


ಲಕ್ಷ್ಮೀನೃಸಿಂಹ ಮಮದೇಹಿ ಕರಾವಲಂಬಮ್‌ 


ಲೇಖಕರು: ಹೆಚ್‌. ಎನ್‌. ನರಸಿಂಹಮೂರ್ತಿ | 


ಶ್ರೀ ನೃಸಿಂಹ ಸಹಸ್ರನಾಮಾವಳೀ 
ನಾಮಾನುಕ್ರಮದಲ್ಲಿ ಅರ್ಥ ತಾತ್ಪರ್ಯ ವ್ಯಾಖ್ಯಾನಗಳು 
ಸಂಪುಟ - ಎರಡು 


ಲೇಖಕರು: 


ಹೆಚ್‌. ಎನ್‌. ನರಸಿಂಹಮೂರ್ತಿ ಬಿ.ಇ., ಐ.ಆರ್‌.ಎಸ್‌.ಣ, 
ನಿವೃತ್ತ ಡೆಪ್ಯೂಟಿ ಚೀಫ್‌ ಇಂಜನೀಯರ್‌, ಎಸ್‌.ಇ. ರೈಲ್ವೆ, 


ಪ್ರಕಾಶಕರು 
ನೃಸಿಂಹ ಪ್ರಕಾಶನ 
21 ನೇ ಅಡ್ಡರಸ್ತೆ, 
ಎಸ್‌. ಐ. ಟಿ. ಬಡಾವಣೆ, 
ತುಮಕೂರು - 572102 


Sree Nrusimha Sahasra Namavalee 
Namanukramadalli - Artha - Thathparya 
Vyakhyanagalu - Samputa Eradu (2) 

Written by 

H. N. Narasimha Murthy se, ise. 

Retired Deputy Chief Engineer, SE Rly, 

Published by 

Nrusimha Prakashana 

21st Cross, SIT Extension - TUMKUR - 572102 
Ph 73073 


Copy Right reserved by the Author 


Samputa one - First Edition 1000 Copies 
Oct, 1996. 
Samputa two - First Edition 1000 Copies 
May 1997. 
ತಿ ಬಲ್‌, 4 
Rate 80/- 


This Book is published with the financial 
assistance of TIRUMALA TIRUPATI 
DEVASTHANAMS under their Scheme 
"AID TO PUBLISH RELIGIOUS BOOKS". 


Printed at 

Sainath Graphics 

205/2, Cottonpet (Aralepete) 
Bangalore - 560 053 

Ph : 6700650 


lil 


ಅಸಂಖ್ಯಾತ ತೇಜಶೃಕ್ತಿಗಳಾದ ಆತ್ಮಗಳನ್ನು 
ಭವಸಾಗರದಲ್ಲಿ ಹಾಕಿ, ಜನ್ಮ ಜನ್ಮಾಂತರಗಳಲ್ಲಿ 
"ಅಂಟಿರುವ ಸಂಸ್ಕಾರಗಳನ್ನು ನಿರ್ಮೂಲಮಾಡಿ 
ಅಪಾರ ಕರುಣಾಸಮುದ್ರ ಪ್ರೇಮದಿಂದ 
ತನ್ನಲ್ಲಿಯೇ ಅಡಗಿಸಿಕೊಳ್ಳುತ್ತಿರುವ ಆನಂದಮಯನೂ 
ಪರಮ ದಯಾಮಯನೂ ಆದ ಪರಬ್ರಹ್ಮನ 
ಪಾದಾರವಿಂದಗಳಲ್ಲಿ 


ಸಮರ್ಪಣೆ 


ಕ್ಷಿಣಾಮ್ಹಾಯ ಶ್ರೀ ಶಾರದಾ ಪೀಠಂ 
ಶೃಂಗೇರಿ - 577139 (ಕರ್ನಾಟಕ) ಅವರಿಂದ 


(1) ಶ್ರೀ ಶ್ರೀ ಶ್ರೀನಾರಾಯಣಾಶ್ರಮ ಸ್ವಾಮಿಗಳವರು 
ಶ್ರೀ ಕಾಮಾಕ್ಷೀ ಶಾರದಾಂಬಾ ಮಹಾಸನ್ನಿಧಾನಂ 
ಶ್ರೀ ಘನಪುರೀ ಸಂಸ್ಥಾನ, ಶ್ರೀ ಕೋದಂಡಾಶ್ರಮ ಮಠ 
ಹೆಬ್ಬೂರು - ಅಂಚೆ - ತುಮಕೂರು ಜಿಲ್ಲೆ-೨12120. 
ಅವರಿಂದ 


(6 


8. 23-10-96 ರಲ್ಲಿ ನಡೆದ ಮೊದಲನೆ ಸಂಪುಟದ ಬಿಡುಗಡೆ 


ಸಮಾರಂಭದ - 
೩. ಸಂಕ್ಷೇಪ ಪರಿಚಯ 
0. ಅನುಗ್ರಹ ವಚನಗಳು 


(1) ಶ್ರೀ ಶ್ರೀ ಜಗದ್ದುರು ಶಂಕರಾಚಾರ್ಯ ಮಹಾಸಂಸ್ಥಾನಂ, 
ದಕ್ಷಿಣಾಮ್ನಾಯ ಶ್ರೀ ಶಾರದಾಪೀಠಂ, ಶೃ ೦ಗೇರಿಯ 
ಜಗದ್ದುರು ಶ್ರೀ ಶ್ರೀ ಭಾರತೀ ತೀರ್ಥ 
ಮಹಾಸ್ವಾಮಿಯವರ ಆಪ್ತಕಾರ್ಯದರ್ಶಿಗಳಿಂದ 

(11) ಶ್ರೀ ರಾಮಕೃಷ್ಣ ಶಾರದಾಶ್ರಮ, ಪೊನ್ನಂಪೇಟೆಯ 

ಶ್ರೀ ಶ್ರೀ: ಸ್ವಾಮಿ ಪುರುಷೋತ್ತಮಾನಂದ ರಿಂದ 


(111) ಶ್ರೀ ಧರ್ಮಸ್ಥಳದ ಶ್ರೀ ಡಿ. ವೀರೆಂದ್ರ ಹೆಗ್ಗಡೆಯವರಿಂದ 


33 


&L 
ry 
2 
(2) 

KT 


VIL 


೮-೨11 
೨೮7111 


XV 


XVI 


XVI 


(1೪) ಶ್ರೀ ವಿ. ಕೃಷ್ಣಸ್ವಾಮಿ Spl. Grade Deputy Executive Officer 


TIRUMALA TIRUPATI DEVASHANAMS, Tirupati - 
ಯವರಿಂದ 


C. ಎರಡನೆ ಸಂಪುಟಕ್ಕೆ ಕಿರು ಪೀಠಿಕೆ 


೮711 


XIX-XX 


VI 


(b 
tl 
i 
ಈ 
ಇ 
, & 
mW 
0 ; 
Ko 
| ೫ 
ಟ್ಟ 
ಡ್‌ 
(1 
Wa 


ಐದು ನೂರ Ma 2 ಒಂದು ಸಾವಿರದನೆಯ 
ನಾಮದವರೆಗೆ (ಎರಡೂ ಸೇರಿ), ಬ್ರಹ್ಮ ದೇವರ 


ಪ್ರಪತ್ತಿ, ಶ್ರೀ 


ನರಸಿಂಹನ ವಾಣಿ, ಫಲಶೃತಿ, ಇತ್ಯಾದಿಗಳು 


೨4.5೨2 
೧-೧೪ 
೧೪-೧೭ 
೦ಹ ಸ್ತೋತ್ರ ೧೭-೧೮ 


ಬ 


ಈ ಪುಸ್ತಕ ದೊರೆಯುವ ಸ್ಥಳಗಳು 


ರ 
(111) ಯಣ ವಿಮೋಚನ ಶ್ರೀ ಲಕ್ಷ್ಮೀನ್ನ 
(1%) ಶ್ರೀ ಲಕ್ಷ್ಮೀನೃಸಿಂಹ ಹಂಸ ಗಾಯ 
F. ಸಮರ್ಪಣೆ - ಶರಣಾಗತಿ - ಪ್ರಪತ್ತಿ 
ನಮನ 
1.ನೃಸಿಂಹ ಪ್ರಕಾಶನ 


ci. 0೦. N. ನರಸಿಂಹಮೂರ್ತಿ 
21 ನೇ ಅಡ್ಡರಸ್ತೆ, 5.1.7. ಬಡಾವಣೆ 
ತುಮಕೂರು - 572 102 

Phone No. (0816) 73073 


2.ಶ್ರೀ ಶ್ರೀನಿವಾಸ ಮೂರ್ತಿ 

No. 30,1 ನೇ ಮೈನ್‌, 2ನೇ ಕ್ರಾಸ್‌, 
ಶ್ರೀನಿವಾಸನಗರ, ಬಿ.ಎಸ್‌.ಕೆ. 1ನೇ ಘಟ್ಟ, 
ಬೆಂಗಳೂರು - 560 050. 

Phone No. 6697071 


ತೆ. ಶ್ರೀ ಬಿ. ಎಸ್‌. ರಾಮಶಾಸ್ತ್ರಿ 
5/2 ಶಂಕರಮಠ ರಸ್ತೆ 
ಬೆಂಗಳೂರು - 560 004. 
Phone No. 622131 


&.ಸರಸ್ವತಿ ಬುಕ್‌ ಹೌಸ್‌, 
No. 71, ಮಾಸ್ತಿ ವೆಂಕಟೇಶ 
ಐಯ್ಯಂಗಾರ್‌ ರಸ್ತೆ 
ಗವೀಪುರಂ ಬಡಾವಣೆ 
ಬೆಂಗಳೂರು - 560 019. 


೨.ಸಾಯಿನಾಥ್‌ ಗ್ರಾಫಿಕ್ಸ್‌ 
No. 205/1, ಕಾಟನ್‌ ಪೇಟೆ 
ಬೆಂಗಳೂರು -' 560 019. 
Ph:6700650 


6.ಕರ್ಣಿಕ್‌ ಪ್ರಿಂಟರ್ಸ್‌ 

No. 170, 1 ನೇ "ಎನ್‌' ಬ್ಲಾಕ್‌ 
6ನೇ ಅಡ್ಡರಸ್ತೆ, ರಾಜಾಜಿನಗರ 
ಬೆಂಗಳೂರು - ೨೦0 019. 

Ph: 3323042 


Vil 
Sri Sri Jagadguru Shankaracharya Mahasamsthanam, 
Dakshinamnaya Sri Sharada Peetham, Sringeri. 


PRIVATE SECRETARY 


To His Holiness 

Sri Jagadguru Shankaracharya | 

Dakshinamnaya Ref : D7 

Sri Sharada Peetham Camp: ಶೃಂಗೇರಿ 

SRINGERI 577139 (Karnataka) Date : 21-03-1997 
ಗೆ, 


ಶ್ರೀ ಹೆಚ್‌. ಎನ್‌. ನರಸಿಂಹಮೂರ್ತಿ 
ನಿವೃತ್ತ ಡೆಪ್ಯೂಟಿ ಚೀಫ್‌ ಇಂಜಿನೀಯರ್‌ 
21 ನೇ ಕ್ರಾಸ್‌, SIT ಬಡವಾಣೆ 
ತುಮಕೂರು - 572 162 


ಶ್ರೀಯುತ ಹೆಚ್‌. ಎನ್‌. ನರಸಿಂಹಮೂರ್ತಿಯವರಿಗೆ, 


ದಿನಾಂಕ 17.3.97ರ ನಿಮ್ಮ ಪತ್ರವು ತಲುಪಿ ಶ್ರೀಶ್ರೀಗಳವರ ಚರಣಾರವಿಂದಗಳಲ್ಲಿ 
ಪ್ರಣಾಮಗಳೊಂದಿಗೆ ಸಮರ್ಪಿಸಲಾಯಿತು. 


ನಿಮ್ಮ ""ನೃಸಿಂಹ ಸಹಸ್ರನಾಮವಳಿ - ನಾಮಾನುಕ್ರಮದಲ್ಲಿ - ಅರ್ಥ ತಾತ್ಪರ್ಯ 
ಮತ್ತು ವ್ಯಾಖ್ಯಾನಗಳು'' ಎಂಬ ಪುಸ್ತಕದ ಎರಡನೆಯ ಸಂಪುಟದ ಮುದ್ರಣ ಕಾರ್ಯವು 
ಪೂರ್ಣಗೊಂಡು, ಪುಸ್ತಕವು ಶೀಘ್ರದಲ್ಲೇ ಹೊರಬರಲಿರುವ ವಿಷಯ ತಿಳಿದು ಶ್ರೀಶ್ರೀಗಳವರು 
ಸಂತೋಷಪಟ್ಟಿದ್ದಾರೆ. ಇದರಿಂದ ಸಕಲ ಜನರಿಗೂ ಮಹದುಪಕಾರವಾಗಲಂದು 


ಆಶೀರ್ವದಿಸಿರುತ್ತಾರೆ. 


ಶ್ರೀಶ್ರೀಗಳವರು ಅನುಗ್ರಹಿಸಿರುವ ಆಶೀರ್ಮಂತ್ರಾಕ್ಷತೆಗಳನ್ನು, ಶ್ರೀ ಶಾರದಾ 
ಚಂದ್ರಮೌಳೀಶ್ವರರ ಪ್ರಸಾದವನ್ನು ಇದರೊಂದಿಗೆ ಕಳುಹಿಸುತ್ತಿದ್ದೇನೆ. 


ಅಡಕ : ಪ್ರಸಾದ, . ಇಂತು, 
(Dr. N. S. Dakshinamurthy) 


ಶ್ರೀ ಕಾಮಾಕ್ಷೀ ಶಾರದಾಂಬಾ ಮಹಾ ಸನ್ನಿಧಾನಂ 


ಶ್ರೀ ಘನಪುರೀ ಸಂಸ್ಥಾನ 
ಶ್ರೀ ಕೋದಂಡಾಶ್ರಮ ಚ 


ಹೆಬ್ಬೂರು ಅಂಚೆ - ತುಮಕೂರು ಜಿಲ್ಲೆ - 572120 


ಕ್ಕ 
ನು 


ಯದಾ ಯದಾ ಹಿ ಧರ್ಮಸ್ಥ ಗ್ಲಾನಿರ್ಭವತಿ ಭಾರತ | 


ಗ ಮಿ 
ಅಭ್ಯತ್ಥಾ _ನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಲಹಮ್‌ ॥ 


ಎಂದು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣಪರಮಾತ್ಮನು ತಿಳಿಸಿರುವಂತೆ ಪರಮಾತ್ಮನ 
ಲೀಲಾವತಾರಗಳು ಜಗತ್ತಿನಲ್ಲಿ ದುಷ್ಟ ಶಕ್ತಿಗಳನ್ನು ನಾಶಮಾಡಲಿಕ್ಕಾಗಿಯೇ 
ಉಂಟಾಗಿರುವುವು. ಸ್ವತಃ ಅವನು ಗುಣರಹಿತನಾಗಿಯೂ, ಜನ್ಮಾದಿ ಶೂನ್ಯನಾಗಿಯೂ, 
ಇಂದ್ರಿಯಾಗೋಚರನಾಗಿಯೂ ಮಾಯಾತೀತನಾಗಿ ಇದ್ದರೂ ತನ್ನ ಮಾಯೆಯ ಅಂಶಗಳಾದ 
ಸತ್ವಾದಿ ಗುಣಗಳನ್ನು ಅಧಿಕರಿಸಿ ಶಿಷ್ಟರಾದ ದೇವತೆಗಳನ್ನು ಸಲಹುವುದಕ್ಕೂ, ದುಷ್ಟರಾದ 
ರಾಕ್ಷಸರನ್ನು ಸಂಹರಿಸುವುದಕ್ಕೂ ಕಾರಣನೆನಿಸುವನು. 


ಶ್ರೀಮದ್ಭಾಗವತದ ಊತಿಸ್ವಂಧವೆಂದು ಪ್ರಸಿದ್ದವಾದ ಏಳನೆಯ ಸ್ಮಂಧದಲ್ಲಿ 
ನರಸಿಂಹನ ಅವತಾರದ ವಿಷಯವು ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿರುವುದು. 


ಸನಕಾದಿಗಳಿಂದ ಶಾಪಗ್ರಸ್ತರಾದ ಜಯ ವಿಜಯರು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ 
ಹುಟ್ಟಿದರು. ಇಂತಹ ವಂಶದಲ್ಲಿ ಪ್ರಹ್ಲಾದನಂತಹ ಮಹಾಭಾಗವತ್ತೋತ್ತಮನು ಜನ್ಮವನ್ನು 
ತಾಳಿದನು. ವಿದ್ಯುತ್ತು ಎಲ್ಲೆಡೆಯಲ್ಲಿಯೂ ಇರುವುದು. ಆದರೆ ಅದು ಬಲ್ಜಿನಲ್ಲಿ 
ಅಭಿವ್ಯಕ್ತ ವಾದಾಗ ಪ್ರಕಾಶವನ್ನು ಕೊಡುವುದು. ಅಂತೆಯೆ ಪಂಖದಲ್ಲಿ ಅ ಭಿವ್ಯಕ್ತವಾದಾಗ 
ಬೀಸುತ್ತಿರುವುದು. ಅದರಂತೆಯೇ ಭಗವಚ್ಛಕ್ತಿಯೆ ಸರ್ವತ್ರ ಸೃಷ್ಟಿಯಲ್ಲಿ ವ್ಯಾಪಿಸಿ ಸರ್ವ 
ಕಾರ್ಯಗಳಿಗೂ ಮೂಲಕಾರಣವಾಗಿರುವುದು. ಪರಮಾತ್ಮನಿಗೆ ಸಂಬಂಧಿಸಿದ ಸಗುಣ 
ನಿರ್ಗುಣಗಳ ವಿಶೇಷ ವರ್ಣನೆಗಳೇ ಸಹಸ್ರನಾಮವೆನಿಸಿಕೊಳ್ಳುವುದು. ಅಂತಹ 
ಸಹಸ್ರನಾಮಗಳಲ್ಲಿ ನರಸಿಂಹ ಸಹಸ್ರನಾಮಾವಳಿಯು ವಿಶೇಷ ಸ್ಥಾನವನ್ನು ಪಡೆದಿರುವುದು. 
ಇದರ ಆರಂಭದ ನಾಮವು ""ನರಸಿಂಹಾಯ ನಮಃ, ಕೊನೆಯ ನಾಮವು 
“ನರಸಿಂಹರೂಪಾಯ ನಮಃ'' ಎಂದು ಬರುವುದು ಅದನ್ನು ಅರ್ಚಿಸುವವರಿಗೆ ತಿಳಿದ 
ವಿಷಯ. ಆದ್ಯಂತ ನಾಮಗಳಲ್ಲಿ ನರಸಿಂಹಾವತಾರದ ಮುಖ್ಯ ಉದ್ದೇಶಗಳೆಲ್ಲವೂ 
ತಿಳಿಸಿದಂತೆ ಸಂಪತು. ಒಂದೊಂದು ನಾಮದಲ್ಲಿಯೂ ವಿಶೇಷ ಅರ್ಥಗಳಿದ್ದು ಸಾಧಕರು 
ಒಂದೊಂದನ್ನೇ ಜಪಿಸಿ ಸಿದ್ದ ಪುರುಷರಾಗುವರು. ಅಂತಹವರಲ್ಲಿ ಆರಂಭದಲ್ಲಿ ಅನೇಕ 
ಲೌಕಿಕ ಉದ್ಯಮಗಳಲ್ಲಿದ್ದು ನಿವೃತ್ತರಾದ ಮೇಲೆ ದಿನದ ಇಪ್ಪತ್ತನಾಲ್ಕು ಗಂಟೆಗಳಲ್ಲಿಯೂ 


ಎಲ್ಲಿ 


€ ನರಸಿಂಹ ಸ್ವಾಮಿಯೇ ತನ್ನ ಜಿ ವನದ ಉಸಿರು ಎಂದು ತಿಳಿದ ಹೆಚ್‌. ಎನ್‌. 
ರಸಿಂಹಮೂತಿ ರ ಬಾಜ ವ ನರಸಿಂಹ ಸಹಸ್ರನಾಮದ ಭಾಷ್ಯ ವಿವರಣೆಯು 


ಆ (9 


ತಟ ತಮ್ಮ ಜೀವನ ಡು ಆ ಪ್‌ MDE ಬಯಸುತ್ತಿರುವ ಇವರು 


ದೆ 
ನಿಜವಾಗಿಯೂ ಶ್ರೀ ಲಕ್ತ್ಮೀ ನರಸಿಂಹ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂಬುದು ಸಿದ್ದ 


ಪುರುಷರಿಗೆ ಮಾತ್ರ ತಿಳಿಯಲು ಸಾಧ್ಯವಾಗಿದೆ. 
563. ಕೃಪಾನಿಧಯೇ ನಮಃ 
568.  ಅಕಾರಾದಿಹಕಾರಾಂತಾಯ ನಮಃ 
610. ಗುರುವೇ ನಮಃ 
632. ಧಾಮ್ನೇ ನಮಃ 
119, | ಸಪ್ತಾಬ್ಲಿಮೇಖಲಾಯ ನಮಃ 
722. ಸಪ್ರ ಛಂದೋಮಯಾಯ ನಮಃ 
180. ನರಸಿಂಹಾಯ ನಮಃ 
821. ರಕ್ತಮಾಲ್ಯವಿಭೂಷಾಯ ನಮಃ 
1000.  ನರಸಿಂಹರೂಪಾಯ ನಮಃ 


ಈ ನಾಮಗಳಿಗೆ ಲೇಖಕರು ನೀಡಿರುವ ವಿವರಣೆಗಳನ್ನು ಪರಿಶೀಲಿಸಿದಲ್ಲಿ ಇವರು 
ಇವರಾಗಿಯೇ ಅದನ್ನು ಬರೆದಿಲ್ಲ. ಶ್ರೀ ನರಸಿಂಹ ಸ್ವಾಮಿಯೇ ಇವರ ಕೈಯಿಂದ 
ಅದನ್ನು ಬರೆಸಿರುವನು ಎಂಬುದು ವಿದ್ವಜ್ಞನ ವೇದ್ಯವಾಗುವುದು. ಶ್ರೀಯುತರ ಎರಡು 
ಭಾಗಗಳಿಂದ ಮುದ್ರಿಸಲ್ಪಟ್ಟಿರುವ ಈ ಸಹಸ್ರನಾಮಭಾಷ್ಯವು ಇನ್ನು ಹೆಚ್ಚಿನ ರೀತಿಯಲ್ಲಿ 
ಇತರ ಸಹಸ್ರನಾಮಗಳಿಗೂ ವಿಶೇಷ ಅರ್ಥವುಳ್ಳ ಭಾಷ್ಯಗಳನ್ನು ಬರೆಯುವ ಶಕ್ತಿಯನ್ನು 
ನೀಡಲಿ ಎಂದು ಸರ್ವದೇವತಾಧಿಷ್ಠಿತಳಾದ ಶ್ರೀ ಚಕ್ರೇಶ್ವರೀ ಕಾಮಾಕ್ಷೀ ಶಾರದಾಂಬೆಯನ್ನು 
ಪ್ರಾರ್ಥಿಸಿ ಶ್ರೀಯುತರಿಗೆ ಸುವರ್ಣ ಮಂತ್ರಾಕ್ಷತೆಗಳನ್ನು ನೀಡಿರುವೆವು. 


ಧಾತೃ ಸಂವತ್ಸರ : ಶ್ರೀ ನಾರಾಯಣಾಶ್ರಮಸ್ವಾಮಿಗಳವರು 
ಫಾಲ್ಗುಣ ಕೃಷ್ಣ ಕಾಮಾಕ್ಷೀ ಶಾರದಾ ಪೀಠ 
ಏಕಾದಶಿ ಗುರುವಾರ ಶ್ರೀ ಕೋದಂಡಾಶ್ರಮ ಮಠ 
03-4-1997 ಘನಪುರೀ ಮಹಾಸಂಸ್ಥಾನ 


ಹೆಬ್ಬೂರು - ತುಮಕೂರು 


Xl 


"ಶ್ರೀ ನರಸಿಂಹ ಸಹಸ್ರನಾಮಾವಳಿ'' 
ನಾಮಾನುಕ್ರಮದಲ್ಲಿ ಅರ್ಥ, ತಾತ್ಪರ್ಯ ಮತ್ತು ವ್ಯಾಖ್ಯಾನಗಳು 


ಪುಸ್ತಕದ ಬಿಡುಗಡೆ ಸಮಾರಂಭ. 


ತುಮಕೂರು : ನಿವೃತ್ತ ಡೆಪ್ಯೂಟಿ ಚೀಫ್‌ ಇಂಜನೀಯರ್‌ (ರೈಲ್ವೆ), 
ಹೆಚ್‌. ಎನ್‌. ನರಸಿಂಹಮೂರ್ತಿ ಅವರು ಬರೆದಿರುವ ಅರ್ಥ, ತಾತ್ರರ್ಯ, 
ವ್ಯಾಖ್ಯನಗಳನ್ನೊಳಗೊಂಡ "ಶ್ರೀ ನರಸಿಂಹ ಸಹಸ್ರನಾಮಾವಳಿ'' ಪುಸ್ತಕದ ಬಿಡುಗಡೆಯ 
ಸಮಾರಂಭ ಬ್ರಾಹ್ಮಣ ಸೇವಾ ಸಂಘ - ವಿದ್ಯಾರ್ಥಿಮಂದಿರದಲ್ಲಿ ದಿನಾಂಕ 
23-10-96ನೇ ಬುಧವಾರ ನಡೆಯಿತು. 


ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ 
ತುಮಕೂರಿನ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮಿಜಿ, 
ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮಾಜಿ, ಪರಮ ಪೂಜ್ಯ 
ಶ್ರೀ ಶ್ರೀ ಶ್ರೀ ಶಾಂತಾನಂದ ಸರಸ್ವತಿ ಸ್ವಾಮಿಜಿ ಮತ್ತು ಬೆಂಗಳೂರಿನ ಓಂಕಾರಾಶ್ರಮದ 
ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀ ವಿನಯಾನಂದ ಸರಸ್ವತಿ ಸ್ವಾಮಾಜಿಯವರು ಮತ್ತು 
ಚಿಕ್ಕಬಳ್ಳಾಪುರದ ಯೋಗೀಶ್ವರ ಜ್ಞಾನಪೀಠದ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀ ನಿತ್ಯಾನಂದ 
ತೀರ್ಥ ಸ್ವಾಮಾಜಿಯವರುಗಳಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. 


ಶ್ರೀಮತಿ ಹೆಚ್‌. ಎನ್‌. ಜಯಶ್ರೀಯವರಿಂದ ಪ್ರಾರ್ಥನೆಯಾದ ನಂತರ 
ಲೇಖಕರು ಸ್ವಾಗತ ಭಾಷಣ ಮಾಡಿ ಅನುಗ್ರಹ ಪತ್ರಗಳನ್ನು ಓದಿದರು. 


ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮಾಜಿಯವರು 
ಜ್ಯೋತಿ ಬೆಳಗಿಸಿ ಸುಶ್ರಾವ್ಯ ಸುಮಧುರ ಭಜನೆಯನ್ನು ನಡೆಸಿಕೊಟ್ಟರು. 


ಶ್ರೀ ಶ್ರೀ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮಾಜಿಯವರು ಪುಸ್ತಕದ 
ಬಿಡುಗಡೆಮಾಡಿ, ವಿಶ್ವದ ಅನೇಕ ಧರ್ಮಗಳ ಬಗ್ಗೆ ವಿವರಿಸಿ ಹಿಂದೂ ಧರ್ಮವು ಹೇಗೆ 
ಸನಾತನ ಕಾಲದಿಂದ ನಡೆದು ಬಂದಿದೆ, ಭಗವನ್ನಾಮಗಳ ವಿವಿಧ ರೀತಿಗಳು, ಸಹಸ್ರನಾಮಗಳ 
ವಿವರಣೆ ತಿಳಿಸಿ ಪ್ರಸ್ತುತ “ಶ್ರೀ ನರಸಿಂಹ ಸಹಸ್ರನಾ ಮವಳಿ'' ಹೇಗೆ ಈ ಪುಸ್ತಕದಲ್ಲಿ 
ವಾಖ್ಯಾನಿಸಲಾಗಿದೆ ಎಂಬುದನ್ನು ಹೇಳಿದರು. 


ಶ್ರೀ ವೀರೇಶಾನಂದ ಸ್ವಾಮಿಜಿಯವರು ಮಾತನಾಡಿ ಭಗವಟ್ಚಿಂತನೆಗೆ 
ಸಹಸ್ರನಾಮದ ಅವಶ್ಯಕತೆ, ವಾಸ್ತು ಪುರುಷನನ್ನು ಹೊರಗೆ ಹುಡುಕುವ ಬದಲು ನಮ್ಮಲ್ಲಿಯೇ 
ಹುಡುಕಿ ಅರಿತುಕೊಳ್ಳುವುದು, ನಾಮಗಳಲ್ಲಿ ಅಡಗಿರುವ ಅಮೂಲ್ಯ ವಿಚಾರಗಳ ಮನನ . 
ಮಾಡುವುದು, ಮುಂತಾದವುಗಳನ್ನು ವಿವರಿಸಿದರು. ಆಧ್ಯಾತ್ಮಿಕ ವಿಚಾರಗಳನ್ನೊಳಗೊಂಡ 


ಶ್ರೀ ಶ್ರೀ ಶ್ರೀ ನಿತ್ಯಾನಂದ ತೀರ್ಥ ಸ್ವಾಮಾಜಿಯವರು ಪುಸ್ತಕದ ವಿಚಾರವಾಗಿ 

[a] ಕ್ಕ ರ್ಯಾಲಿ 
ಹೇಳುತ್ತಾ ಪರಮಾತ್ಮನನ್ನು ನಾವು ಯಾವ ಭಾವದಿಂದ ಮನ ಒಪ್ಪುವುದೋ ಅದೇ 
ಭಾವದಲ್ಲಿ ಮನನ ಮಾಡಿ ಒಲಿಸಿಕೊಳ್ಳಬಹುದು ಎಂದರು. ಉದಾಹರಣೆಗೆ ಕೃಷ್ಣನು 
ಒಬನೇ ಆದರೂ ಬಾಲಕಷ್ನ, ಯಶೋದಾಕ್ಷಷ್ಟ, ರಾಧಾಕ್ಷಷ್ಟ, ಬೆಣ್ಣೆಕ್ಟಷ್ಟ, ಗೀತೆಯ 

ಬ ರ್ಮ ಬ್ರಹ್ಮ, ಬಲಧ್ಭಲ್ಟು) ಉಟ್ಟಿದ್ದ 

R ಸಲ” ಛಿ ವ್ರ 

ಲ್‌ ಆ. 
ಕೃಷ್ಣ ಈ ರೀತಿ ವಿವಿಧ ಲ್ಲಿ ಯಾವುದು ಮನಸ್ಸಿನಲ್ಲಿ ನಿಲ್ಲುವುದೋ ಅದನ್ನೇ 
೭9 § oe (ನ್ಮ ದ ಜಾ ದ 


"ಶಂಕರ ಭಾಸ್ಕರ'' ತ್ರೈಮಾಸಿಕ ಪತ್ರಿಕೆಯ ಸಂಪಾದಕರಾದ ಬೆಂಗಳೂರಿನ 
ವೇ!।ಬ್ರ[ಶ್ರೀ! ಸುಬ್ರಾಯಶರ್ಮರು ಮಾತನಾಡಿ ಉಗ್ರ ನರಸಿಂಹನು ಉಗ್ರನಲ್ಲ, 
ನಮ್ಮಲ್ಲಿರುವ ಉಗ್ರತೆಯನ್ನು ಹೋಗಲಾಡಿಸುತ್ತಾನೆ. ಅವನು ಪರ 
ಎಂದೆಲ್ಲ ವಿವರಿಸಿದರು ಮತ್ತು ಪುಸ್ತಕದ ವಿಚಾರವಾಗಿ ಐಷಣಮಾಡುತ್ತಾ ಇದರಲ್ಲಿರುವ 
ನಾಮಗಳಿಗೆ ವ್ಯಾಖ್ಯಾನಿಸಿರುವ ರೀತಿ, ಅದರಲ್ಲಿರುವ ವಿವಿಧ ಅರ್ಥಗಳು, ಅನೇಕ ವೇದಾಂತ : 
ಪುರಾಣೇತಿಹಾಸ ವಿಚಾರಗಳು, ಇತ್ಯಾದಿಗಳು ಓದುಗರ ಮನವನ್ನು ಅಧ್ಯಾತ್ಮಿಕದ ಭಾವನೆಗೆ 
ಒಯ್ಯುತ್ತದೆ ಎಂಬುದನ್ನು ತಿಳಿಸಿದರು. ಪುಸ್ತಕವು ಸರ್ವ ಭಕ್ತ ಬಾಂಧವರಿಗೆ ಉಪಯುಕ್ತವೂ 
ಮತ್ತು ಇದನ್ನು ಅನೇಕ ಉಪನಯನ, ವಾರ್ಷಿಕ ಸಮಾರಂಭಗಳು, ಹುಟ್ಟು ಹಬ್ಬಗಳು, 
ವಿವಾಹ - ಇತ್ಯಾದಿ ಸಮಯಗಳಲ್ಲಿ ಕೊಟ್ಟು (Presentation and Gift) ಅಧ್ಯಾತ್ಮಿಕ 
ಜ್ಞಾನವೃದ್ದಿಗೆ ದಾರಿ ಮಾಡಿಕೊಡಬಹುದು ಎಂದು ವಿವರಿಸಿದರು. ಮತ್ತು ಇದರಲ್ಲಿರುವ 
ಅಪರಿಮಿತ ಜ್ಞಾನಕ್ಕೆ ಪುಸ್ತಕದ ಬೆಲೆಯು (ಸಂಪುಟ ಒಂದು ಮತ್ತು ಸಂಪುಟ ಎರಡು - 
ರ ಒಟ್ಟು ಬೆಲೆಯು ೨೦೦/- ರೂಗಳು) ತೀರಾ ಅತ್ಯಲ್ಪ ಮತ್ತು ಎಲ್ಲರೂ ಪುಸ್ತಕವನ್ನು 
ವಿಶಾಲ ಮನಸ್ಸಿನಿಂದ ಕೊಂಡು ಉಪಯೋಗಿಸಿಕೊಂಡು ಅಧ್ಯಾತ್ಮಿಕ ಸಾಧನೆಯನ್ನು 
ಬೆಳಸಿಕೊಳ್ಳಲಿ ಎಂದು ಹಾರೈಸಿದರು. | | 


1 ತ್ರ 
9 
Oo 
GL 
a 
CL 
2೦ 
O 
gL 
ಡಿ 


ಶ್ರೀ ವಿನಯಾನಂದರು ಮತ್ತು ಶ್ರೀ ಶಾಂತಾನಂದರು. ಆಶೀರ್ವದಿಸಿದರು. 
ನಂತರ ಪರಮ ಪೂಜ್ಯ ಸ್ವಾಮಾಜಿಯವರುಗಳಿಗೆ ಫಲ ಪುಷ್ಪ ಹಾರಗಳನ್ನು 
ಅರ್ಪಿಸಲಾಯಿತು. ಶ್ರೀ ಸುಬ್ರಾಯಶರ್ಮರನ್ನು, ಪುಸ್ತಕ ಮುದ್ರಿಸಿರುವ ರಾಜಕಮಲ್‌ 
ಪ್ರೆಸ್ಸಿನ ಮಾಲಿಕ ಶ್ರೀ ಕೆ. ಎನ್‌. ನರಸಿಂಗರಾಯರನ್ನು ಮತ್ತು ಅವರ ಮಕ್ಕಳು ಶ್ರೀ ಕೆ. 
ಎನ್‌. ನಾಗರಾಜರನ್ನು ಸನ್ಮಾನಿಸಲಾಯಿತು. 


ಅನೇಕ ವಿಚಾರಧಾರೆಗಳನ್ನೊಳಗೊಂಡ ಈ ಪುಸ್ತಕವನ್ನು ಬರೆದು 


Xl 


ಕ 
ಡ್‌ 


ದಕ್ಕಾಗಿ ಲೇಖಕರಾದ ಹೆಚ್‌. ಎನ್‌. ನರಸಿಂಹ ಮೂರ್ತಿಯವರನ 


ವು 


33 


[7] 


13 
೧೨ 
(2) 
8) 
( 
ಟ್ರ 
fey ೫) 
(| 
ಈ 
| 
Te 


18 1) ಇ 
° HH 
ನಧಿ 
Ye 16 13. 
o ತ್ತಿ 
ಮು 13 ಜೆ 
BAD 
5 B [3 
೨ YH 7% 
B ೫ 
WN 
15> ಛಿ 1 
ಇ € 
3.13 
Id 1 12 
ಲ್‌ 
[8 
3 x 
- [4 
WH 1 H 
[RC 
18 Db 7 
yh TS 
310 1) C3 
13 
1" 
1! |) ೧12 
® Hv 
2 
5 
ve 3 13 
43) 6 
8% 


Xe 


1) 
(5೪ 


me 


ET ಪ್ರಾಚಿ 


ಇ 
ಇ: 


» ವಂದನಾರ್ಪ 


ಈ 


we, 
hea 


ಉರಾನ್‌ ಇರ್‌ 
ne 


ಅರೆಯೂರು ನರಸಿಂಹ 


ಬಿ ಕ್ಸ್‌ ಫಗಲೆ 
) ಬರ್ರಿ NS 


ಹ 
ಧ್ರ 


Ye 


XV 


Sri Sri Jagadguru Shankaracharya Mahasamsthanam, 
Dakshinamnaya Sri Sharada Peetham, Sringeri. 


PRIVMALESSECRETARY 

To His Holiness 

Sri Jagadguru Shankaracharya | 
Dakshinamnaya Ref : D7-8367 


Sri Sharada Peetham Camp: ಶೃಂಗೇರಿ 
Sringeri 577139 (Karnataka) Date : 20-10-1996 
ಗೆ, 


ಶ್ರೀ ಹೆಚ್‌. ಎನ್‌. ನರಸಿಂಹಮೂರ್ತಿ 
ರಿ ಡೆಪ್ಯೊಟಿ ಚೀಫ್‌ ಇಂಜಿನೀಯರ್‌ 
21 ನೇ ಕ್ರಾಸ್‌, SIT ಬಡವಾಣೆ 
ತುಮಕೂರು - 572 162 


ಶ್ರೀಯುತ ಹೆಚ್‌. ಎನ್‌. ನರಸಿಂಹಮೂರ್ತಿಯವರಿಗೆ, 


ದಿನಾಂಕ 11-10-96 ರ ನಿಮ್ಮ ಪತ್ರವು ಅದರೊಂದಿಗೆ ಲಗತ್ತಿಸಿದ ಪುಸ್ತ 
ಬಿಡುಗಡೆ ಸಮಾರಂಭದ ಆಮಂತ್ರಣ ಪತ್ರಿಕೆಯು ತಲುಪಿ ಶ್ರೀಶ್ರೀಗಳವರ 
ಚರಣಾರವಿಂದಗಳಲ್ಲಿ ಸಮರ್ಪಿಸಿರುತ್ತೇನೆ. 


ನಿಮ್ಮ ""ಶ್ರೀ ನೃಸಿಂಹ ಸಹಸ್ರನಾಮವಳೀ - ನಾಮಾನುಕ್ರಮದಲ್ಲಿ - ಅರ್ಥ, 
ತಾತ್ಪರ್ಯ, ಮತ್ತು ವ್ಯಾಖ್ಯಾನಗಳು'' ಎಂಬ ಪುಸ್ತಕದ ಬಿಡುಗಡೆ ಸಮಾರಂಭವು 
ಯಶಸ್ವಿಯಾಗಿ ನೆರವೇರಲೆಂದು, ಪುಸ್ತಕವು ಉತ್ತಮ ಪುಸ್ತಕವಾಗಿ ಪ್ರಚಾರಗೊಳ್ಳಲೆಂದು 
ಶ್ರೀಶ್ರೀಗಳವರು ತಮ್ಮ ಆಶೀರ್ವಾದಗಳನ್ನು ತಿಳಿಸಿರುತ್ತಾರೆ. ' 


ಶ್ರೀಶ್ರೀಗಳವರು ನಿಮ್ಮ ಶ್ರೇಯಸ್ಸಿಗಾಗಿ ಆಶೀರ್ವದಿಸಿ ಅನುಗ್ರಹಿಸಿರುವ 


ಆಶೀರ್ಮಂತ್ರಾಕ್ಷತೆಗಳನ್ನು, ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಪ್ರಸಾದವನ್ನು ಇದರೊಂದಿಗೆ 


ಅಡಕ : ಪ್ರಸಾದ, ಇಂತು, 
(Dr. N. 5. Dakshinamurthy) 


XVI 
Phone : 240 
| STD (Code) 08273 
೦೯1 Ramakrishna Sharadashrama 


PONNAMPET - 571 216 
Kodagu (Karnataka) 


Ref: | | Date : 17-10-96 


೬ ಬ 
ಶ್ರೀ ನರಸಿಂಹ ನಾಮವು ಶಕ್ತಿಮಂತ್ರ. ಅಂತಹ ಸಹಸ್ರ ಶಕ್ತಿಮಂತ್ರಗಳ ಮನನ 
ಮಾಡಿದ ನಿಮ್ಮ ವ್ಯಕ್ತಿತ್ವವು ಮಂತ್ರಪೂತವಾಯಿತು. ನಿಮ್ಮಿಂದ ರಚಿತವಾದ ನರಸಿಂಹ 
ಹಸ್ರನಾಮಾವಳಿಯ ವ್ಯಾಖ್ಯಾನವು ಆಸ್ತಿಕರ, ಅದರಲ್ಲೂ ನರಸಿಂಹ ಭಕ್ತರ ಹೃನ್ಮನಗಳಿಗೆ 


ನಿಮ್ಮ ನೆಚ್ಚಿನ ಗ್ರಂಥ ಬಿಡುಗಡೆಯ ಸಮಾರಂಭಕ್ಕೆ ಶ್ರೇಷ್ಠ ಯುವಯತಿ 
ಸಮುದಾಯವೇ ಆಗಮಿಸುವುದು ನನ್ನನ್ನು ರೋಮಾಂಚಿತನನ್ನಾಗಿಸಿದೆ. ಮತ್ತು ವೇದ 
ಬ್ರಹ್ಮರಾದ ಶ್ರೀ ಸುಬ್ರಾಯ ಶರ್ಮರ ಭಾಷಣವು ಕಾರ್ಯಕ್ರಮಕ್ಕೆ ಮೆರುಗು ಕೊಡುವುದರಲ್ಲಿ ' 
ಸಂದೇಹವಿಲ್ಲ. | 


ಜಯವಾಗಲಿ, ಶುಭವಾಗಲಿ 


ು೧/|| 
ದೂರವಾಣಿ: ಕಛೇರಿ: 77121 
ಡಿ. ವೀರೇಂದ್ರ ಹೆಗ್ಗಡೆಯವರು | 
ಶ್ರೀ ಧರ್ಮಸ್ಥಳ-514 216 
ಕರ್ನಾಟಕ 


ಕ್ರಮ ಸಂಖ್ಯೆ 19712/12-10-°06 ೦. R. No. 14330 


" ಶ್ರೀ ಹೆಚ್‌. ಎನ್‌. ನರಸಿಂಹಮೂರ್ತಿ 
ತುಮಕೂರು 


ಆಹ್ವಾನ ಪತ್ರಿಕೆ ತಲುಪಿರುತ್ತದೆ. ಶ್ರೀ ನರಸಿಂಹ ಸಹಸ್ರನಾಮಾವಳಿ ಪುಸ್ತಕದ 
ಬಿಡುಗಡೆಯ ಸಮಾರಂಭ ಕಾರ್ಯಕ್ರಮಗಳ ವಿಷಯ ತಿಳಿದು ಸಂತೋಷವಾಯಿತು. 


ನಿಯೋಜಿತ ಕಾರ್ಯಕ್ರಮಗಳು ಆಮಂತ್ರಿತರ ಸಾಹಿತ್ಯಾಭಿಮಾನಿಗಳ 
ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ಜರುಗಿ ಪುಸ್ತಕವು ಓದುಗರಿಂದ ಮಚ್ಚುಗೆಯನ್ನು 
ಪಡೆಯುವಂತಾಗಲೆಂದು ಶುಭ ಹಾರೈಕೆಗಳು 


ಇತ್ರಿ 
ಡಿ. ವೀರೇಂದ್ರ ಹೆಗ್ಗಡೆಯವರು 


)೧/||| 


V. KRISHNASWAMY 


Spl. Gr. Deputy Executive Officer 
Tirumala Tirupati Devasthanams Station : Tirupathi, 


Date :19-10-1996 


Dear Sri Narasimha Murthy, 


Thank you very much for your kind invitation-on the 
occassion of the function connected to the release of the Book 
‘Narasimha Sahasranamavali’ on 23-10-1996 at Tumkur. 


I Pray Lord Venkateswara and His Consort Goddess 
Padmavathi to bless the august occassion with Success. 


Srivari Akshathas are enclosed herewith blessing the 
occassion. 


With regards. 
Yours Sincerely, 
V. Krishnaswamy 
lo, 
H. N. Narasmtha Murthy, 
Retd. Dy. Chief Engineer, 


21st Cross, SIT, Badavani, 
Tumkur - 2. 


XIX 
ಎರಡನೆಯ ಸಂಪುಟಕ್ಕೆ ಕರು ಪೀಠಿಕೆ 


ಪರಮಾತ್ಮನ ದಿವ್ಯಾನುಗ್ರಹದಿಂದ ಈ ಎರಡನೆಯ ಸಂಪುಟದ ಮುದ್ರಣ 
ಕಾರ್ಯವು ಮುಂದುವರೆದು 23-10-96 ರಂದು ಬಿಡುಗಡೆಯಾದ ಮೊದಲ ಸಂಪುಟದ 
ನಂತರ ಸುಮಾರು ಆರು ತಿಂಗಳ ಅತ್ಯಲ್ಪ ಅವಧಿಯಲ್ಲಿ ಹೊರ ತರಲು ಸಾಧ್ಯವಾಗಿರುತ್ತೆ. 


ಮೊದಲನೆಯ ಸಂಪುಟದ 309ನೇ ಪುಟದಲ್ಲಿ ಕೊಟ್ಟಿರುವ ಪೀಠಿಕೆಯಲ್ಲಿ 
ಉಲ್ಲೇಖಿಸಿರುವಂತೆ, ಈ ಸಂಪುಟವು ಮುಂದುವರೆದು ಐದುನೂರ ಒಂದನೆಯ ನಾಮದಿಂದ 
ಒಂದು ಸಾವಿರದನೇ ನಾಮಗಳವರೆಗೆ (ಎರಡೂ ಸೇರಿ) ಅರ್ಥ, ತಾತ್ಪರ್ಯ, ವ್ಯಾಖ್ಯಾನಗಳು, 
ನಂತರ ಬ್ರಹ್ಮ ದೇವರ ಪ್ರಪತ್ತಿ, ಶ್ರೀ ನರಸಿಂಹ ಸ್ವಾಮಿಯವರು ನೀಡಿದ ವರ ರೂಪದ 
ದಿವ [ವಾಣಿಗಳು, ಮತ್ತು ಬ್ರಹ್ಮ ದೇವರಿಂದ ಹೊರಬಂದ ಈ ಸಹಸ್ರನಾಮವು ನಮ್ಮವರೆಗೆ 
ಚೆ ಬಂದ ದಾರಿ, ಇತ್ಯಾದಿಗಳು ಈ ಸಂಪುಟದಲ್ಲಿವೆ. 


ಮತ್ತು ಪ್ರಿಯ ಭಕ್ತರ ಇಚ್ಛೆಯಂತೆ ಈ ಪ್ರಸ್ತುತ ಸಂಪುಟದಲ್ಲಿ - 

ಶ್ರೀ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ, ಅದರ ಅರ್ಥ, ತಾತ್ರರ್ಯಗಳು, 
ಶ್ರೀ ನೃಸಿಂಹ ಕವಚ ಸ್ತೋತ್ರ, 

ಬಣ ವಿಮೋಚನ ಶ್ರೀ ಲಕ್ಷೀ ನೃಸಿಂಹ ಸ್ತೋತ್ರ, 

ಮತ್ತು ಶ್ರೀ ನೃಸಿಂಹ ಹಂಸ ಗಾಯತ್ರಿ ಮಂತ್ರ ಮತ್ತು ಅದರ ಭಾವಾರ್ಥಗಳು- 
ಸೇರಿವೆ. | 


ಈ ಬೃಹದ್ದಂಥವನ್ನು ಅವಲೋಕಿಸಿ ಅನುಗ್ರಹಾಶೀರ್ವಚನಗಳನ್ನು ದಯಪಾಲಿಸಿ 
ಗ್ರಂಥವು ಅಪಾರ ಭಕ್ಷವೃಂದವನ್ನು ಸೇರಲು ಅನುಗ್ರಹಿಸಿರುವ 


ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು, 

ಶ್ರೀ ಶ್ರೀ ಜಗದ್ದುರು ಶಂಕರಾಚಾರ್ಯ ಮಹಾಸಂಸ್ಥಾನಂ, 
ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಂ, ಶೃಂಗೇರಿ, 
ಮತ್ತು 

ಶ್ರೀ ಶ್ರೀ ಶ್ರೀನಾರಾಯಣಾಶ್ರಮ ಸ್ವಾಮಿಗಳು, 

ಶ್ರೀ ಕಾಮಾಕ್ಷೀ ಶಾರದಾ ಮಹಾಸಂಸ್ಥಾನಂ 

ಶ್ರೀ ಘನಪುರೀ ಸಂಸ್ಥಾನಂ, ಶ್ರೀ ಕೋದಂಡಾಶ್ರಮ, 
ಹೆಬ್ಬೂರು, ತುಮಕೂರು ಜಿಲ್ಲೆ 


- ಇವರುಗಳ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಈ ಮೂಲಕ 
ಸಲ್ಲಿಸುತ್ತಿದ್ದೇನೆ. 


ತದ ನಂತರ: ಈ ಬೃಹದ್ದಂಥವು ಹಸ್ತ ಪ್ರತಿಯಿಂದ ಮುದ್ರಿತ ಪ್ರತಿಗಳಾಗಿ 
ವೃಂದವನ್ನು ಸೇರಲು ಪೂರ್ಣಾನುಗ್ರಹವನ್ನು ನೀಡಿರುವ ಶ್ರೀ ಶೀಬಿ ನರಸಿಂಹ ದೇವರಿಗೂ 
ತ್ತು ತಿರುಮಲ ತಿರುಪತಿಯ ಶ್ರೀ ವೆಂಕಟೇಶ್ವರ ದೇವರಿಗೂ ಭಕ್ತಿಪೂರ್ವಕ ಶಿರಸಾಷ್ಟಾಂಗ 
ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ತಿರುಮಲ ತಿರುಪತಿ ದೇವಸ್ಥಾನಂ 
ಡಳಿತವರ್ಗದವರು ನೀಡಿರುವ ಶ್ರೀ ವೆಂಕಟೇಶ್ವರ ದೇವರ ಅನುಗ್ರಹ ಮತ್ತು ಆರ್ಥಿಕ 


ಹಾಯಗಳಿಗೂ ಅಪಾರ ಹೃತ್ಪೂರ್ವಕ ನಮನಗಳನ್ನು ಅರ್ಪಿಸುತ್ತಿದ್ದೇನೆ. 


“ಜಿ 
Ci 


| 


ಡೆ 


cL 


Gh 


ಸ 


ಈ ಗ್ರಂಥವನ್ನು ಅತ್ಯಂತ ಸುಂದರವಾಗಿ ಅತ್ಯಲ್ಪ ಕಾಲದಲ್ಲಿ ಮುದ್ರಣಮಾಡಿ 
ಹೊರತಂದಿರುವ ಶ್ರೀ ಕೆ. ಮ. ನರಸಿಂಗರಾಯರು ಮತ್ತು ಅವರ ಮಕ್ಕಳು ಶ್ರೀ ಕೆ. 
ಎನ್‌. ನಾಗರಾಜರು, ಸಾಯಿನಾಥ್‌ ಗ್ರಾಫಿಕ್ಸ್‌, ಬೆಂಗಳೂರು ರವರಿಗೆ ನನ್ನ ಹೃತ್ಪೂರ್ವಕ 
ಕೃತಜ್ಞತೆಗಳನ್ನು ಈ ಮೂಲಕ ಅರ್ಪಿಸುತ್ತೇನೆ. 


ಹಾಗೂ ಸುಂದರವಾಗಿಯೂ ಆಕರ್ಶಕವಾಗಿಯೂ ವಿನ್ಯಾಸ (ಡಿ.ಟಿ.ಪಿ.) 
ಮಾಡಿಕೊಟ್ಟಿರುವ ಶ್ರೀ ಅಶೋಕ್‌ ಕಾರ್ಣಿಕ್‌ ಮತ್ತು ಶ್ರೀ ಆರ್‌. ಶ್ರೀನಿವಾಸ್‌, ಶ್ರೀಶಾ 
ಗ್ರಾಫಿಕ್ಸ್‌, ಬೆಂಗಳೂರು ರವರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. 


ನಂತರ ಪಾರಮಾರ್ಥಿಕವಾಗಿ, ಪರಮ ಪವಿತ್ರವಾದ ಆತ್ಮಗಳನ್ನೊಳಗೊಂಡ 
ಭಗವದ್ಧಕ್ತರೇಣ್ಯರಿಗೆ ಈ ಕೃತಿಯನ್ನು ಅರ್ಪಿಸಿ ಸೇವೆ ಮಾಡುವ ಭಾಗ್ಯವನ್ನು ಕರುಣಿಸಿದ 
ಆ ಕರುಣಾಮಯ ಪರಮಾತ್ಮನನ್ನು ಎಷ್ಟು ಬಾರಿ ಭಾವಿಸಿದರೂ ಅಲ್ಬವೇ ಎಂದು 
ಅವನನ್ನು ಸ್ಮರಿಸುತ್ತಾ ಪರಮಾತ್ಮನ ಕರುಣೆಯು ಅನವರತ ಅವಿಚ್ಛನ್ನವಾಗಿ ಹರಿಯಲಿ ಎಂದು 
ಪ್ರಾರ್ಥಿಸುತ್ತಾ ಈ ಪೀಠಿಕೆಯನ್ನು ಇಲ್ಲಿಗೆ ಅರ್ಪಿಸಿ ಭಕ್ತವರೇಣ್ಯರು ಸಂಪುಟದಲ್ಲಿ ಪ್ರವೇಶಿಸಿ 
ಅಪಾರ ಆನಂದವನ್ನು ಪಡೆಯಲಿ ಎಂದು ಭಗವಂತನನ್ನು ಪ್ರಾರ್ಥಿಸುತ್ತೇನೆ. 


08.04.97 
ಈಶ್ವರ ಸಂವತ್ಸರ, ಇಂತು ಪರಮ ಪವಿತ್ರ 
ಚೈತ್ರ ಶುದ್ದ ಪಾಡ್ಯಮಿ ಯುಗಾದಿಯಂದು ಭಕ್ತವರೇಣ್ಯರ ಸೇವಾಕಾಂಕ್ಷಿ 


ತುಮಕೂರು ಹೆಚ್‌. ಎನ್‌. ನರಸಿಂಹಮೂರ್ತಿ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 31] 


ನಾರಾಯಣ ನಾರಸಿಂಹಾಯ ನಮಃ 
ಇಲ್ಲಿ ನರಸಿಂಹನೇ ಸಾಕ್ಷಾತ್‌ ನಾರಾಯಣನೆಂದು ಬ್ರಹ್ಮದೇವರು 


ಸ್ತುತಿಸುತ್ತಾರೆ. ನಾರಾಯಣ, ನರಸಿಂಹರು ಬೇರೆ ಬೇರೆಯಲ್ಲ. ನಾರಾಯಣನೇ 
ನರಸಿಂಹನ ಅವತಾರದಲ್ಲಿ ಕಂಬದಿಂದ ಬಂದು ಅವತಾರ ಕಾರ್ಯವಾದ 
ಹಿರಣ್ಣಕಶಿಪುವಿನ ಸಂಹಾರ ಮಾಡಿರುತ್ತಾನೆ ಎಂದು ಸ್ತೋತ್ರ ಮಾಡುತ್ತಾರೆ. 


jd ಮಾಡಿದ ಸಂದರ್ಭವೇನೆಂದರೆ - ನರಸಿಂಹ ಸ್ವಾಮಿಯು ತಾನು 
2 ರಣ್ಯಕಶಿಪುವ ನ್ನು ಬಹಳ ಉಗ್ರರೂಪದಲ್ಲಿ ಸಂಹರಿಸಿ, 

nyo ರೂಪಕ ತಕ್ಕಂತೆ ಕರುಳಿನ ಮಾಲೆಯನ್ನು ಹಾಕಿಕೊಂಡು 
ಕ್ರಪಾನಮಾಡಿ ವಿಕಾರ ರೀತಿಯಲ್ಲಿ ಮೈ ಎಲ್ಲ ರಕ್ತ ಹರಿಸಿಕೊಂಡು ಹೊಸಲಿನ 
ಮೇಲೆ ಕುಳಿತು ಹಿರಣ್ಯಕಶಿಪುವಿನ ದೇಹವನ್ನು ತನ್ನ ತೊಡೆಯ ಮೇಲ 
ಇರಿಸಿಕೊಂಡಿರುತ್ತಾನೆ. ಬಹಳ ಉಗ್ರರೂಪ, ಭಯಂಕರ ರೂಪ, ವಿಕಾರ 
ರೂಪ, ಕ್ರೋಧದ ರೂಪ, ಪ್ರಹ್ಲಾದ ಸ್ತೋತ್ರ ಮಾಡುತ್ತಾ ದಿಗ್ರ ಮೆಯಿಂದ 
ಇದ್ದಾನೆ. ಬ್ರಹ್ಮ ದೇವರು ಲಕ್ಷಿಯೂಡನೆ ಮುಂದೆ ನಿಂತಿದ್ದಾರೆ. ಸಕಲ 
ದೇವ ದೇವತೆಗಳು, ಯಕ್ಷ ಕಿನ್ನರ ಕಿಂಪುರುಷರು, ಇಂದ್ರ, ದಿಕ್ಪಾಲಕರು 
ಎಲ್ಲರೂ ವಿಸ್ಮಯದಿಂದ ನಿಂತಿದ್ದಾರೆ. ಮತ್ತು ಬ್ರಹ್ಮ ದೇವರು ಮುಂದೆ 
ಬಂದು ಶ್ರೀ ನರಸಿಂಹ ಸ್ವಾಮಿಯನ್ನು ಉಗ್ರರೂಪದಿಂದ ಶಾಂತ ರೂಪಕ್ಕೆ 
ಬರಲು ಪ್ರಾರ್ಥಿಸುತ್ತಿದ್ದಾರೆ. ಸಕಲ ಬ್ರಹ್ಮಾಂಡವೇ ನಡುಗುತ್ತಿದೆ ಎನ್ನುತ್ತಿದ್ದಾರೆ. 

ಹೇ ನರಸಿಂಹನೇ, ನೀನು ಅನೇಕ ಕೆಲಸಗಳನ್ನು ಮಾಡಿರುತ್ತೀಯೆ. ಈಗ 
ನೀನು ಸಾಕ್ಷಾತ್‌ ನಾರಾಯಣ ಸ್ವರೂಪನೇ, ಸಿಂಹರೂಪನಾದರೂ ಈ 
ರೂಪದಲ್ಲಿ ಅನೇಕ ಭಾವನೆಗಳನ್ನು ಹೊಂದಿರುತ್ತೀಯೆ, ನಾರಾಯಣನೇ ಸ್ವಯಂ 
ನೀನು, ನೀನು ಬೇರೆ ಅಲ್ಲ - ನಾರಾಯಣನು ಬೇರೆ ಅಲ್ಲ. ಈ ಉಗ್ರರೂಪವನ್ನು 
ತ್ಯಜಿಸಿ ಶಾಂತರೂಪವನ್ನು ಹೊಂದು. ಯೋಗ, ಭೋಗದ ಸಿಂಹನಾಗು 
ಎಂದೆಲ್ಲ ಪ್ರಾರ್ಥಿಸುತ್ತಿದ್ದಾರೆ. ಈ ನಾಮವು ನಾರಾಯಣನೇ ನರಸಿಂಹ 
ಎಂದು ತೋರಿಸುತ್ತದೆ. | 

ಭಾವನೆಗಳು ಭಾವಿಸುವವರ ಮೇಲೆ ಅವಲಂಬಿಸಿರುತ್ತದೆ. ಸಾಕ್ಷಾತ್‌ 
ಬ್ರಹ್ಮ ದೇವರೇ ಹೇಳುತ್ತಿರುವುದರಿಂದ ಇವರಿಗಿಂತ ಬೇರೆ ಯಾರೂ ಉದಾತ್ತ 
ಭಾವನೆಗಳನ್ನು ಕೊಡಲಾರರು. ಬ್ರಹ್ಮ ದೇವರು ಸಾಮಾನ್ಯರಲ್ಲ - ಸಾಕ್ಷಾತ್‌ 
ಮಹಾವಿಷ್ಣುವಿನ ನಾಭೀಕಮಲದಲ್ಲಿ ಸ್ವಯಂಭೂತರಾದ ಮೊದಲಿನ ಸೃಷ್ಟಿ - 
ನಾರಾಯಣನ ಕಾಮನೆಯಲ್ಲಿ ಹೂರ ಬಂದ ಮೊಟ್ಟ ಮೊದಲಿಗರು - ಅದರಿಂದ 
ಅಗ್ರರು, ಮಹಾವಿಷ್ಣುವಿನ ಪುತ್ರರು, ಎಂದ ಮೇಲೆ ಸಾಮಾನ್ಯರಲ್ಲ. ಅವರು 
ಸ್ತುತಿಸಿರುವ ಈ ಸಹಸ್ರನಾಮವು ಸಾಮಾನ್ಯವಲ್ಲ. 


GL ೮೬ 2 
೩೭೬ ಸ್ರ | 
ಟು 
ಶೆ 
ಗ 
ತ 
ಲ 


CL 


312 


502. 


503. 


ಬ್ರಹ್ಮರ ವರವನ್ನು ಪಾಲಿಸುವ ಮತ್ತು ಅದನ್ನು ಮುರಿಯದೇ ಸಂಹರಿಸುವ 
ಕ್ರಿ ಇರಲೇ ಬೇಕಲ್ಲವೇ? ಸಾಮಾನ್ಯ ಸಿಂಹದ ತಲೆಯಿರುವ ನರನ 
ದೇಹದ ಆಕಾರದಿಂದ ಬ್ರಹ್ಮ ದೇವರ ವರದ ಒಂದು ಅಂಶವನ್ನು 
ದಾಟಿದ್ದಾಯಿತು. ವೀರನೂ ಬಲಿಷ್ಠನೂ ಯುಕ್ತಿ ಯುಕ್ತನೂ ಆದ ನರಸಿಂಹನು 
ಹನಾಗಬೇಕಾಯಿತು. ನಾರಾಯಣನನ್ನು ವೀರಸಿಂಹನೆಂದು 
ಪೊಗಳಿದ್ದರಿಂದ ಉಗ್ರತೆಯು ಕೊಂಚ ಕಡಿಮೆಯಾಯಿತೇನೋ! ನಾರಾಯಣ 


ಕ p 
ನಮೋನ್ನಮಃ. 


186211 (503-506) 


ನಾರಾಯಣ ದಿವ್ಯಸಿಂಹಾಯ ನಮಃ 

ನಾರಾಯಣನೇ ದಿವ್ಯಸಿಂಹನಾಗಿದ್ದಾನೆ, ನರಸಿಂಹನೇ ಮೂಲ 
ನಾರಾಯಣನಾಗಿ ದಿವ್ಯಸಿಂಹನಾಗಿದ್ದಾನೆ. ಎರಡೂ ಅರ್ಥಗಳು ಸಮಂಜಸವೇ 
ಸರಿ. 

ದಿವ್ಯ - ಎಂದರೆ ದೇವಲೋಕಕ್ಕೆ ಸೇರಿದ ವಸ್ತು, ಅತ್ಯಂತ 
ಸ್ವಾತಿಕಗುಣವುಳ್ಳದ್ದು, ಹೊಳೆಯುವಂತಹದು, ಆಕಾಶದಲ್ಲಿರುವಂತಹದು, 
ಆಕಾಶಗುಣವುಳ್ಳದ್ದು, ಆಕಾಶ ವರ್ಣದ್ದು ಎಂದರೆ ಬಣ್ಣವೇ ಇಲ್ಲದ್ದು. 
ಇವೆಲ್ಲ ಗುಣಗಳನ್ನು ಹೊಂದಿರುವ ಸಿಂಹದ ತಲೆಯುಳ್ಳ ನರಸಿಂಹ 
ಸ್ವಾಮಿಯು ಸಾಕ್ಷಾತ್‌ ನಾರಾಯಣನೇ! ಮಹಾವಿಷ್ಣುವೇ. ಸರಿ, ನರಸಿಂಹ 
ಸ್ವಾಮಿಯು ಕಂಬದಿಂದ ಬಂದಾಗಿನ ದೃಶ್ಯ, ರೂಪವು ಇದರಲ್ಲಿ ಅಡಗಿದೆ. 
ಹಿರಣ್ಯಕಶಿಪುವಿನ ಸಂಹಾರದ ನಂತರ ಶಾಂತನಾದ ನರಸಿಂಹನ ವರ್ಣನೆ 
ಇಲ್ಲಿದೆ. ನರಸಿಂಹ ಸ್ವಾಮಿಯು ಅವತಾರ ಕಾರ್ಯ ಸಮಾಪ್ತಿ ಮಾಡಿದ 
ನಂತರ ವೈಕುಂಠಕ್ಕೆ ಹೋಗಿ ಲಕ್ಷ್ಮೀನರಸಿಂಹನಾಗಿ ವಿರಾಜಮಾನನಾದ ರೂಪ 
ಇಲ್ಲಿದೆ. ದೇವ, ದೇವತೆಗಳು ಆದಿಯಾಗಿ ಎಲ್ಲರೂ ಮಾಡಿದ ಸ್ತೋತ್ರದಿಂದ 
ಸಂತುಷ್ಣನಾದ ರೂಪ ಇಲ್ಲಿದೆ. ಭಕ್ತ ಪ್ರಹ್ಲಾದನನ್ನು ಪ್ರೀತಿಯಿಂದ ಅಕ್ಕರೆಯಿಂದ 
ನೋಡಿದ ರೂಪ ಇಲ್ಲಿದೆ. ಹೆದರಿದ ಕಂದ ಪ್ರಹ್ಲಾದನನ್ನು ಸಂತೈಸಿದ 
ರೂಪ ಇಲ್ಲಿದೆ. ಕಂಬದಿಂದ ಬಂದ ರೂಪ, ಅದರ ಉಗ್ರರೂಪ, ಉಗ್ರರೀತಿಯ 


313 
ಣ 


ಹ ನಾರಾಯ 


ಇ 
ಈ 


ರೂಪ ಇಲ್ಲಿದೆ. ಇಂ 


ನಮ 
ಇಚ್‌ ಅ 
ತಾರ್‌ 
೨ 


ೋರಿಸು 


Kd 


“ಜೆ 
Lead Wed 


ತೃಪ್ತಿ 
€ ನಾವೂ 


ಇ 
ಹ 


ಆ 
No 
ದ 
ಲಕ್ವಿ 


€ತನಾಗಿ ಹದರಿರಬಹು 


ಹ 
ಎಡ 


ತನ್ನ ತಂದೆಯ ಸಂಹಾರಗಳನ್ನು ನೋಡಿದ ನಂತರ 
ಸಿ೦ಹನ 


ನಾರಾಯಣ ವ್ಯಾಪ್ರಸಿಂಹಾಯ ನಮ 


ಯಾ ಪ್ರಿ 
ಸಂತೋಷ ಮ 
ಕರೆದಿರುತಾರೆ. 


ಕಿ 


504. 


| 
3p 
ಸ (ನೈ 
ಥ್‌ ಫಗ 
2 ಶೈ 
6 
K&B 
pa 765 

ಆ ಟೌ 
1 EB 
72 ₹8 Rk 
13-3 
ಏ DW ನ 
6೧ 1 
2 I 3) 
1 ಶಿ ಗ 
೫% ॥$ 

2 Rp 


ಅದರಿಂದ ನಾರಾಯಣ 
ಸಿ 


ಸಿಂಹದ ಲಕಣಗಳನ 


ಶೋಬೆಗಳು ಅಡಕವಾಗಿವೆ. 


ಎ 
ಅ, 


ತುದಿ ಎಂದರ್ಡ. 


ಗಂಬೀರ 
೦ಪೂರ್ಣನಾಗಿ 


A) 
ಣಿ) 


A 


ಸಿಂಹನ ಗಂಭೀರತೆ ಹೆಚಿದೆ. 


ಸಿಂಹವು 
ನ್ನು ಕೊ 


ಸಿಂಹದ ತಲೆಯನ್ನು ಮಾತ್ರವಿರುವ 


ನಿಂಹದ ಸಕಲ ಗುಣಗಳು, 
ಹ 


ಗ್ರ 
ರ್ಣಸಿಂಹ 


ಅನೇಕ ಪ್ರಾಣಿಗಳು (ಬಾಲವಿರುವವು) ಅದರಿಂದ ಮ 


ಎಲ್ಲ ಪ್ರಾಣಿಗಳಿಗೂ ಬಾಲವೇ ಉತ್ತಮವಾಃ 
ಬಹಳ ಶ್ರೇಷ್ಠತೆಯ 


ಪೂ 


ಪುಚ್ಛ - ಎಂದರೆ ಬಾಲ; 


4 


ನಾರಾಯಣ ಪ್ರಚ್ಛಸಿಂಹಾಯ ನಮಃ 
ಭಾಗ. 

ಶೋಬಿಸುತವೆ. 

ಕಾರಣದಿಂದ ನರ 

ಪುಚ್ಛಸಿಂಹ ಎಂದು ಕರೆದಿದೆ. 
ನಾರಾಯಣ ಪೂರ್ಣಸಿಂಹಾಯ ನಮಃ 


505. 
506. 


314 


507. 


ಗ 
ಲ 
ಶ್ತ 
ತ 
Go 
30 
tl 
oF 
3, 
ಲಿ ಛೂ 
ಣೆ 
ಚ 
ಟಿ (ೆ 
O 
ತ 
309 

ಸ i 

11 
LGL 

U1 

ಇ € 

೧೨ 

4 

(ಲ pl 


ಪರಬ್ರಹ್ಮನು ಒಂದೇ, ಒಬ್ಬನೇ. ಪೂರ್ಣನೂ ಅವನೇ. 
ನೋಡಿದರೂ ಯಾವ ಭಾಗದಲ್ಲಿ ನೋಡಿದರೂ, ಹೇಗೆ ನೋಡಿದರೂ ಆ 
ಅಂಶವೂ ಪೂರ್ಣವೇ ಆಗಿರುತ್ತದೆ "" ಓಂ ಪೂರ್ಣಮದಃ ಪೂರ್ಣಮಿದಂ 
ಪೂರ್ಣಾತ್‌ ಪೂರ್ಣಮುದುಚ್ಕತೇ | ಪೂರ್ಣಸ್ಯ ಪೂರ್ಣಮಾದಾಯ 
ಸೂರ್ಣಮೇವಾವ ಶಿಷ್ಯತೇ || ಓಂ ಶಾಂತಿಃ ಶಾಂತಿಃ ಶಾಂತಿಃ 11” 

ನರಸಿಂಹನ ಶರೀರದಲ್ಲಿ ಸಿಂಹದ ತಲೆ ಮಾತ್ರವೇ ಇದ್ದರೂ ಸಿಂಹವು 


ದಲ್ಲಿರುತ್ತದೆ. ಹಾಗೆಯೇ ನರನ ದೇಹಮಾತ್ರವಿದ್ದರೂ 
ನರನ ಪೂರ್ಣ ಸ್ವರೂಪವು ಅಲ್ಲಿರುತ್ತದೆ. "ಎರಡೂ ಸೇರಿದರೆ - ಅಂದರೆ 


ಖ್‌ 


ನಮೋಸ್ತು ನಾರಾಯಣ ರೌದ್ರಸಿಂಹ ನಮೋಸ್ತು ನಾರಾಯಣ ಡದೈತ್ಥಸಿಂಹ! 
ನಮೋ ನಮೋ ಭೀಷಣಭದ್ರಸಿಂಹ ನಮೋ ನಮೋ ವಿಹ್ವಲ ನೇತ್ರಸಿಂಹ॥631 
(೨೦1-೨10) 


ನಾರಾಯಣ ರೌದ್ರಸಿಂಹಾಯ ನಮಃ 
ರೌದ್ರಸಿಂಹ - ರುದ್ರದ ಭಾವ ರೌದ್ರ, 
ರುದ್‌ - ಎಂದರೆ ಅಳುವುದು, ಅಳುವವನು ಯಾರೋ ಅವನು ರುದ್ರ. 
ಬ್ರಹ್ಮದೇವನು ತಾನು ಮಾಡಿದ ಸೃಷ್ಟಿಯಿಂದ ಎಂದರೆ ಸನಕ, 
ಸನಂದನರಾದ ನಾಲ್ವರು ಕುಮಾರರಿಂದ ಪ್ರಜಾಭಿವೃದ್ದಿಯಾಗದ ಕಾರಣ 
ಕೋಪಗೊಂಡನು. ಆಗ ಬ್ರಹ್ಮನ ಹಣೆಯಿಂದ ರುದ್ರದೇವನು ಬಂದನು. 
ಬಂದ ಕೂಡಲೆ ತನಗೆ ಸ್ನಾನವನ್ನು ಕಲ್ಪಿಸಬೇಕೆಂದು ಮತ್ತು ತನ್ನ ಕಾರ್ಯವನ್ನೂ 
ನಿರೂಪಿಸಬೇಕೆಂದು ಕೋಪಾವೇಶದಿಂದ ಕೇಳಿದ್ದರಿಂದ ""ರುದ್ರ''ನೆಂದು 
ಹಸರಾಯಿತು, ರುದ್ರನ ಕೋಪದ ಭಾವಕ್ಕೆ ರೌದ್ರ ಎಂದು ಹೆಸರಾಯಿತು. 
ನರಸಿಂಹನು ಹಿರಣ್ಯಕಶಿಪುವನ್ನು ದ್ವಂದ್ವ ಯದ್ದಮಾಡಿ ಸಂಹರಿಸಬೇಕಾದಾಗ 
ಅಪಾರ ಕೋಪವು ಪ್ರಳಯಕಾಲದ ರುದ್ರನ ಕೋಪದಂತೆ ಹರಿಯುತ್ತಿತ್ತು, 
ಉಕ್ಕುತ್ತಿತ್ತು. ಈ ಕಾರಣದಿಂದ ಬ್ರಹ್ಮ ದೇವರು "ರೌದ್ರಸಿಂಹ'' ಎಂದು 
ಹೊಗಳಿದ್ದಾರೆ. ನರಸಿಂಹನ ಪ್ರತಾಪವನ್ನು ಹೊಗಳಿದರೆ ಬೇಗ 
ಶಾಂತವಾಗಬಹುದೆಂಬ ಭಾವನೆ ಬ್ರಹ್ಮದೇವರ ಮನದಲ್ಲಿ ಇತ್ತೋ ಏನೋ! 


315 


ಠಿ 
6 


ಸಿಂಹಾಯ ನಮ 


ಬ 


ಲ 


ನಾರಾಯಣ ದೈತ್ತ 


೨08. 


10 
[s 
oC 


1° 


3 


ನೀಷಣ ಭದ್ರಸಿಂಹಾಯ ನಮಃ 


ನಾರಾಯಣ 


509. 


1 


ಳಾ 


ಲ ಟ್ರಿ ಹಾವೆ ಸ 
ಅ ಸಂರಿಐಣವರಿ ಇ 


ಇ 


, ಇರ 


ಕ 
ಇಟ್‌ 


ಕುಲವಾಗುವುದ 


1 


ಆ 


ಗಾ 


ರ 


ಅ - ಎಂದರೆ ವ್ಯಾಕುಲ, 
ತ್ರ - 


೯ಗಳು, 


ವಿಹ.ಲನೆ 
ವಿ 


ತ 


ವಿಹ್ವಲ ನೇತ್ರಸಿಂಹಾಯ ನಮಃ 


ಸ 
ಆರ 


510. 


316 


೨11. 


ಸದುಪಯೋಗಪಡೆಯುತ್ತಿಲ್ಲವಲ್ಲಾ ಎಂದು ಅವನಿಗೆ ವಿಹ್ವಲ. 
ಸಾಧುಗಳು, ಸಜ್ಜನರು, ಸಂನ್ಥಾಸಿಗಳು, ಸತ್ಪುರುಷರು - ಇವರುಗಳು 


ಕ 
ಸಿಕ್ಕಿದರೂ ಸದ್ದಾವನೆಯು ಜೀವಿಗಳಲ್ಲಿ ಮೂಡುವುದಿಲ್ಲ ವಲ್ಲಾ ಎಂದು ಅವನಿಗೆ 


ಈ ರೀತಿ ಸಕಲ ಜೀವಿಗಳಿಗೂ ಏಕರೂಪವಾಗಿ ನೋಡುತ್ತಿರುವ 


ಲ 
ಬುದ್ದಿಯಿಂದಲೂ ವಂಚಿತರಾಗುತ್ತಿದ್ದೇವೆ. ವಿವೇ 


ಚಾ ಸ 
ಬುದ್ದಿ ನಮ್ಮ ಪು 
ವ್ರ 5 ಫಿ ¥ 
ಕೆಲಸ ಮಾಡದಾಗಿದೆ. ಇದಕ್ಕಾಗಿಯೇ ಪರಮಾತ್ಮನು ""ವಿಹ್ಹಲ ನೇತ್ರದಿಂದ'' 


ನೋಡುತ್ತಿದ್ದಾನೆ. 


ನಮೋ ನಮೋ ಭೂಹಿತಭೂತಸಿಂಹ ನಮೋ ನಮೋ ನಿರ್ಮಲಚಿತ್ತಸಿಂಹ! 
ನಮೋ ನಮೋ ನಿರ್ಜಿತಕಾಲಸಿಂಹ ನಮೋ ನಮಃ ಕಳಲ್ರಿತಕಲ್ಪಸಿಂಹ 1841 
(೧11-514) 


ಭೂಹಿತಭೂತಸಿಂಹಾಯ ನಮಃ 

ಭೂ - ಹಿತ - ಭೂತ - ಸಿಂಹ, 

ಭೂದೇವಿಗೆ ಸದಾ ಹಿತವನ್ನುಂಟುಮಾಡುವವನು, ಸಕಲ ಭೂತಗಳಿಗೂ 
ಸಕಲ ಜೀವಕೋಟಿಗೂ ಸಿಂಹ - ರಾಜಪ್ರಾಯದಂತಿರುವವನು, ಯಾರೋ 
ಅವನು - ಶ್ರೀ ಲಕ್ಷ್ಮೀದೇವಿ ಭೂದೇವಿ ಸಮೇತ ಶ್ರೀ ನರಸಿಂಹಸ್ವಾಮಿಯು. 
ಪರಮಾತ್ಮನು ತಾನು ಸೃಷ್ಟಿಸಿದ ಸಕಲ ಭೂಮಂಡಲಕ್ಕೂ ಹಿತವನ್ನು 
ಶುಭವನ್ನುಂಟುಮಾಡುವವನು, ಅವನು ಯಾವ ರೀತಿಯಲ್ಲಿಯೂ ಪಕ್ಷಪಾತ 
ಮಾಡುವುದಿಲ್ಲ. ಪಕ್ಷಪಾತ ಬರುವುದೆಲ್ಲ ಆತ್ಮನು ಧರಿಸಿರುವ ದೇಹದ 
ಮತ್ತು ಆತ್ಮಕ್ಕೆ ಅಂಟಿ ಬಂದಿರುವ ಅನೇಕ ಜನ್ಮಗಳ ಸಂಸ್ಕಾರ, ಪ್ರಾರಬ್ದ, 
ಸಂಚಿತ ಮತ್ತು ಆಗಮ ಕರ್ಮಗಳಿಂದ ಮತ್ತು ಮಾಯೆಯಲ್ಲಿ ಮುಳುಗಿ 


th 


ಿ 


(i 


317 


(ಚಿ 7 ಶ್‌ Ao 3 ವೀ ಟ್ರ Poy Je | {} 39 0 04 6) Ey ಕೆ > ಗ ವೇ ಣೆ 
- UW ದ್ಧ 2೬.41೪] d Yo ತೆ Yo 
5305 KOBEYS gp ಆ ಟಃ ಡಿ 1 1% ಕ್ವಿಚಿಕೆಟ್ಟ ಲೈ 
ಇದಿ ಟಿ ಹಿ 3 "( ಆತ ಡ್ಡ ಟ್‌ 72 ಐ 1 BEB 1 
1,1 WSs ೫" ಟಗ ಸ್ರ py ಇ ಉ ಗ೪ ಉಟ್ಟ 
5 ೯ ಜು ದ ಬ ತ ತ್ರಾಸ್‌ 4 Hat ಇ ೧ ಲ್ಲನ್ಲಿ 1] 
3 WH 7)» CE (ಸ ಲ ©) . ಛಿ ಗು x ಈ 11 ಸ W118 © 
BD ಟ್‌ [ ಭ ಜಟ್‌ ್ಯ ಜಾ. ದ್ರ ಶು 
ಸ ಬಟ DLS A pf BH DP LPG 
1 ಸ, spn Boyd 8 kG 
211] ದ ಗ £83k LS [, ಗಜ ಜ್‌ 
BD ಸೆ ಓ[ ಗಳ್ಚತ್ತಿ BSE pp BB LSE 
JN RS y HEU ಬ ಓಟ ಹೆ ಡ ಗಿದ್ದಿ 
MAH SSR BERD IgG YEE ಕಳಸ pS 
ಗದು ಸಷ BTREG ಕ್ಷಿ SREY ಓಡಿ ಯನ್ನ ಕೈ ಛೆ 
1 B% pp BA LP SS 
§H Spd CUBES LD LET 
ಡಿ ಗ “1 338 ಇ ಸಿ ೧0! “ಇ ಗಿ ಎ se ಐ Dp G ಡಬ ಇ? ) Te 
3೨ ಬ 8: ೪) 1 F 4 ಟ್ರಿ le 12 6) 11 ದು Ww ಇ 13 ಈ, B [4 () ಲಿ 
ಹ ಗ ou LEO SE 
a ಬೃ 6 ಸು 0 ಬ್ದ ಇರ ಟಾ ಟ್‌ 1 30 2, ವನಿ ಲ 
ಟಟ ಚಾ TSE ODS, 
3 ಬಾಡ ಆಸು ಣಿ a ( Ie OX en 1 
NOTA ಟೂ ಟೀ ಟ್‌ ಚ PR 
PRBS SERA ರ ಅಟ  ಇಯ್ಪ 
ಣೆ Yo Sy & p 31 [a kh ೪) ಹ ac NE ತ 1 
6) ನ (3° 13 ಸ 7) hl 13 ಟು 1 53 {2 1 18 191 by 4 ಆಡ್‌ ಲು 13 2) 1¢ 4 18 p ಛೆ KU), 5 
Bm ಕ ನಸು 28 ಬ SHBG 
w ಗ ೧ ಬ ಗ್ದ ೫ 72) ಈ pS) ಮ ಇ Ww 3 i [ © ot 
bot gL SY HERES SEES 
4 Ws ಸ DPD AN ಡೆ je) ೮ BB ಲೈನು 
18 30 CE ಯ ಟರ 0% ಇ41' ಜಟ ಜ೫. ಈ Bee (3 “ಇಳೆ 61 


512. 


318 


೨೩೨, 


514. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಈ 


ನಾನು ಎಂಬ ಅಹಂಭಾವವನ್ನು ಏನೆಂದು ತಿಳಿಯುವುದರಿಂದ ಆತ್ಮದ ಬಿಡುಗಡೆ 


ನಿರ್ಜಿತಕಾಲಸಿಂಹಾಯ ನಮಃ 
ಪರಮಾತ್ಮನನ್ನು (ಜಿತ) ಗೆಲ್ಲುವವರು ಯಾರೂ ಇಲ್ಲ, ಕಾಲವೇ ಸಕಲಕ್ಕೂ 


ಮಾನಸ್ಥಾನ. ಕಾಲವೇ ಸಿಂಹ ಸ್ವರೂಪವಾಗುತ್ತದೆ. ಪರಬ್ರಹ್ಮವೇ 
ಸವೆ 


ಸರ್ವೋಚ್ಚವಾದುದು. ನರಸಿಂಹ ಸ್ತುತಿಯಾದ್ದರಿಂದ ಸಿಂಹನಾಮವನ್ನು 


- ಕಾಲ - ಸಿಂಹಾಯ ನಮಃ ಎಂದು ಹೇಳಿದೆ - 
ಅವನಿಂದ ಸಾಧ್ಯವಾಗದುದು ಯಾವುದೂ ಇಲ್ಲ. ಅವನ ಪ್ರತ್ಯಕ್ಷ, 


€್ರ 


ಉಲ ಟ್ಟು ಕ 
ಪರೋಕ್ಷ ಸಂಕಲ್ಪವೇ ಮುಖ್ಯ. ಎಲ್ಲವೂ ಅದರಂತೆ ನಡೆಯುತ್ತದೆ. ಚಾಚೂ 
ತಪ್ಪುವುದಿಲ್ಲ 
ಕಲ್ಪಿತಕಲ್ಪಸಿಂಹಾಯ ನಮಃ 

ಕಲ್ಪಗಳನ್ನು ಕಲ್ಪಿಸುವವನು. ಕಲ್ಪ ಎಂದರೆ ಬ್ರಹ್ಮನ ಒಂದು ದಿನ 


(ಹಗಲು-ರಾಶ್ರಿ) ಇದು ನಿರಂತರ ನಡೆಯುತ್ತಲೇ ಇರುತ್ತದೆ. 

ಕಲ್ಪದ ಕಾಲಮಾನವು ಬಹಳ ಉದ್ದವಾದುದು, ಅದು ನಮ್ಮ ಕಲ್ಬನೆಗೆ 
ಮಾರಿದುದು. ಇಷ್ಟೊಂದು ಉದ್ದ ಎಂಬುದನ್ನೂ ಉಹಿಸಲೂ ಸಾಧ್ಯವಿಲ್ಲ. 
ಅದರ ಉದ್ದವನ್ನು ತಿಳಿದೂ ನಾವು ಮಾಡುವುದಾದರೇನು! ಸುಮ್ಮನೆ ಶಕ್ತಿ 


ರುವ ಸೂತ್ರಧಾರಿ ಪರಮಾತ್ಮನಿಗೆ ಸಾಧ್ಯವಾಗದುದು ಏನೂ 


ಅದನ್ನು ನಡೆಸುತ್ತಿ 
ಇಲ್ಲ. ಇದೆಲ್ಲ ವಿವೇಚಿಸುತ್ತಿರುವಾಗ ಈ ಬ್ರಹ್ಮಾಂಡದಲ್ಲಿ ಅನೇಕ ಶತಕೋಟಿ 
ಜೀವಿಗಳಲ್ಲಿ ನಮ್ಮ ಒಂದು ಜೀವ - ನಮ್ಮ ಆಯಸ್ಸು - ಗಣನೆಗೇ ಸಿಕ್ಕುವುದಿಲ್ಲ 


ನಮ್ಮ ಪರಿಧಿಯಲ್ಲಿ ಸಾಧಿಸುವುದಾದರೂ ಏನು - ವೈಷಮ್ಯ, ದ್ವೇಷ, 


ಓಂ 
ಜ್ಞಾನ, ವೈರಾಗ್ಯ - ಪುನರಾವೃತ್ತಿ ರಹಿತ ಸ್ನಾನಕ್ಕಾಗಿ ಚಿಂತನೆ, ಪರಮಾತ್ಮನ 
ಸಾಯುಜ್ಯ, ಸಾಲೋಕ್ಯ, ಸಾಮಾಷ್ಯ, ಸಾಲೋಕ್ಯ ಇತ್ಯಾದಿ. 
ಸಾಧಿಸಬೇಕಾದ್ದು ಎರಡನೆಯ ಶ್ರೇಣಿ 
ಎರಡಕ್ಕೂ ಜೀವನದಲ್ಲಿ ಅವಕಾಶವಿದೆ. ಬೇಕಾದ್ದನ್ನು ನಾವು 
ಮಾಡಬಹುದು. ಆದರೆ ಯಾವುದಕ್ಕೂ ಅವನ ಸಂಕಲ್ಪಬೇಕು, ಬೇಕೇ ಬೇಕು 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 319 


515. 


ನಮೋ ನಮಃ ಕಾಮದ ಕಾಮಸಿಂಹ ನಮೋ ನಮಸ್ತೇ ಭುವನೈಕಸಿಂಹ ! 
ದ್ಯಾವಾಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯ್ಕೆಕೇನ ದಿಶಶ್ಚ ಸರ್ವಾಃ 
HES (315-517) 


ಕಾಮದಾಯ ನಮಃ 

ಕಾಮ - ಕಾಮ, ಅಂದರೆ ಆಸೆಯನ್ನು, ದ - ಕೊಡುವವನು ಯಾರೋ 
ಅವನು - ಪರಮಾತ್ಮನು. 

ಇಚ್ಛಿಸಿದ ವಸ್ತುಗಳನ್ನು, ಸಚರಾಚರ ವಸ್ತುಗಳನ್ನು, ಜೀವಿಗಳ ಸಂಯೋಗ 
ವಿಯೋಗಗಳನ್ನು ಕೊಡುವವನು ಪರಮಾತ್ಮನಲ್ಲದೇ ಬೇರೆ ಇಲ್ಲ. 
ಬೇರೆಯವರು ಕೊಟ್ಟರೂ ಅದು ಹೃತ್ಪೂರ್ವಕವಾಗಿ ಇರುವುದಿಲ್ಲ. 
ತೋರಿಕೆಗಾಗಿ ಇರಬಹುದು ಅಥವಾ ಸಮಾಜಕ್ಕೆ ಹೆದರಿ ಇರಬಹುದು ಅಥವಾ 
ಇನ್ನು: ಯಾವುದಾದರೂ ಕಾರಣಕ್ಕೆ ಇರಬಹುದು. 

ಆದರೆ ಪರಮಾತ್ಮನಲ್ಲಿ ಹಾಗೆ ಇಲ್ಲ. ಅದರಲ್ಲಿ ಯಾರ ಮತ್ತು ಯಾವ 
ರೀತಿಯ ಪಕ್ಷಪಾತವೇ ಇಲ್ಲ. ಪರಮಾತ್ಮನಿಗೂ, ಕೇಳಿದವರಿಗೂ ಮಧ್ಯೆ 
ಯಾವ ಪ್ರವೇಶವೂ ಸಾಧ್ಯವಿಲ್ಲ. ಕಾಮಿಸಿ ಪ್ರಾರ್ಥಿಸಿದ್ದಕ್ಕೆ ವರವು ಸಿಕ್ಕಿಯೇ 
ಸಿಕ್ಕುತ್ತದ. 

ಕಾಮವೇ ಮೊದಲ ಹಂತ, ಲಭ್ಯವಾದರೆ ಸರಿ. ಇಲ್ಲವಾದರೆ ಮುಂದಿನ 
ಹಂತಗಳು ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಒಂದೊಂದಾಗಿ 
ಮನಸ್ಸಿನಲ್ಲಿ ಬುದ್ದಿಯಲ್ಲಿ ಬೇರು ಬಿಟ್ಟು ಪ್ರಾರ್ಥಿಸಿದ ಜೀವಿಯನ್ನು 
ಹಾಳುಮಾಡಲೂಬಹುದು. 

ಮನುಷ್ಯರಲ್ಲಿ ಬುದ್ದಿ ಮತ್ತು ವಿವೇಕ ಪ್ರಜ್ಞಿಯಿರುವುದರಿಂದ ಪರಮಾತ್ಮನ 
ಕಡೆಗೆ ಕಾಮವನ್ನು ತಿರುಗಿಸಬಹುದು ಮತ್ತು ಕ್ರಮೇಣ ಸಾಕ್ಷಾತ್ಕಾರ 
ಪಡೆಯಬಹುದು. ಪ್ರತಿ ಜೀವಿಯಲ್ಲಿಯೂ ಕಾಮ - ಎಂದರೆ ಪಡೆಯುವ 
ಇಚ್ಛೆಯನ್ನು ಪರಮಾತ್ಮನೇ ಮನಸ್ಸು ಬುದ್ದಿಯ ಮೂಲಕ ಹುಟ್ಟಿ ಹಾಕುತ್ತಾನೆ. 
ಇದು ಒಂದು ಶಕ್ತಿ, ಮೋಹಕ ಶಕ್ತಿ ಮಾಯೆಯ ಪ್ರಭಾವ. ಸಾತ್ವಿಕವಾದರೆ 
ಒಳ್ಳೆಯದು, ರಾಜಸವಾದರೆ ಮಧ್ಯಮ, ತಾಮಸವಾದರೆ ವ್ಯಕ್ತಿಯು ನಾಶದ 
ಕಡೆಗೆ ಓಡುತ್ತಾನೆ. 

ಪರಮಾತ್ಮನ ಕಾಮವೇ ಬೇರೆ. ಪರಮಾತ್ಮನು ""ಸೋ5ಕಾಮಯತ 
ಪ್ರಜಾಃ ಸೃಜೆಯೇತಿ''. ಇವನ ಕಾಮದಲ್ಲಿ ನಡೆಯಬೇಕಾದ್ದೆಲ್ಲವನ್ನು ಅವನೇ 
ನಡೆಸುತ್ತಾನೆ. ಆದರೆ ಅದರೊಳಗೆ ಅಂಟಿಕೊಳ್ಳುವುದಿಲ್ಲ. ಆದರೆ ಜೀವಿಗಳು 
ಅಷ್ಟು ಸ್ವತಂತ್ರರಲ್ಲ. ಮಾಯಾಪಾಶದಲ್ಲಿ ಒಂದು ಸಲ ಸಿಕ್ಕಿಕೊಂಡರೆ 

ಕೃಪೆ, ಸಂಕಲ್ಪವಿಲ್ಲದೆ ಹೊರಬರಲು ಸಾಧ್ಯವಿಲ್ಲ. 


ನ್ನ 
ಜ್‌ ಅ 


ಅಖಿಲಾಂಡ ಕೋಟಿ 


ರಬ್ರಹ್ಮ ಸ್ವರೂಪಿ ನಾರಾಯಣನೇ - ಅವನೇ 


© 
5 


ರಮಾತ್ಮನು ಏನು ಬೇಕಾದರೂ ಆಗಬಹು 
ಹೊಂದಿಕೊಳ್ಳುವ ಪರಮ ಕರುಣಾಳು. 


ಆ 
ಊ 


ಅಥವಾ 
ಭುವನೈಕಸಿಂಹಾಯ ನಮಃ 


ಕಾಮಸಿಂಹಾಯ ನಮ 


320 
516. 
517. 


ದಾತನು. 


ಇಲ 
ಯದಾ 


ಸೌ 


D 
(CG) 
ಇ 
ಜ್ಯ 
Ka 
4 
pt 
ಸ 
12 
( | 
RG 
1 
ಲ್ಕ ly 
Gg fb 
RUE 


/! 


ಕಾ 


ರ್ವಾಃ 


Ge 


pe 


ಶ್ರಿ 
೫ ಸ 
8511 
ಈ ಅಂತರದಲ್ಲಿ 
ನಾರಾಯಣನ) 


ದಿಶಶ್ಚ 


ಸ್ಪರ್ಗಲೋಕದಲ್ಲಿ 
ನರಸಿಂಹನಾಗಿಯೂ 


me 
೧ 


) 


ತನು, ಮು 
ಹ - 


ಯೆಕೇ 


Fe 


ಭ್ರ 


ಲಾ 


ಲ್ಲಿ 


ನ ಸಂಹಾರಕ್ಕಾಗಿ ಅವತಾರವ 


ಆ 

ಲ್ಲಿ 

ವೆ 
"ಬ 


ಶ್ರ 
ಯೂ ನಿನ್ನ (ನರಸಿಂ 


ದ್ಯಾವಾಪ್ಠಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ 
pe 
Ww 


ಭೂಲೋಕ 


ಕಿ 


ನರಸಿಂಹನೇ ಆಗಿದೀಯೇ 


ಕ್ಕ 


ಮತ್ತು ಭೂಲೋಕಗಳ ಮಧ್ಯದಲ್ಲಿರುವ 


ಹ್‌ 
2 


ರ್ಗ ಲೋ 
ಎಂದರೆ 


ನಾರಾಯಣನಾಗಿಯೂ, 


ಇ 
ಣು 


ಿಪಿಸಿಕೊಂಡಿರುತ್ತೀಯೆ 


ರೆ). 


ರಮಾತ್ಮನ ವಿಶಾಲರೂಪ, ಅಪರಿಮಿತವಾದ ರ 


ನಾ 


[a] 


ಲೆ 


ವಧಿತಂ 
ಮಹಾತ್ಮನ್‌ / 

ಪ್ರಾಂಜಲಿಯೋ 
ಗೃಣಂತಿ 1861 


ಪ 
ಕ್‌ 


_ 
ಹ್‌ 


y 
ು 


ಗಂ ಲೋಕತ್ರಯಂ 


ಗವೆ 


pe 
Ud 


ಶಾ 


ಛ್‌ 


೦ಘಾವಿಶಂತಿ ಕೇಚಿಧ್ರೀತಾಃ 


ಇರವ 
ಅಪ ಮು 

ಸ 

ಇ. 


ಆ 


pos 
ಪ 
ಹಿ ತ್ತಾ ಸುರ 


9 


ಇದು 
ಷ್ಟ್ಯಾಂದ್ರುತಂ ರ. 


ಣು 
ಅಮೀ 


ಇ. ಟಿ 
32 
5 a 
ಳು 
3" 
D 
ಸ ೧೫ 
ಗಿ 
1 
iy WB 
Ke 
» 
“W 
ದ ಗ್ಗೆ 
1 
p 60} 1 
4) 
ps 
18 2 
ಈ; 
ಕ 
12 BH 
13 
13 1B 
[0 
(2 
W> 


ದಾರೆ. 
ು 


ವಾಗಿ 


ಲ್ನ 
ಇನ್‌ 


ಈ 


1 


ಪ 


ೋಡಿ ಮೂರ 


ಎವಿ 
೧೨ 


ವಾದ ರೂಪವನ್ನು 
5ಯದಿಂದ ಕ್ರೈ ಖಗಿದು ತ 


ಶಿ 


ನರಸಿಂಹ ವಿಕಾರವಾದ ಬಯಂಕರ 


607 


ಣಿಸು 


೨₹ 


4 


C 


ರೂ 


೨₹ 
(3 


€ವತೆಗಳು 


1B 
ಸು 
312 


Q4 


ಸ) 


ಗ 


ಕ್‌ು 
ದ 


ps ಭಾ 
ಪುಷ್ಪಲಾಭಿಃ 


ನೌ ಮರುತಶ್ಹ್ಲೋ 


ಕೆ 


೦ ಸ್ತುತಿಭಿಃ 


[) 
ಗ 
ಛಿ 


ಸುವಂತಿ 
ತಾವೆ 
ವಿಶ್ಲೇಈಶಿ 


ತ್‌ 
ವ 
ಆ 


ಘಃ 


ದಸಂ 
ರು 


ಖಿ 
ದಿವಸವೋ ಯೇ ಚ 


044 


ಸಬ 


ae" 
led 


ಇಪ್ಪ! 
18711 


ಸೋತ್ರಗಳಿಂದ 


“ವೆ 
ಹ 


ಷ್ಮಪಾ 


ಭ್ಯ ಛಿ 


ರಾಕಾ, ನ 
ಜಲ್‌ 


ಸಾಂ 


ಆ 


ಹೇರಳವಾದ 


ಕ್ಮ 
ಳ್‌. 
Kd 


ಹಾಲೆ 
Ce. 


ಗಳು ನಿನ್ನ 


ಪು 


ಜಟಕ ಗುರಿ 


ನಿಗಳು, 


ಆ 


€ ದೇವತೆಗಳು 


ದ 


ವಿಶ್ಲೆ 


ರು ಜಃ 


ತಿ 


ಸಾದ 


ಇ 
350) 
€) 
32 
ಣಿ 
18 
Te 
3 ಇ 
೨: 8 
೧ ಈ 
೧ ಸಿ 
2 
B @ 
7 
Cc) 
_ i 
$8 
ಹ 1B 
1) © 
Px 
ಗ 70 
ಆ ಕ್‌ 
೧. 4 
ಸೊ ಏಗ 
ಆ ಪೌ 
ವ್‌ 11 
9) $ 


೭ 


ಸ್ಮಿತಾಶ್ಟೆ ವ ಸರ್ವೇ! 


ತಾಂ ಎವಿ 
[| 


ವೀಕ್ಷಂತಿ 


ಪಾ 


ನ್‌ —— 
ಲ್‌ 


9 


ಸರ 


ಮಾಡ್‌ 
ರರು 
pe! 


4 


ಗಂದರ್ವಯ 


ಇ 
9 


ಗಂಧರ್ವರು, ಯಕ್ಷರು, ಅಸುರರ 


ಗಿ 


೨ 


ನ್ನೂ ಬಿಡದೆ) ಸಕಲ ಲೋಕಗಳನ್ನು ಆಹಾರವ 
ರಿಸುತ್ತಿದ್ದೀಯೆ. 
ಇಐಎ 


ವ 
ಾಡಿಕೊಂಡು ನಾಲಿಗೆಯಿಂದ ಚಪ್ಪ 


7 


ವೀ! 


£2 


ವೋಗ್ರಾಃ ಪ್ರತಪಂತಿ ವಿಷ 


ಹುನ್‌ 


ರೋಂ 


sud 
22 


4 


Pa 
೦ ಭಾಸಸ್ತ 


ರ್ಯ ಜಗತ್‌ ಸಮಗ್ರ 


ಹ 


ತೇಜೋಬಿರಾಷ 


891 


(ಎಲ್ಲಾ) ಪ್ರಪಂಚವನ್ನು 


ಪ್ರಪಂಚಃ 


ಯಮ 


9 


ಪ 
ವೆ 


ಇ 
ಕೀಜ 


pe 


ುಂಬಿಕೊಂಡು ಬೆಳಗಿಸುತಿ ದೀ 


ಯೆ. ಅದೇ ಶಾಖದಿಂದ ನಿನ್ನ ಎದುರಿಗಿರುವ 


ಈ 


ಯು 


ಗಣ 4ಕ್ಕಿ 
1 (0 
ಈ 
WB 
D 
೮ 
1 
ಸ್ಟ 
ಸ ಅ 
B 2° 
ಡ್‌ 
( 
g 3 
£೩. 
ಎ 
ಬ bP 
0 
a Be 
1 1 | 
1 (3 
ಜ್‌: 
ಬ WH 
k Hw 


ಲ 0 ಲ್ವ 
1 ಚ We 
WIN 


322 


(518524) 


ರ 
0 


ಭವಿಷ್ಣವೇ ನಮ 


೨18. 


ಕೃತಿ, ಪುರುಷ, ಮಾಯೆ, ಜೀವಿಗಳು, ಪ 


ಲ 


ಳಿ 
ಈ 


ಖಿ 


ಇ 
ed 


ಾಗಿರ 


ಆದೆ: 
ಸಂಯೋಗದಿಂದ ಅದೂ ಪರಮಾತ;: 


ಮು 
ಗಿ) 


೩ 
2 


ಹ 
Co 


ಕಾರ - ಇವುಗಳು ಬೇರೆ 


ದರೆ 


ತ್ರ 


ಪರಸ್ಪರ 


C 


D 


ವಿಷ್ಣು ರೂಪದಿಂದ 


ಕಾಜ 


ಮೇ ನಮ 


ಮಹಾವಿತ 


ಕೊಡುವವನು 
ಹೋಗಲಾಡಿಸುವವನು). 


© 
೦ 


ಬಣ 


ಸಹಿಷ್ಣುವೇ ನಮ 


೨19. 


ಯಾದ ಪುನರಾವ 


ಸಕಲ ಜೀವಿಗಳ ತ್ರಿಗುಣಗಳಿಂದ ಕೂ 


ಏನನ್ನು ಕೇಳಿದರೂ ವರರೂಪ 
ಹೆಸರು. ಜೀವಿಗಳಿಗೆ ಪರಮೋಚ ಗುರಿ 


ಯಣ 


ವುಗಳನ್ನು ಬಿಟ್ಟು 


ವಿದರೂ ಇ 


ಗಿ 
ee 
ಬ್ರ 


Pe 
ಬಿರಿದ ಲ 


[oe] 


೯ಸುವುದರಿಂದ 


ಥಿ 


ದ ಇಚ್ಚಿಗಳನ್ನು ಪ್ರಾ 


ಎನ್ನಬಹುದು. 


ಕ ಗರ 
ಪ 
೭2 


ವೆ 
ಯು 


ಇಡಿ 
- ನಿರು 


€ ಆದ್ದರಿಂದ ಅವನು ಸಹನಶೀಲ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 323 


521. 


ವ್‌ 


೬ 
ಪ್ರಕಾಶವನ್ನು ಬೀರುತ್ತದೆ. ಅದರಲ್ಲಿ ತೇಜಸ್ಸು ಇ 
ಸಂಸ್ಕಾರವೆಂಬ ಲೇಪನದಿಂದ ಈ ಬೆಳಕು ಹೊರ ಬರುವುದಿಲ್ಲ. ಯಾವಾಗ 
ಪರಮಾತ್ಮನ ಕೃಪೆಯೂ ಬೀಳುವುದೋ ಆಗ ಈ ಅಂಧಕಾರವು ನಶಿಸಿ 


ಹೋಗುತ್ತದೆ. ಅದಕ್ಕೆ ಆತ್ಮನು ಹೊಂದಿರುವ ಅಹಂಕಾರ, ಮನಸ್ಸು, ಬುದ್ದಿ, 


1 
ಹ 
೧. 

ಓಟ 
Cl, 
( 
3 
ಲ 


[ 


L 


ಬಿ 


ಚಿತ್ತಗಳು ಪ್ರಯತ್ನಿಸಬೇಕು, ಇದೇ ಪಾರಮಾರ್ಥದ ಗುಟ್ಟು. 


ಜಿಷ್ಟವೇ ನಮಃ 

ಜಿತನಾಗುವವನು, ಯಾರಿಂದಲೂ ಸೋಲಿಸಲ್ಪಡದೇ ಇರುವವನು. ತನ್ನ 
ಗೆಲುವನ್ನು ಎಲ್ಲೆಡೆಯೂ ಪ್ರಸಿದ್ದ ಪಡಿಸುವವನು. ಇವನ ಗೆಲವು ನಿರಂತರ, 
ಸದಾಕಾಲ ಇರುವಂತಹದು. ' | 

ಆದರೆ ದೇಹಿಯ ಗೆಲವು ತಾತ್ಕಾಲಿಕ, ದೇಹಿಯ ಜೀವನದಲ್ಲಿ ಸೋಲು, 
ಗೆಲವು ದ್ವಂದ್ವಗಳು, ಕಾಲಚಕ್ರದಲ್ಲಿ ಇವು ಶಾಶ್ವತವಲ್ಲ. 

ಜಿಷ್ಟವೇ ನಮಃ - ಸಹನ ಶೀಲನು, ಎಲ್ಲ ಪರಿಸ್ಲಿತಿಗಳಲ್ಲಿಯೂ ಜಿತ 

ಸಂಕಲ್ಪ ಮಾಡುವವನು. | 


ಪೃಥಿವ್ಯೈ ನಮಃ 

ಪರಮಾತ್ಮನೇ ತನ್ನ ಕಾಮನೆಯಂತೆ ಜೀವಿಗಳು ವಾಸಮಾಡಲು ಭೂ 
ಲೋಕಗಳನ್ನು ಸೃಷ್ಟಿಸಿದನು. ಸಕಲ ಬ್ರಹ್ಮಾಂಡಗಳಲ್ಲಿ ಭೂಲೋಕವೇ 
ಜೀವಿಗಳಿಗೆ ತಮ್ಮ ಸ್ಲಿಶಿಯನ್ನು ಉತ್ತಮಗೊಳಿಸಲಿಕ್ಕೂ ಮತ್ತು ಪರಮಾತ್ಮನನ್ನು 
ಸೇವಿಸುವುದಕ್ಕೂ ಉತ್ತಮವಾದ ಪ್ರದೇಶ. ಭೂಮಿಯು ಕರ್ಮಭೂಮಿ. 
ಹದಿನಾಲ್ಕು ಲೋಕಗಳಲ್ಲಿ ಭೂಲೋಕದಷ್ಟು ವಿಶಿಷ್ಟವಾದ ಲೋಕಗಳಿಲ್ಲ. 

ಭೂ - ಲೋಕ, ಭೂದೇವಿಯೇ: ಶ್ರೀಮನ್ನಾರಾಯಣನ ಪ್ರೇಯಸಿ. 

ನಾರಾಯಣ, ಲಕ್ಷ್ಮಿ ಮತ್ತನೇಕ ದೇವ ದೇವತೆಗಳು ಈ ಭೂಮಿಯಲ್ಲಿ 
ಅವತಾರವೆತ್ತಿ ನಾರಾಯಣನನ್ನು ಅಪಾರ ಸ್ತೋತ್ರದಿಂದ ಸೇವಿಸುತ್ತಾರೆ. 
ನಾರಾಯಣನೂ, ಶಿವನೂ, ಸಕಲರೂ ಬಹಳ ಬೇಗ ತೃಪ್ತರಾಗಿ ಜೀವಿಗಳಿಗೆ 
ವರವನ್ನು ನೀಡಿ ರಕ್ಷಿಸುತ್ತಾರೆ. 


324 


೨೭3. 


524. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಪಥ್ಷೀ - ಎಂದರೆ ಪೃಥಾದೇವಿ - ಜಗತ್ತು, ಭೂಮಿ - ಪರಮಾತ್ಮನಿಗೆ 


Mg 
ಬ 


ವೇನರಾಜನ ಬಲಿಷ್ಠಪುತ್ರ - ಪೃಥು, ಇವನು ಪೃಥಿವಿಯನ್ನು 
ಸಮಮಾಡಿದನು. ಅದು ಹಸುವಿನ ರೂಪವನ್ನು ಧರಿಸಿತು. ಪೃಥುವು ಆ 
ಹಸುವಿನಿಂದ ಅನೇಕ ರತ್ನ, ಓಷಧಿಗಳು, ಫಲಗಳನ್ನು ಹಿಂಡಿದನು. ಅದನ್ನು 
ತನ್ನ ಮಗಳಿನಂತೆಯೇ ನೋಡಿಕೊಂಡನು. ಈ ಕಾರಣದಿಂದ ಭೂಮಿಗೆ 
ಪೃಥಿವೀ ಎಂದು ಹೆಸರಾಯಿತು 
ಅಂತರಿಕಾಯ ನಮಃ 

ಅಂತರಿಕ್ಷ - ಎಂದರೆ ಆಕಾಶ, ಬೂಮಿಯ ಮೇಲೆ ಇರುವ ಭಾಗ. 
ಸೂರ್ಯ ಮಂಡಲದ ಕೆಳಗೆ ಹತ್ತು ಸಾವಿರ ಯೋಜನೆಗಳ ಕೆಳಗೆ ""ರಾಹು'' 


ಗ್ರಹಿವಿದೆ. ಹದಿಮೂರು ಸಾವಿರ ಯೋಜನದಷ್ಟು ವಿಸ್ತಾರವಾದ ಈ ಗ್ರಹ 

ಸೂರ್ಯಗ್ರಹಣ - ಚಂದ್ರಗ್ರಹಣಗಳಿಗೆ ಕಾರಣವಾದುದು. ಇದರ ಕೆಳಗೆ 

ಹತ್ತು ಸಾವಿರ ಯೋಜನ ದೂರದಲ್ಲಿ ಸಿದ್ದ, ಚಾರಣ ವಿಧ್ಯಾಧರರ ಸ್ಥಾನವು, 

ಅದರ ಕೆಳಗೆ ಯಕ್ಷ, ರಾಕ್ಷಸ, ಭೂತ, ಪ್ರೇತಗಳ ಸಂಚರಿಸುವ ಅಂತರಿಕ್ಷವೂ 

ಅದರ ಕೆಳಗೆ ಭೂಮಂಡಲವೂ ಇವೆ. ಭೂಮಂಡಲದ ಕೆಳಗೆ ಅತಳ, 

ವಿತಳ, ಸುತಳ, ರಸಾತಳ, ತಳಾತಳ, ಮಹಾತಳ, ಪಾತಾಳ ಎಂಬ ಏಳು 
ಜೆ 


ಅಂತರಿಕ - ಆಕಾಶ, ಹವೆ, ವಾತಾವರಣ 


ದಪ 


ಈ ಅಂತರಿಕ್ಷವೂ ಪರಮಾತ್ಮನೇ, ಇದರಲ್ಲಿ ಎಲ್ಲೆಲ್ಲಿಯೂ ಅವನೇ 


A 


ಹರಡಿಕೊಂಡಿರುತಾನೆ. 


ಪರ್ವತಾರಣ್ಯಭೂಮಯೇ ನಮಃ 
ಭೂಮಿಯ ಮೇಲೆ ಇರುವ ಪರ್ವತಗಳು ಅರಣ್ಯಗಳು ಭೂಮಿ ಎಲ್ಲವೂ 
ಅವನೇ. ಅವನ ಅಂಶದಿಂದಲೇ ಬಂದವುಗಳು. ಪರ್ವತಗಳಲ್ಲೆಲ್ಲಾ 
ಹಿಮವತ್ಪರ್ವತವೇ ನಾನು ಎಂದಿದ್ದಾನೆ ಶ್ರೀಕೃಷ್ಣ ಗೀತೆಯಲ್ಲಿ 
ವಿಭೂತಿಯೋಗದಲ್ಲಿ. 
ಭೂಮಿಯು ಪರಮಾತ್ಮನಿಗೆ ಪ್ರಿಯವಾದ ಭೂದೇವಿಯು. ಈ 
ಭೂದೇವಿಗಾಗಿ ಪರಮಾತ್ಮನು ವರಾಹ ರೂಪವನ್ನು ತಾಳಿ ಸಮುದ್ರದ ಒಳಗೆ 
ಹೋಗಿ ಪಾತಾಳದ ತನಕ ಹೋಗಿ ಅಲ್ಲಿಂದ ಭೂದೇವಿಯನ್ನು ತನ್ನ (ವರಾಹದ 


525. 


ಜೀವಕೋಟಿಗಳನ್ನು ರಕ್ಷಿಸುತ್ತಾನೆ. ಪರ್ವತಗಳು, ಅರಣ್ಯಗಳು ಎಲ್ಲವೂ 
ಇವನ ಸ್ವರೂಪವೇ. ಸಕಲವೂ ಇವನೇ. ಅದರಿಂದಲೇ ಪರ್ವತಾರಣ್ಯ 
ಭೂಮಯೇ ನಮಃ ಎನ್ನುವುದು. ಸಕಲ ಜೀವಕೋಟಿಯ ಆತ್ಮಗಳೇ ಇವನ 
| ದೇಹದಲ್ಲಿ 
ಸೇರಿಸಿಕೊಳ್ಳಲು ಕಾತುರನಾಗಿದ್ದಾನೆ. ಆದರೆ ಆತ್ಮಗಳು ಸಂಸ್ಕಾರಗಳಲ್ಲಿ 
ಮುಳುಗಿ ಹೊರಬರದಾಗಿವೆ. ಇದೇ, ಇವನ ಪರಿತಾಪ, ದಯೇ ಕಾರುಣ್ಯಗಳಿಗೆ 
ರಣ. 


J 


ಪ್ತ 
ಅಹೋರಾತ್ರಂ ತ್ರಿಸಂಧ್ಣಾ ಚ ಪಕ್ಷಮಾಸಾಸ್ತಾ ವತ್ಸರ 191! 


ನ್‌ Ay 
25೨) 
ಕಲಾಯ್ಕೆ ನಮಃ 
ಕಲಾ - ಅಂಶ, ಭಾಗ, ಚಂದ್ರನ ಕಲೆ. 
ಸಮಯವನ್ನು ಅಳೆಯುವ, ಗಣಿಸುವ ಭಾಗ, ಅಂಶ. ಸಮಯದ 


| 
ಗಣನೆ ಹೀಗೆ ಇದೆ, ಇದು ಊಹಿಸುವುದಕ್ಕೆ ಬಹಳ ಕಷ್ಟ. ಮನುಷ್ಯನ 
““ರೆಪ್ರೆಯನ್ನಾಡಿಸುವ ಕಾಲದಿಂದ ಹಿಡಿದು ಮಹಾವಿಷ್ಣುವಿನ ಒಂದು ಸಲ 
ರೆಪ್ಪಯಾಡಿಸುವ ಕಾಲದ ಪರ್ಯಂತ'' ಸಮಯದ ಗಣನೆಗೆ ಸಂಬಂಧ 
ಕಲ್ಪಿಸಿದೆ. ಅದರಿಂದ ನಮ್ಮ ಮನಸ್ಸು ಬುದ್ಧಿಯನ್ನು ನಿಗ್ರಹಿಸಿ ಈ ಕಾಲದ 
ಸಂಬಂಧಗಳನ್ನು ತಿಳಿಯಲು ಓಡಿಸಿದಾಗ ಸ್ಮತಿ ತಪ್ಪಿ ಬುದ್ದಿಮನಗಳು ಎಲ್ಲಿಗೋ 
ಡುತ್ತವೆ. ತಿಳಿಯಲು ಅಸಾಧ್ಯವಾದ ಸ್ಥಿತಿಯನ್ನು ತಲಪುತ್ತದೆ ಮತ್ತು 
ಮುಂದೆ ಮನಸ್ಸನ್ನು ಹರಿಬಿಡುವುದರಿಂದ ಪ್ರಯೋಜನವಿಲ್ಲವೆಂದು ನಿಂತು 
ಸ್ಥಬ್ಧವಾಗಿ ಹೋಗುತ್ತದೆ. ಇದೇ ಪರಮಾತ್ಮನ ಕಾಲ ಗಣನೆಯ ವೈಚಿತ್ರ್ಯ 
ಮತ್ತು ವಿಶೇಷ. ಅವನು ಕಾಲಾತೀತ, ಊಹಾತೀತ, ಗಣನಾತೀತ, ಸರ್ವಕ್ಕೂ 
ಅತೀತನು. ನಾವು ಆ ಅತೀತಕ್ಕೆ ಹೋಗಲು ಪ್ರಯತ್ನಿಸಿದರೆ ಅವನು ಹಾಗೆ 
ಪ್ರಯತ್ನಿಸುವ ಎಲ್ಲರಿಗೂ ಜ್ಞಾನ ಚಕ್ಷುವನ್ನು ಕೊಡುವವನೇ! ಇಲ್ಲ. ಸಹಸ್ರಾರು 
ಜನ ಮನುಷ್ಯರಲ್ಲಿ ಒಬ್ಬನು ಅವನನ್ನು ತಿಳಿಯಲು ಪ್ರಯತ್ನಿಸಬಹುದು. 


2 


ಹಾಗೆ ಪ್ರಯತ್ನಿಸಿದ ಸಹಸ್ರಜನರಲ್ಲಿ ಯಾರೋ ಒಬ್ಬರು ತಿಳಿಯಬಹುದು - 
ಪರಮಾತ್ಮನು ಗಹನನೂ ಹೌದು, ಸುಲಭಸಾಧ್ಯನೂ ಹೌದು - ಎಂತಹ 


'ಬಿಷರ್ಯಾಸ. 


ಈಗ ಕಾಲಗಣನೆ - ಕಾಲ ಮಾಪನೆಯನ್ನು ತಿಳಿಯಲು ಪ್ರಯತ್ನಿಸೋಣ. 


326 


ಕಾಲಾಜ್ಞಾನ - ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ 232ನೇ 
ಅಧ್ಯಾಯದಲ್ಲಿ ಈ ರೀತಿ ಕೊಟ್ಟಿದೆ 
ನಿಮೇಷ - ಮನುಷ್ಯನು ಒಂದು ಸಲ ರೆಪ್ಪೆಯನ್ನಾಡಿಸುವ ಸಮಯ. 
15 ನಿಮೇಷ 1 ಕಾಷ್ಠಾ 
30 ಕಾಷ್ಠಾ = ] ಕಲೆ 
33 ಕಲೆ = 1 ಮುಹೂರ್ತ 


30 ಮುಹೂರ್ತ - 1 ಹಗಲು ಮತ್ತು 1 ರಾತ್ರಿ ೯ ದಿನ (24 ಗಂಟೆಗಳು) 
30 ರಾತ್ರಿ ಮತ್ತು 30 ಹಗಲು - 1 ಮಾಸ, 


(15 ದಿನ - 1 ಪಕ್ಷ; 2 ಪಕ್ಷ * 1 ಮಾಸ) 

12 ಮಾಸಗಳು * 1 ಸಂವತ್ಸರ 

ಮನುಷ್ಯರ 1 ಮಾಸ... ಇ ಪಿತೃಗಳ 1 ಒಂದು ದಿನ 

ಶುಕ್ಲಪಕ್ಷ - 15 ದಿನ ಇ ಪಿತೃಗಳ 1 ಹಗಲು 

ಕೃಷ್ಣಪಕ್ಷ 15 ದಿನ * ಪಿತೃಗಳ 1 ರಾತ್ರಿ 

ಮನುಷ್ಯರ 1 ವರ್ಷ = ದೇವತೆಗಳ ಒಂದು ಹಗಲು ಮತ್ತು ಒಂದು ರಾತ್ರಿ 
(ಒಂದು ದಿನ) 

ಉತ್ತರಾಯಣದ 6 ಮಾಸಗಳು = ದೇವತೆಗಳ ಒಂದು ಹಗಲು, 

ದಕ್ಷಿಣಾಯಣದ 6 ಮಾಸಗಳು = ದೇವತೆಗಳ ಒಂದು ರಾತ್ರಿ 

560 ಮನುಷ್ಯರ ವರ್ಷಗಳು = ದೇವತೆಗಳ 1 ವರ್ಷ 


= (ದೇವಮಾನದ ಒಂದು ವರ್ಷ) 
12,000 ದೇವಮಾನ ವರ್ಷಗಳು ಇ 1 ಚತುರ್ಯಗ, 


1 ಚತುರ್ಯಗ ಎಂದರೆ, ಒಂದು ಕೃತಯುಗ 
ಒಂದು ತ್ರೊತಾಯುಗ 
ಒಂದು ದ್ವಾಪರ ಯುಗ 
ಒಂದು ಕಲಿಯುಗ 
(4 ಯುಗಗಳ ಒಂಡು ಸಮೂಹ) 
= 43 ಲಕ್ಷ 20 ಸಾವಿರ ಮಾನುಷ ವರ್ಷಗಳು. 


ಕೃತಯುಗ 4000ವಿವ್ಯ ವರ್ಷಗಳು + 400 ದಿವ ೈವರ್ಷ ಪ್ರಾತಃ ಸಂಧ್ಯಾಕಾಲ 


+ 4೦೦0 ದಿ. ವ. ಸ ಸಾಯಂಸಂಧ್ಯಾಕಾಲ 
= 4800 ದಿವ್ಯವರ್ಷಗಳು 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 327 


ತ್ರೇತಾಯುಗ - = 3000 ದಿವ್ಯವರ್ಷಗಳು + 300 ದಿ.ಪ್ರಾ ್ರ. ಸಂಧ್ಯ 
+300ಿ. i ಸಂಧ್ಯೆ 


= 3600 ದಿವ್ಯವರ್ಷಗಳು 


ದ್ವಾಪರಯುಗ = 2000 ದಿವ್ಯವರ್ಷಗಳು + 200 ದಿ. ಪ್ರಾತಃ. ಸಂಧ್ಯ 
+ 200 ದಿ. ಸಾಯಂ. ಸಂಧ್ಯೆ 
= 2400 ಚಪಾತಿ 


ಕಲಿಯುಗ - 1000 ದಿವ್ಯವರ್ಷಗಳು * 100 ದಿ. ಪ್ರಾ. ಸಂಧ್ಯೆ 
+ 100 Wi ಸಂಧ್ಯೆ 
= 1200 ದಿವ್ಯವರ್ಷಗಳು. 


ಕೃತಯುಗದಲ್ಲಿ ಸತ್ನ ಮತ್ತು ಧರ್ಮಗಳು 4 ಪಾದಗಳು ಪೂರ್ಣವಾಗಿರುತ್ತವೆ. 


ಅ 


ತ್ರೇತಾಯುಗದಲ್ಲಿ ಸತ್ಯ ಮತ್ತು ಧರ್ಮಗಳು ತಿ ಪಾದಗಳು 
` ದ್ವಾಪರಯುಗದಲ್ಲಿ ಸತ್ಯ ಮತ್ತು ಧರ್ಮಗಳು 2 ಪಾದಗಳು 


ಕಲಿಯುಗದಲ್ಲಿ ಸತ್ಯ ಮತ್ತು ಧರ್ಮಗಳು 1 ಪಾದ 


ಕೃತಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳಲು : ಶಾಸ್ತ್ರ, ಆಗಮ ಬೇಕಾಗಿಲ್ಲ, 
ಬರೀ ತಪಸ್ಸು ಬೇಕು. 


ತ್ರೇತಾಯುಗದಲ್ಲಿ ಜ್ಞಾನವೇ ಶ್ರೇಷ್ಠ 
ದ್ವಾಪರಯುಗದಲ್ಲಿ ಯಜ್ಞಗಳು 
ಕಲಿಯುಗದಲ್ಲಿ ಧ್ಯಾನ ಜಪ 


2000 ಚತುರ್ಯಗಗಳು = ಬ್ರಹ್ಮನ ಒಂದು ದಿನ 

(1000 ಚತುರ್ಯಗ-ಒಂದು ಹಗಲು, 1000 ಚತುರ್ಯಗ ಒಂದು ರಾತ್ರಿ) 

360 ಈ ರೀತಿಯ ದಿನಗಳು- ಬ್ರಹ್ಮನ ಒಂದು ವರುಷ 

೨೦ ಬ್ರಹ್ಮನ ವರ್ಷಗಳು ಇ 1 ಪರಾರ್ಧ 

100 ಬ್ರಹ್ಮನ ವರ್ಷಗಳು ಇ 2 ಪರಾರ್ಧ ಇ ಒಬ್ಬ ಬ್ರಹ್ಮನ ಆಯಸ್ಸು 
= 311040 x 10% (ಮನುಷ ವರ್ಷಗಳು) 


ಪ್ರಳಯದ ಕಾಲ ಇ 2 ಪರಾರ್ಧಗಳು. ಇದರ ಕೊನೆಯಲ್ಲಿ ಹೊಸ 
ಬ್ರಹ್ಮನು ಹುಟ್ಟಿ ಹೊಸ ಸೃಷ್ಟಿಯನ್ನು ಪ್ರಾರಂಭಿಸುತ್ತಾನೆ. | 
ಒಂದು ಸೃಷ್ಟಿ ಮತ್ತು ಒಂದು ಪ್ರಳಯ ಇ 4 ಪರಾರ್ಧಗಳು. ಈ ಸಮಯದಲ್ಲಿ 
ಮಹಾವಿಷ್ಣುವು ಒಂದು ಸಲ ಕಣ್ಣು ಮಿಟಕಿಸುತ್ತಾನೆ. 

(ಮಹಾವಿಷ್ಣುವು ರಪ್ಪೆಯನ್ನಾಡಿಸುವ ಸಮಯ). 


328 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ. 


ಇದು ಸಮಯದ ಉದ್ದ - ಇದರೊಂದಿಗೆ ನಮ್ಮ ಆ ಆಯಸ್ಸಿನ ಸಮಯವು 
ಯಾವ ಲೆಕ್ಕ ಮತ್ತು ನಮ್ಮ ಜೀವನದಲ್ಲಿ ನಡೆಯುವ ಕಾರ್ಯಗಳು ಯಾವ 


ಲೆಕ್ಕ, ಪರಿವೆ. 


ಚಂದ್ರನ ಕಲೆಗೆ ಕಲಾ ಎಂದು ಹೆಸರು. | 
ಪರಮಾತ್ಮನ ಅಂಶಭಾವಕ್ಕೆ ಕಲಾ ಎಂದು ಹೆಸರು. 
ಕಾಲದ ಪರಿವೆಯಲ್ಲಿ ಕಲಾ ಎಂದರೆ - 
1ಕಲಾ-30ಕಾಷ್ಠಾ- 30 x 15 ನಿಮೇಷಾ 
150 ಸಲ ರೆಪ್ಪೆಯನ್ನಾಡಿಸುವ ಕಾಲ 
33 ಕಲೆ ಇ 1 ಮಹೂರ್ತ; 30 ಮುಹೂರ್ತ ಇ 1 ದಿನ ಇ 24 ಗಂಟೆ 


24 ಗಂಟೆ ೫ 60 ನಿಮಿಷ x 60 ಸೆಕೆಂಡು 


JS: 87 ಸೆಕೆಂಡುಗಳು, 


526. 


527. 


528. 


30 ಮುಹೂರ್ತ x 33 ಕಲೆ 


ಪರಮಾತ್ಮನ ಸೃಷ್ಟಿಯೇ ಬಹಳ ಕುತೂಹಲಕರವಾದ್ದು. 
ನಿಮೇಷ - ಮನುಷ್ಯನು ಒಂದು ರಪ್ಪೆ ಹೊಡೆಯುವ ಸಮಯ - 87/450 
| = 1/5 ಸೆಕೆಂಡು, 
1 ಸೆಕೆಂಡಿನಲ್ಲಿ 5 ಸಲ ರೆಪ್ಪೆ ಹೊಡೆಯುತ್ತಾನೆ. 


ಕಾಷ್ಠಾಯ್ಕೆ ನಮಃ 

ಇದು ಸಮಯದ ಗಣನೆಯಲ್ಲಿ ಬರುತ್ತದೆ, 
1 ಕಾಷ್ಠಾ ಇ 15 ನಿಮೇಷ - 15 ಸಲ ಮನುಷ್ಯರು ರೆಪ್ಪೆ ಹೊಡೆಯುವ 
ಸಮಯ, ನಿಮೇಷವು ಸಮಯದ ಅತಿ ಚಿಕ ಭಾಗ, 

ಸಮಯವೆಲ್ಲ ಅಂದರೆ ಕಾಲವೇ ಪರಮಾತ್ಮನೇ, ಇಂತಹ ಸೂಕ ಕ್ವರೀತಿಯ 
ಸಮಯವೇ ಪರಮಾತ್ಮ. ಅವನಿಗೆ ನಮಸಾ ರಗಳು. 


ಅವಿಲಿಪ್ತಾಯ ನಮಃ 


ಇಂತಹ ಸೂಕ್ಷ್ಮತಮ ಸಮಯದಲ್ಲಿಯೂ ಪರಮಾತ್ಮನು ' 


 ಅಂಟಿಕೊಳ್ಳುವವನಲ್ಲ, ಹೊರಗಿರುತ್ತಾನೆ. ಅದೇ ಅವನಾಗಿದ್ದರೂ ಅವನು 


ಹೊರಗುಳಿಯುತ್ತಾನೆ. 


ಮುಹೂರ್ತಪ್ರಹರಾದಿಕಾಯ ನಮಃ . 
1 ಮುಹೂರ್ತ ಎಂದರೆ 32 ಕಲೆಗಳು ಇ : 24/30. ಗಂಟೆಗಳು, 48 


- ನಿಮಿಷಗಳು, 


ಪ್ರಹರ ಇ 3 ಗಂಟೆಗಳ ಕಾಲ ಇ ಏಳೂವರೆ ಗಳಿಗೆಗಳು, 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: | 329 


529. 


530... 


24 ಗಂಟೆ ಇ 60 ಗಳಿಗೆಗಳು, 
ಕಾಲದ ಮಾಪನವಾದ್ದರಿಂದ ಕಾಲದೇವನೇ ಇವನು, ಅದರಿಂದ 
ಪರಮಾತ್ಮನಿಗೆ ನಮಸ್ಕಾರಗಳು. 
ಅಹೋರಾತ್ರಾಯ ನಮಃ 
ಹಗಲು, ರಾತ್ರಿಗಳು ಪರಮಾತ್ಮನೆ. ಈ ಹಗಲು ರಾತ್ರಿಗಳು ಸೂರ್ಯನ 
ಸುತ್ತಲೂ ಭೂಮಂಡಲವು ತಿರುಗುವುದರಿಂದ ನಡೆಯುತ್ತದೆ. ಇದು ನಿರಂತರ. 
ಯಾವಾಗ ಪ್ರಾರಂಭವಾಯಿತೋ ಯಾವಾಗ ಅಂತಗೊಳ್ಳು )ಮವುದೋ 
ಪರಮಾತ್ಮನೊಬ್ಬನಿಗೇ ಗೊತ್ತು. 
ತ್ರಿಸಂಧ್ಯಾಯ್ಕೆ ನಮಃ 
ಸೂರ್ಯೋದಯವಾಗುವ ಮತ್ತು ರಾತ್ರಿ ಕೊನೆಯಾಗುವ ಕಾಲ - ಪ್ರಾತಃ 
ಸಂಧ್ಯ 
ಮಧ್ಯಾಹ್ನ ಸಂಧ್ಯೆ. 
laure ಮತ್ತು ರಾತ್ರಿ ಶುರುವಾಗುವ ಸಮಯ - ಸಾಯಂ ಸ೦ಧ್ಯೆ. 
ಈ "ಸಮಯಗಳಲ್ಲಿ ಸೂರ್ಯನಿಗೆ ಅರ್ಥ್ಯಗಳನ್ನು ಕೊಡುತ್ತೇವೆ. ರಾಕ್ಷಸರು 
ಈ ಕಾಲದಲ್ಲಿ ಸೂರ್ಯನನ್ನು ಪೀಡಿಸುತ್ತಾರೆ. ಈ ಅರ್ಫ್ಯಗಳು ಆ ಪೀಡೆಯನ್ನು 
ನಿವಾರಿಸುತ್ತವೆ. ಈ ಸಮಯಗಳು ಬಹಳ ಪ್ರಶಸ್ತವಾದ್ದು. ಪ್ರಾತಃ ಸಂಧ್ಯೆಯ 
ಸಮಯದಲ್ಲಿ ಅರುಣೋದಯ, ಬ್ರಾಹ್ಮೀ ಮುಹೂರ್ತಗಳು ಬರುತ್ತವೆ. ಇವು 
ಅತ್ಯಂತ ಪ್ರಶಸ್ತವಾದುವುಗಳು. 
ಹೆ ಸಂಧ್ಯೆಗಳಲ್ಲಿ ಗಾಯಿತ್ರಿ, ಸಾವಿತ್ರಿ, ಸರಸ್ವತಿ ರೂಪದಲ್ಲಿ ದೇವಿಯನ್ನು 


` ಆರಾಧಿಸುತ್ತೇವೆ. 


ಮಂದೇಹಾರುಣ ದ್ವೀಪವಾಸಿಗಳಾದ ರಕ್ತಬೀಜಾಸುರ ವಂಶೋತ್ಪನ್ನರಾದ 
ರಾಕ್ಷಸರು ಪ್ರತಿ ದಿನದಲ್ಲಿಯೂ ಸೂರ್ಯನ ದಾರಿಯನ್ನು ಅಡ್ಡ ಕಟ್ಟುವರೆ೦ದು, 
ಅವರನ್ನು ತತ್ಕಾಲದಲ್ಲಿ ಸಂಹರಿಸಲು ದ್ವಿಜರು ಕೊಡುವ ಅರ್ಯ - ಉದಕಗಳು 


ಸಹಾಯವಾಗುತ್ತವೆಂದು ಶಾಸ್ತ್ರಗಳು ಹೇಳುತ್ತವೆ. ಈ ರಾಕ್ಷಸರ ತೊಂದರೆಗಳು 


ಮೂರು ಸಂಧ್ಯಾಕಾಲದಲ್ಲಿ ಒದಗುತ್ತವೆಯೆಂದೂ ಆಗಾಗ್ಯೆ ಇವರಿಗೆ ಹುಟ್ಟು 
ಸಾವುಗಳು ಪ್ರಾಪ್ತವಾಗುವುವೆಂದು ಶಾಸ್ತ್ರಗಳು ಹೇಳುತ್ತವೆ. ಸಾಮಾನ್ಯ 
ಮಾತುಗಳಿಗೇ ಶಕ್ತಿಯಿರುವುದರಿಂದ ಮಂತ್ರಗಳಿಗೆ ಬಹಳ ಶಕ್ತಿ ಘನ ಎಂದು 
ಒಪ್ಪಲೇ ಬೇಕು. 

ಏಕಂ ವಾಹನನಾಶಾಯ ಏಕಂ ಶಸ್ತ್ರಾಸ್ತ್ರ ಹೇತವೇ ! 

ಅಸುರಾಣಾಂ ವಧಾರ್ಥಾಯ ಪ್ರಾಯಶ್ಚಿತ್ತಂ ಚತುಷ್ಟಯಂ !! 

ಎಂದು 4 ಅರ್ಥ್ಯಗಳಿಗೆ ಕಾರಣವಿದೆ. 


330 . 


531. 


532. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ರಾಕ್ಷಸರ ಹತ್ಯೆಯು ಬ್ರಹ್ಮ ಹತ್ಯೆ ಎಂದು ಪರಿಗಣಿಸಿದಾಗ, ಅದಕ್ಕಾಗಿಯೇ 
ಮೇಲೆ ಎದ್ದು ನೀರನ್ನು ಸುತ್ತು ಕಟ್ಟಿ ಪ್ರದಕ್ಷಿಣೆ ಮಾಡುವುದು. ನೀರನ್ನು 


ಸುತ್ತು ಕಟ್ಟುವುದರಿಂದ ಚತುಸ್ಸಮುದ್ರಿತವೆಂತಲೂ ಪ್ರದಕ್ಷಿಣೆಯಿಂದ ಬ್ರಹ್ಮಹತ್ಯಾ 


ದೋಷಕ್ಕೆ ಪ್ರಾಯಶ್ಚಿತ್ತ ರೂಪ ಭೂಪ್ರದಕ್ಷಣೆ ಎಂತಲೂ ಶಾಸ್ತ್ರಗಳು ಹೆಳುತ್ತವೆ. 
ಪರಮಾತ್ಮನಿಗೆ ತ್ರಿಸಂಧ್ಯಾಯ್ಕೆ ನಮಃ ಎನ್ನುವುದು ಎಷ್ಟು ಸರಿ, ಈ 
ಸಂಧ್ಯೆಯ ಮಹಿಮೆ ಬಹಳ. : | 


ಪಕ್ಷಾಯ ನಮಃ 

ಪಕ್ಷ - ಕಾಲದ ಮಾಪನೆಯ ಒಂದು ಅವಧಿ. ಅಮಾವಾಸ್ಯೆಯ ನಂತರದಿಂದ 
ಹಿಡಿದು ಪೌರ್ಣಿಮೆಯು ಪೂರ್ಣವಾಗಿ ಸೇರಿ ಆಗುವ ಅವಧಿಗೆ ಪಕ್ಷ ಎಂದು 
ಹೆಸರು. - ಇದಕ್ಕೆ ಶುಕ್ಲ ಪಕ್ಷ ಎಂದು ಹೆಸರು. ಈ ಕಾಲದಲ್ಲಿ ಸಂಪೂರ್ಣ 
ಕಪ್ಪಾದ ಚಂದ್ರನು (ಅಮಾವಾಸ್ಯದಿನದ್ದು) ಕ್ರಮ, ಕ್ರಮವಾಗಿ ಬೆಳಗುತ್ತಾ 
ಪೌರ್ಣಿಮೆಯ ದಿನ ಪೂರ್ಣವಾಗಿ ಪ್ರಕಾಶಿಸುತ್ತಾನೆ. 

ಇದೇ ರೀತಿ ಪೌರ್ಣಿಮೆಯ ದಿನದ ನಂತರದಿಂದ ಅಮಾವಾಸ್ಯೆಯ ವರೆಗಿನ 
ಸಮಯದಲ್ಲಿ ಸಂಪೂರ್ಣ ಪ್ರಕಾಶದಿಂದ ಕ್ರಮವಾಗಿ ಕಡಿಮೆಯಾಗುತ್ತ, 
ಪೌರ್ಣಿಮೆಯ ಪೂರ್ಣಚಂದ್ರನು ಅಮಾವಾಸ್ಯ ದಿನ ಪೂರ್ಣ ಕಪ್ಪಾಗುತ್ತಾನೆ, 
ಈ ಸಮಯಕ್ಕೆ ಕೃಷ್ಣಪಕ್ಷವೆಂದು ಹೆಸರು. 

ಈ ರೀತಿ ಪಕ್ಷಗಳು 15 ದಿನದ ಕಾಲದ್ದು. ಎರಡು ಪಕ್ಷಗಳು. ಚಂದ್ರನ 
ಕಲೆಗಳ ಮೇಲೆ "ಹೆಸರಿಸಿದ್ದಾರೆ. 

ಪಕ್ಷ - ಎಂದರೆ ಭಾಗ. ಎಡಭಾಗ, ಬಲಭಾಗ, ಎಂದು ಎರಡು ಭಾಗಗಳು. 

ಪಕ್ಷ- ಸ್ವ - ವಿಭಾಗ, ಎದರು ಭಾಗಗಳು - ವಿರೋಧ ಪಕ್ಷಗಳು. 

ಪಕ್ಷ - ಎಂದರೆ ಪ್ರತಿಪಾದನೆ, ತರ್ಕದ ರೀತಿ ಒಂದು ಭಾಗ, 

ಪಕ್ಷ - ಎಂದರೆ ರೆಕ್ಕೆ, ಹಕ್ಕಿಗಳ ರೆಕ್ಕೆಗಳು. 

ಶುಕ್ಲಪಕ್ಷ, ಕೃಷ್ಣಪಕ್ಷಗಳನ್ನು ನಿರ್ಣಯಿಸುವ ಚಂದ್ರನು ಪರಮಾತ್ಮನ 

ಶರೀರದಿಂದ ಬಂದವನು, ಶರೀರದಲ್ಲಿ ಇರುವವನು. "ಚಂದ್ರಮಾ ಮನಸೋ 
ಜಾತಃ'' ಎಂದು ಪುರುಷ ಸೂಕ್ತದಲ್ಲಿ ಉಲ್ಲೇಖಿಸುತ್ತೇವೆ. 


ಮಾಸಾಯ ನಮಃ 
ಶುಕ್ಲಪಕ್ಷ, ಕೃಷ್ಣಪಕ್ಷಗಳು ಸೇರಿದರೆ ಒಂದು ಮಾಸವಾಗುತ್ತದೆ. ಪಕ್ಷಗಳೇ 
ಕಾಲದ ಮಾಪನೆ, ಕಾಲದೇವನೇ ಈ ಸಮಯದ ದೇವರು. 
` ಹಾಗೆಯೇ ಮಾಸದಲ್ಲಿ ಸಮಯವು ಇರುವುದರಿಂದ ಪರಮಾತ್ಮನನ್ನು 
ಮಾಸಾಯ ನಮಃ ಎಂದು ಹೇಳಿದೆ. ಮಾಸದ ಅವಧಿ - ಮೂವತ್ತು 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 331 


533. 


ದಿನಗಳು - ಪ್ರತಿ ತಿಂಗಳಿಗೂ ಒಂದೊಂದು ಹೆಸರು ಚೈತ್ರ, ವೈಶಾಖ, ಜ್ಯೇಷ್ಠ, 
ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಕ, 
ಮಾಘ, ಫಾಲ್ಗುಣ ಈ ಮಾಸಗಳ ಹೆಸರು ಪೌರ್ಣಿಮೆಯ ದಿನ ಯಾವ 
ನಕ್ಷತ್ರವಿರುವುದೋ ಅದರ ಮೇಲೆ ಇರುತ್ತದೆ. 
ಚೈತ್ರಮಾಸ - ಚಿತ್ತಾ ನಕ್ಷತ್ರ, ಪೂರ್ಣಿಮೆಯ ದಿನ ಇರುತ್ತದೆ. ಅದರಂತೆ 
ವಿಶಾಖ - ವೈಶಾಖ, ಜ್ಯೇಷ್ಠ - ಜ್ಯೇಷ್ಠಮಾಸ, ಪೂರ್ವಾಷಾಡ / 
ಉತ್ತರಾಷಾಢ - ಎರ ಶ್ರವಣ - ಶ್ರಾವಣ, ಪೂರ್ವಾಭಾದ್ರ / 
ಉತ್ತರಾಭಾದ್ರ - ಭಾದ್ರಪದ, ಅಶ್ವಿನಿ - ಅಶ್ವಯುಜ, ಕೃತ್ತಿಕೆ - ಕಾರ್ತೀಕ, 
ಮೃಗಶಿರಾ - ಮಾರ್ಗಶಿರ, ಪುಷ್ಯ - ಹಾ ಮಖ - ಮಾಘ, ಫಲ್ಲುನಿ - 
ಫಾಲ್ಗುಣ. 


ವತ್ಸರಾಯ ನಮಃ 


ವತ್ಸರ - ಕಾಲದ ಅವಧಿ ವತ್ಸರ. ಸಂವತ್ಸರ ಎಂದರೆ ಒಂದು ವರ್ಷ. 
ಹನ್ನೆರಡು ತಿಂಗಳ ಅವಧಿ, ಗಣನೆಯಲ್ಲಿ ಸಂವತ್ಸರವು 365 1/4 ದಿನಗಳ 
ಉದ್ದವಾಗಿರುತ್ತದೆ, ಸಂವತ್ಸರಗಳಿಗೆ ಹೆಸರುಗಳಿವೆ, 60 ವರ್ಷಗಳಿಗೆ 
ಹೆಸರುಗಳಿವೆ, 60 ವರ್ಷಗಳ ನಂತರ ಈ ಹೆಸರುಗಳು 
ಪುನರಾವರ್ತನೆಯಾಗುತ್ತವೆ, ಈ ಪುನರಾವರ್ತನೆಗೆ ಪರ್ಯಾಯ ಎಂದು 
ಹೆಸರು. 


1 ಪ್ರಭವ 21 ಸರ್ವಜಿತು 41] ಪ್ಲವಂಗ 

2 ವಿಭವ 22 ಸರ್ವಧಾರಿ 42 ಕೀಲಕ 

3 ಶುಕ್ಷ 23 ವಿರೋಧಿ 43 ಸೌಮ್ಯ 

4 ಪ್ರಮೋದ 24 ವಿಕೃತಿ 44 ಸಾಧಾರಣ 
೨ ಪ್ರಜೋತ್ರತ್ತಿ 25 ಖರ 45 ವಿರೋಧಿಕೃತ್‌ 
6 ಆಂಗೀರಸ 26 ನಂದನ 46 ಪರೀಧಾವಿ 
7 ಶ್ರೀಮುಖ 27 ವಿಜಯ 4೬7 ಪ್ರಮಾದೀಚ 
8 ಭಾವ 28 ಜಯ 48 ಆನಂದ 

9 ಯುವ 29 ಮನ್ಮಥ. 49 ರಾಕ್ಷಸ 

10 ಧಾತು 30 ದುರ್ಮುಖಿ 50 ನಳ 

11 ಈಶ್ವರ 31 ಹೇವಿಳಂಬಿ ೨1 ಪೈಂಗಳ 
12 ಬಹುಧಾನ್ಯ 32 ವಿಳಂಬಿ 52 ಕಾಳಾಯುಕ್ತಿ 
13 ಪ್ರಮಾಧಿ 33 ವಿಕಾರಿ 53 ks 


332 


534. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


14 ವಿಕ್ರಮ 34 ಶಾರ್ವರಿ 54 ರೌದ್ರಿ 

15 ವೃಷ (ವಿಷು) 35 ಪ್ಲವ 55 ದುರ್ಮತಿ 

16 ಚಿತ್ರಭಾನು 36 ಶುಭಕೃತು 56 ದುಂದುಭಿ 

17 ಸ್ವಭಾನು 37 ಶೋಭಕೃತು 5೦7 ರುಧಿರೋದಾರಿ 
18 ತಾರಣ 38 ಕ್ರೋಧಿ ೦8 ರಕ್ತಾಕ್ಷಿ 

19 ಪಾರ್ಥಿವ 39 ವಿಶ್ವಾವಸು 59 ಕ್ರೋಧನ 
20 ವ್ಯಯ 40 ಪರಾಭವ 60 ಅಕ್ಷಯ. 


ಹೀಗೆ 60 ಸಂವತ್ಸರಗಳು ಒಂದಾದ ಮೇಲೊಂದು ನಡೆಯುತ್ತವೆ, ನಿರಂತರ 
ನಡೆಯುತ್ತಲೇ ಇರುತ್ತವೆ. 

ಸಂವತ್ಸರ ಎಂದರೆ ವರ್ಷ ಹಾಗೂ ಪ್ರಜಾಪತಿಯ ಹೆಸರು ಇದೆ. 

ವತ್ಸರ - ವರ್ಷ. 


ಯುಗಾದಿರ್ಯುಗಭೇದಶ್ಚ ಸಂಧಿಶ್ಚ ಯುಗಸಂಧಯಃ / 
ನಿತ್ಯಂ ನೈಮಿತ್ತಿಕಂ ಚೈವ ಮಹಾಪ್ರಳಯ ಏವ ಚ 119211 (534-540) 


ಯುಗಾದಯೇ ನಮಃ 
ಯುಗ - ಕಾಲಮಾಪನದಲ್ಲಿ ಒಂದು ದೊಡ್ಡ ಗಣನೆಯ ಭಾವ, ಅಂಶ. 


ಇದು ಬಹಳ ದೊಡ್ಡದು. ನಮ್ಮ ಊಹೆಗೆ ನಿಲುಕದ ವಿಚಾರ. ಹೇಗಾದರೂ 


ಗಣನೆಯು ಗಣನೆಯೇ, ಕೇಳಿ ಊಹೆಗೆ ಸಿಕ್ಕದೆ ಬಿಟ್ಟು ಬಿಡಬಹುದು. 


ಮನುಷ್ಯನ ಒಟ್ಟು ಆಯುಸ್ಸಿನ ಪ್ರಮಾಣ = 100 ವರ್ಷಗಳು, 
ಇದರಿಂದ ನಾವು ಯುಗದ ಲೆಕ್ಕಕ್ಕೆ ಹೋಗಬಹುದು. 


360 (ಮನುಷ್ಯರ) ವರ್ಷಗಳು - 1 ದೇವತೆಗಳ ದಿವ್ಯವರ್ಷ 


12,000 ದಿವ್ಯ ವರ್ಷಗಳು = 1 ಚತುರ್ಯಗ 
ಒಂದು ಚತುರ್ಯಗದ ಪ್ರಮಾಣ - 
ಕೃತಯುಗದ ಪ್ರಮಾಣ = 4800 ದಿ. ವರ್ಷಗಳು 


ತ್ರೇತಾಯುಗದ ಪ್ರಮಾಣ = 3600 ದಿ. ವರ್ಷಗಳು 
ದ್ವಾಪರಯುದ ಪ್ರಮಾಣ ಇ 2400 ದಿ. ವರ್ಷಗಳು 
ಕಲಿಯುಗದ ಪ್ರಮಾಣ = 1200 ದಿ. ವರ್ಷಗಳು 

12,000 ದಿ. ವರ್ಷಗಳು. 


ಶ್ರೀ ನೃಸಿಂಹ ಸಹಸ್ರ 


535. 


ನಾಮಾವಳಿ | 333 


ಎಂದಮೇಲೆ ಯುಗಗಳು 4 ರೀತಿಯದು, ಎಲ್ಲವೂ ಸಮಾನ ಉದ್ದ 
ಸಮಯದ್ದಲ್ಲ. ಬೇರೆ ಬೇರೆಯವು. ಬೇರೆ ಬೇರೆ ಸಮಯ ಪ್ರಮಾಣದವುಗಳು. 

ಇದು ದೊಡ್ಡ ಪ್ರಮಾಣವಿದ್ದರೂ ಬ್ರಹ್ಮನ ದೃಷ್ಟಿಯಲ್ಲಿ ಅವನ ಆಯುಃ 
ಪ್ರಮಾಣದಲ್ಲಿ ಯುಗವು ಒಂದು ಚಿಕ್ಕಕಾಲದ್ದಾಗಿ ಬಿಡುತ್ತದೆ. 

ಈ ಯುಗಗಳು ಪ್ರಾರಂಭದಲ್ಲಿ ಯಾವಾಗ ಆಯಿತು, ಎಂದಿನಿಂದ ಈ 
ಪರ್ಯಾಯಗಳು ಬರುತ್ತಿವೆ, ಎಂದಿಗೆ ಕೊನೆ ಎಂಬುದು ಪರಮಾತ್ಮನಿಗೇ 
ಗೊತ್ತು. ನಮ್ಮ ಪರಿವಿಗೆ ಸಿಕ್ಕುವುದಿಲ್ಲ ಎಂದಮೇಲೆ ಇದು ಪರಮಾತ್ಮನೇ. 
ಪರಮಾತ್ಮನೇ ಈ ಯುಗಗಳ ಸರಣಿಗಳ ಮೊದಲಿಗನು, ಅವನಿಂದಲೇ 
ಪ್ರಾರಂಭವಾಗ ಬೇಕಾದರೆ ಅವನ ಅಂಶ ಅಥವಾ ಅವನೇ ಇದಾಗಿರಬೇಕು. 
ಆದ್ದರಿಂದ ಅವನಿಗೇನೇ ಈ ನಮಸ್ಕಾರಗಳು ಸಲ್ಲುತ್ತವೆ. 

ಒಂದೊಂದು ಪಿಳಿಗೆಯ ಜೀವನಕ್ಕೆ ನಾವು ಸಾಮಾನ್ಯ ಅರ್ಥದಲ್ಲಿ ಯುಗ 
ಎಂದು ಹೇಳುತ್ತೇವೆ. ಆಗ ನಮಗೆ ಮೇಲೆ ಹೇಳಿದ ಯುಗದ ಸಮಯ 
ಅರಿವಿನಲ್ಲಿರುವುದಿಲ್ಲ. | 


ಯುಗಭೇದಾಯ ' ನಮಃ 


ಯುಗಭೇದ - ಎಂದರೆ ಯುಗಗಳನ್ನು ಬೇರ್ಪಡಿಸುವುದು. ಕೃತ, ತ್ರೇತ, 
ದ್ವಾಪರ, ಕಲಿಯುಗಗಳನ್ನು ಬೇರ್ಪಡಿಸುವುದು - ಅದನ್ನು ಮಾಡುವವನು 
ಕರ್ತು - ಪರಮಾತ್ಮನೆ. 


ಎಂದರೆ ಯಾವ ಯುಗ ಯಾವಾಗ ಅಂತವಾಗಿ | ಯಾವ ಯುಗ ಯಾವಾಗ 
ಪ್ರಾರಂಭವಾಗುತ್ತೆ ಎಂದು ನಿರ್ಣಯಿಸಿ ನಡೆಸುವವನು ಯಾರೋ ಅವನು 
ಯುಗಭೇದನು. | 


ಅಥವಾ ಯುಗಗಳಲ್ಲಿ ಬೇರೆ ಬೇರೆ ಭಾವನೆ, ವೈಶಿಷ್ಟ ಗುಟ್ಟು ಲಕ್ಷಣಗಳನ್ನು 
ಹಾಕುವವನು ಮತ್ತು ತಿಳಿದಿರುವವನು ಯಾರೋ ಅವನು - ಯುಗಬೇದನು. 


ಈ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವ ಅತಿ ಉದ್ದವಾದ 
ಸಮಯಗಳನ್ನು ವಿಂಗಡಿಸಿ, ಯುಗಗಳನ್ನು ಲಕ್ಷಣದೊಡನೆ ನಡೆಸುವವನು 
ಪರಮಾತ್ಮನೇ. 


ಒಬ್ಬ ಬ್ರಹ್ಮನಿಗೆ ಇಷ್ಟು ದೊಡ್ಡ ಯುಗಗಳ ಸರಣಿಯಿರಬೇಕಾದರೆ 
ಬ್ರಹ್ಮಾಂಡದಲ್ಲಿ ನಿರಂತರ ಅನೇಕ ಬ್ರಹ್ಮರು ಬಂದು ಹೋಗಬೇಕಾದರೆ ಈ 
ಸಮಯದ ಪ್ರಮಾಣ ಪರಮಾತ್ಮನೊಬ್ಬ ನಿಗೇ ಗೊತ್ತು. ಸೃಷ್ಟಿ, ಸ್ಥಿತಿ, ಪ್ರಳಯ 
ಕಾಲದಲ್ಲಿಯೂ ಈ ಯುಗಮಾನವು ಇದ್ದೇ ಇರುತ್ತದೆ. 


334 


536. 


537. 


ಸಂಧಯ ನಮಃ | | 
ಸಂಧಿ - ಎರಡು ಬೇರೆ ಬೇರೆ ಕಾಲಗಳು ಸೇರುವ ಕಾಲಕ್ಕೆ ಸಂಧಿ 


ಎಂದು ಹೇಳುತ್ತೇವೆ. 


ಪ್ರಾತಃ ಸಂಧಿ, ಮಧ್ಯಾಹ್ನಿಕ ಸಂಧಿ, ಸಾಯಂ ಸಂಧಿ ಕಾಲ ಎನ್ನುತ್ತೇವೆ. 
ಪ್ರಾತಃಕಾಲ ಮತ್ತು ಮಧ್ಯಾಹ್ನಗಳು ಸೇರುವ ಪರಿವರ್ತನೆಯಕಾಲ, 
ಮಧ್ಯಾಹ್ನ ಮತ್ತು ಸಾಯಂಕಾಲಗಳು ಸೇರುವ ಪರಿವರ್ತನೆಯ ಕಾಲ, 


ಸಾಯಂಕಾಲ ಮತ್ತು ರಾತ್ರಿ ಸೇರುವ ಕಾಲಗಳು. ಸಂಧಿಕಾಲಗಳು. 


ದಿನ ರಾತ್ರಿ, ರಾತ್ರಿ - ಹಗಲು ಸೇರುವ ಕಾಲಗಳು, ಸಂಧಿಕಾಲಗಳು. 
ಒಂದು ದಿನದಿಂದ ಇನ್ನೊಂದು ದಿನ ಬೇರ್ಪಡುವ ಕಾಲಗಳು - ಸಂಧಿಕಾಲ. 
ಹೀಗೆ ಮಾನುಷ ಗಣನೆಯ ಸಂಧಿಕಾಲಗಳು ಬಹಳ ಚಿಕ್ಕ ಕಾಲವಾಗಿರುತ್ತೆ. 
ಈ ಕಾಲವು ಪರಮಾತ್ಮನೇ ಎಂದು ಹೇಳಿದೆ. | 
ಸಂಧಿ - ಎಂದರೆ ಹೊಂದಾಣಿಕೆಗಳು, ಎರಡು ವಿರೋಧಿ ಪಕ್ಷಗಳು : 
ಹೊಂದಾಣಿಯ ಮಾಡಿದರೆ ಅದು ಸಂಧಿ ಎನಿಸುತ್ತದೆ. 
ಸಂಧಿ ಯದ್ದಕಾಲದಲ್ಲಿ ವಿರೋಧ ಪಕ್ಷಗಳು ಮಾಡಿಕೊಳ್ಳುವ ಸಂಧಾನಕ್ಕೆ ' 
ಸಂಧಿ ಎಂದಯ ಹೇಳುತ್ತೇವೆ. ಇದಕ್ಕೆ ಒಪ್ಪಿಗೆ, ಕರಾರು, ಹೊಂದಾಣಿಕೆ 
ಎನ್ನುತ್ತೇವೆ. 
ಸಂಧಿ - ಎಂದರೆ ಕಿಂಡಿ. | 
ಈ ಸಂಧಿಯಕಾಲಕ್ಕೆ ಪರಮಾತ್ಮನೇ ಕಾರಣ. ಅವನ ಅಂಶವೇ ಈ 
ತ್ರಿಸಂಧ್ಯಯಲ್ಲಿರುವುದರಿಂದ ಅವನಿಗೆ "" ಸಂಧಯೇ ನಮಃ'' ಎಂದು ಹೇಳಿದೆ. 


ಯುಗಸಂಧಯೇ ನಮಃ (ಸಂಧಿಭ್ಯೋ ನಮಃ) 

ಎರಡು ಯುಗಗಳು ಪರಸ್ಪರ ಸೇರುವ ಕಾಲ. ಒಂದು ಯುಗವು 
ಮುಗಿಯುವ ಮತ್ತು ಮುಂದಿನ ಯುಗವು ಪ್ರಾರಂಭವಾಗುವ ಕಾಲಕ್ಕೆ ಯುಗ 
ಸಂಧಿ ಎಂದು ಹೇಳುತ್ತೇವೆ. ಇದು ಮಹಾಪರಿವರ್ತನೆಯ ಸಮಯ. 
ಇದು ಪರಮಾತ್ಮನೇ ಎಂದು ಯುಗಸಂಧಿಭ್ಯೋ ನಮಃ ಎಂದು ನಮಸ್ಕರಿಸಿದೆ. 
ಯುಗಸಂಧಿ ಸಮಯವು ಸಂಧ್ಯೆ ಎನಿಸುತ್ತದೆ. 
1. ಕೃತಯುಗದ ಸಾಯಂಸಂಧ್ಯೆಯು ತ್ರೇತಾಯುಗದ ಪ್ರಾತಃ ಸಂಧ್ಯೆಯೊಡನೆ 
ಮಿಲನವಾಗುತ್ತದೆ. | 
2. ತ್ರೇತಾಯುಗದ ಸಾಯಂಸಂಧ್ಯೆ (ದಿವ್ಯ) ದ್ವಾಪರಯುಗದ ಪ್ರಾತಃ (ದಿವ್ಯ) 
ಸಂಧ್ಯಯೊಡನೆ ಮಿಲನವಾಗುತ್ತದೆ. | 
3. ದ್ವಾಪರಯುಗದ ದಿವ್ಯಸಾಯಂಸಂಧ್ಯೆ ಕಲಿಯುಗದ ಪ್ರಾತಃ ಸಂಧ್ಯೆಯೊಡನೆ 
ಮಿಲನವಾಗುತ್ತದೆ. : 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ ಬ 335 


4. ಕಲಿಯುಗದ ಸಾಯಂ ಸಂಧ್ಯೆ ಮುಂದಿನ ಕೃತಯುಗದ ಪ್ರಾತಃ (ದಿವ್ಯ) 
ಸಂಧ್ಯೆಯೊಡನೆ ಮಿಲನವಾಗುತ್ತದೆ. 


ಈ ಸಂಧಿಕಾಲಗಳು ಯುಗ ಪರಿವರ್ತನೆಯಕಾಲ. ಈ ಯುಗಗಳನ್ನು 
ಒಂದು ಯುಗ ಚಕ್ರವೆಂದು ಭಾವಿಸಿದರೆ ಕೆಳಗೆ ಕಂಡಂತೆ ನಡೆಯುತ್ತದೆ. 


ಈ ಸಂಧಿಕಾಲ 

ಡೂ ಸಂಧ್ಯಾಕಾಲ 
(ಪ್ರಾತಃ ಅಥವಾ 
ಸಂಬ್ವಿ) 

[್‌ೈ ಯುಗದ ಕಾಲ 

ಪ್ರಾತಃ ಸಂಧ್ವೆಗೂ 

ಸಾಯಂ ಸಂದ್ಯೆಗೂ 

ಸಂಖ್ಯೆ-ದಿವ್ವ ವರ್ಷಗಳು 

1 ದಿವ್ವವರ್ಷವು 

360 ಮನುಷ್ಯ 


ಎರ್‌ ಅ 
ವರ್ಷಗಳು ಸಮ 





538. ನಿತ್ಯಾಯ ನಮಃ 
ನಿತ್ಯ - ಸದಾ ಇರುವವನು, ಪರಿವರ್ತನೆಯಿಲ್ಲದವನು, ಕಾಲ, 
ದೇಶಗಳಲ್ಲಿಯೂ ಸದಾ, ಯಾವಾಗಲೂ, ಎಲ್ಲಿಯೂ ವ್ಯತ್ಯಾಸ ಹೊಂದದವನು 
ಯಾರೋ ಅವನು ಪರಮಾತ್ಮನು, ಶಾಶ್ವತನು, ಅವಿನಾಶಿ, ನಾಶವಾಗದವನು. 
ಈ ಸಕಲ ಬ್ರಹ್ಮಾಂಡಗಳಲ್ಲಿರುವೆಲ್ಲವೂ ನಾಶವಾಗತಕ್ಕವು. ಆ ಬ್ರಹ್ಮಸ್ಪಂಬ 
ಪರ್ಯಂತ ಸಕಲಚರಾಚರ, ಜೀವ ಕೋಟಿಯೂ ಆ ಬ್ರಹ್ಮಪಿಪೀಲಕವಾಗಿ - 
ಎಲ್ಲರೂ ಒಂದಲ್ಲ ಒಂದು ಕಾಲದ ಪರಿಮಿತಿಯಲ್ಲಿ ಜೀವಿಸಿ, ಹುಟ್ಟಿ, ಇದ್ದು, 
ನಾಶವಾಗತಕ್ಕವು. ಇದರ ಸೂತ್ರಿಧಾರನಾದ ಪರಮಾತ್ಮ - ಪರಬ್ರಹ್ಮನೊಬ್ಬನೇ 
ಶಾಶ್ವತವಾಗಿ ಉಳಿಯುವವನು. ಇವನಿಗೆ ಸಮರು ಯಾರೂ ಇಲ್ಲ. ಅಸಮನು, 
ಅದ್ದಿತೀಯನು. ಇವನ ಹಾಗೆ ಇರುವವನು ಬೇರೊಬ್ಬರಿಲ್ಲ ಅಂದರೆ 
ಅದ್ವಿತೀಯಮ. ನಿತ್ಯನು. ಇವನ ರೂಪ ರೇಖೆಗಳನ್ನು ಇರುವ ಕಾಲ 
ದೇಶಗಳನ್ನು ತಿಳಿದವರು ಯಾರೂ ಇಲ್ಲ. ಅನನ್ಯ ಶ್ರದ್ಧೆ ಮತ್ತು ಅವ್ಯಭಿಚಾರಿಣೀ 
ಭಕ್ತಿಯಿಂದ ಮಾತ್ರ ತಿಳಿಯಲು ಸಾಧ್ಯ. ಭಕ್ತಿಗೆ ಕಟ್ಟುಬಿದ್ದು ಪರಮಾತ್ಮನು 
ಸುಲಭ ಸಾಧ್ಯನಾಗುತ್ತಾನೆ. ಅದೂ ಭಕ್ತರಿಗೆ ಮಾತ್ರ. ಯಾರು ಭಗವಂತನಿಗಾಗಿ 
ಜೀವಿಸುವರೋ ಅಂತಹವರಿಗೆ ಮಾತ್ರ ಸಾಧ್ಯ. ನಿತ್ಯಾಯ ನಮಃ. 


336 


539. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 
ನೈಮಿತ್ತಿಕಾಯ ನಮಃ : | 
ಪ್ರಳಯಗಳಲ್ಲಿ ಎರಡು ವಿಧ. ನಿತ್ಕಪ್ರಳಯ ಅಥವಾ ನೈಮಿತ್ತಿಕ ಪ್ರಳಯ. 
ಇದು ಬ್ರಹ್ಮ ಸೃಷ್ಟಿಯ ಹಗಲಿನಲ್ಲಿ ನಡೆದು ರಾತ್ರಿಯಲ್ಲಿ ನಾಶವಾಗುತ್ತದೆ. 
ಬ್ರಹ್ಮನ ದಿನನಿತ್ಯ ನಡೆಯುತ್ತಿದೆ. ಇದರಲ್ಲಿ ಬ್ರಹ್ಮನು ನಾಶವಾಗುವುದಿಲ್ಲ. 
ಇತರ ಸಕಲ ಜೋಕು, ಜೀವಕೋಟಿಯು ಪರಬ್ರಹ್ಮದಲ್ಲಿ ಲೀನವಾಗುತ್ತದೆ, 
ನಂತರ ಬೆಳಗಾದ ಮೇಲೆ ಮತ್ತೆ ಹೊರಬಂದು ಬ್ರಹ್ಮನು ನಿದ್ರೆಯಿಂದ ಎದ್ದು 
ಪುನಃ ಸೃಷ್ಟಿಯನ್ನು ಆರಂಭಿಸುತ್ತಾನೆ. ' 
ಆದರೆ ಬ್ರಹ್ಮನ ಆಯುಸ್ಸು ಮುಗಿದಾಗ ನಡೆಯುವ ಲೀನತೆ ಅಥವಾ 
ಪ್ರಳಯಕ್ಕೆ ಬ್ರಹ್ಮಪ್ರಳಯ ಅಥವಾ ಪ್ರಕೃತಿ ಪ್ರಳಯ ಎನ್ನುತ್ತೇವೆ. ಇದರಲ್ಲಿ 
ಬ್ರಹ್ಮನು ಮೊದಲ್ಗೊಂಡು ಸಕಲವೂ ಪರಬ್ರಹ್ಮದಲ್ಲಿ ಲೀನವಾಗುತ್ತವೆ. ಅಂದರೆ 
ಸಕಲವೂ ನಾಶಹೊಂದುತ್ತದೆ. ನಂತರ ಹೊಸ ಬ್ರಹ್ಮನು ಬಂದು ಪುನಃ 
ಕಾರ್ಯವನ್ನು ಮಾಡುತ್ತಾನೆ. ` 
ಈ ನಿತ್ಯ - ನೈಮಿತ್ತಿಕ ಪ್ರಳಯ, ಬ್ರಹ್ಮ ಪ್ರಳಯಗಳು ಪರಮಾತ್ಮನ 
ಸಂಕಲ್ಪಕ್ಕನುಗುಣವಾಗಿ ನಡೆಯುತ್ತವೆ. ಕಾಲನ ಉದ್ದನೆಯ ರಸ್ತೆಯಲ್ಲಿ 
ಅದೆಷ್ಟು ನಿತ್ಯ - ನೈಮಿತ್ತಿಕ ಪ್ರಳಯ, ಬ್ರಹ್ಮ ಪ್ರಳಯಗಳು ನಡೆದಿದೆಯೋ, 
ಡುವ ೫ ಇದನ್ನು ಪರಮಾತ್ಮನೊಬ್ಬನೇ ತಿಳಿದಿದ್ದಾನೆ. ಅದರಿಂದ 
ಪರಮಾತ್ಮನಿಗೆ ನೈಮಿತ್ತಿಕಾಯ ನಮಃ ಎಂದು ಬ್ರಹ್ಮದೇವರು ಹೊಗಳುತ್ತಾರೆ. 
ಎಂದ ಮೇಲೆ ಕಾಲದ ಮಹಿಮೆಯು ಗೂಢವಾದುದು. ಅದಕ್ಕೆ ಕಾಲವು 
ಕಾಲಾಯ ತಸೆ ಓ ನಮಃ ಎಂದು ಪ್ರಸಿದ್ಧವಾಗಿದೆ. 
ನಿಮಿತ್ತ - ಆ ಕಾರಣ, ನೆಪಮಾತ್ರ, ಗುರಿ. 
ಮಹಾಭಾರತ ಯುದ್ದದಲ್ಲಿ ಶ್ರೀ ಕೃಷ್ಣನು ನಾನು ಈ 
ಕುರುಕ್ಷೇತ್ರದಲ್ಲಿರುವವರನ್ನು ಆಗಲೇ ಪ್ರಾಣ ಹರಣ ಮಾಡಿದ್ದೇನೆ. ಇವರು 
ನೆಪಮಾತ್ರಕ್ಕೆ ಯುದ್ದಕ್ಕೆ ನಿಂತಿದ್ದಾರೆ, ನೀನು ಯುದ್ದಮಾಡಿ ಇವರನ್ನು ಗೆಲ್ಲು. 
""ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್‌॥'' ಎಂದು ಅರ್ಜುನನಿಗೆ ಹೇಳಿ 
ಯುದ್ದಮಾಡಲು ಹುರಿದುಂಬಿಸುತ್ತಾನೆ. 
ಇದೇ ರೀತಿ ಪ್ರತಿ ಜೀವಿಯು ತನ್ನ ತನ್ನ ದೇಹದಲ್ಲಿ ನಿಂತು ಈ ಸಂಸಾರ 
ಸಾಗರದಲ್ಲಿ ತೇಲಿ ಮುಳುಗುತ್ತಿದೆ. ಸಂಕಲ್ಪ ಅವನದು, ನಮ್ಮದು ಏನೂ 
ಇಲ್ಲ. ಅವನು ಕರುಣಿಸಿದಂತೆ ಕುಣಿಯುವುದು, ನಾವು ನಿಮಿತ್ತ ಮಾತ್ರ. 


' ಅವನು ಸೂತ್ರಧಾರ, ಅವನು ಆಡಿಸಿದಂತೆ ಕುಣಿಯುವುದು ನಮ್ಮ ಕೆಲಸ, 
ಕೃಪೆ ಮಾಡುವುದು ಅವನ ಇಚ್ಛೆ. ಬೇಡುವುದು ನಮ್ಮ ಕೆಲಸ. ಹೇಗೆ 
ನಡೆಯಬೇಕೊ ಹಾಗೆಯೇ ನಡೆಯುವುದು. 


540. 


541. 


337 


ಮಹಾಪ್ರಳಯಾಯ ನಮಃ 

ಬ್ರಹ್ಮನ ಆಯುಸ್ಸು ಮುಗಿದಾಗ ಆಗುವ ಪ್ರಳಯಕ್ಕೆ ಬ್ರಹ್ಮಪ್ರಳಯ ಅಥವಾ 
ಮಹಾಪ್ರಳಯ ಎಂದು ಹೆಸರು. ಈ ಪ್ರಳಯಕಾಲದಲ್ಲಿ ಸಕಲ ಬ್ರಹ್ಮಾಂಡಗಳು 
ಹೇಳ ಹೆಸರಿಲ್ಲದೆ ಮಹಾವಿಷ್ಣುವಿನಲ್ಲಿ ಲೀನವಾಗುತ್ತವೆ. ಬ್ರಹ್ಮ ಸಮೇತ 
ಎಲ್ಲವೂ ನಾಶ ಹೊಂದುತ್ತವೆ. ಪರಮಾತ್ಮನೊಬ್ಬನೇ ತನ್ನಲ್ಲಿ ಸಕಲವನ್ನು 


ಪ್ರಕೃತಿ, ಪುರುಷ, ಮಾಯೆ ಮಹತ್ತತ್ವ ಮೊದಲಾದವನ್ನು ಏನನ್ನೂ ಬಿಡದೆ 


ತನ್ನಲ್ಲಿ ಅಡಗಿಸಿಕೊಳ್ಳುತ್ತಾನೆ. ಇದೇ ಮಹಾಪ್ರಳಯ. ಇದು ಪರಮಾತ್ಮನೇ. 
ಕೇವಲ ""ಕಾಲ ಅಂದರೆ ಸಮಯ” ಕ್ಕೆ ಹೇಳಿ ತಾನೂ ಸಹ ಯೋಗನಿದ್ರೆಯಲ್ಲಿ 
ಹೋಗುತ್ತಾನೆ. ಮಹಾವಿಷ್ಣುವು ವಟಪತ್ರಶಾಯಿಯಾಗಿರುತ್ತಾನೆ. ಮತ್ತೆ 


ಸಂಪೂರ್ಣ ಪ್ರಳಯಾನಂತರ ಕಾಲದೇವನು ಮಹಾವಿಷ್ಣುವನ್ನು 


ಯೋಗನಿದ್ರಯಿಂದ ಎಚ್ಚರಿಸುತ್ತಾನೆ. ಆಗ ಪರಮಾತ್ಮನು ತನ್ನ ಸ್ವಇಚ್ಛೆಯಿಂದ ' 
ತನ್ನ ನಾಭೀಕಮಲದಲ್ಲಿ ಬ್ರಹ್ಮದೇವನನ್ನು ಸೃಷ್ಟಿಸುತ್ತಾನೆ. ಬ್ರಹ್ಮನಿಗೂ ತಾನು 
ಹೇಗೆ ಬಂದೆ ಎಂಬ ಅರಿವಿರುವುದಿಲ್ಲ. ತಪಸ್ಸಿನಿಂದ ತಿಳಿದು ಪರಮಾತ್ಮನ 
ಪ್ರೇರಣೆಯಂತೆ ಸೃಷ್ಟಿಕಾರ್ಯಕ್ಕೆ ಪ್ರಾರಂಭಿಸುತ್ತಾನೆ. ಎಂದ ಮೇಲೆ ಪರಮಾತ್ಮನ 
ಕೆಲಸವು ಎಷ್ಟು ಗಹನವಾದುದ್ದು, ಗೂಢವಾದುದು. ಇವನಿಗೆ ಈ ಕಾಲದಲ್ಲಿ 
ನಡೆದ ಕೆಲಸದ ನೆನಪಿಗೋ ಏನೋ ಎಂಬಂತೆ ""ಮಹಾಪ್ರಳಯಾಯ ನಮಃ'' 
ಎಂದು ಬ್ರಹ್ಮದೇವರು ನಮಸ್ಕರಿಸುತ್ತಾರೆ. | | 


ಕರಣಂ ಕಾರಣಂ ಕರ್ತಾ ಭರ್ತಾ ಹರ್ತಾ ತ್ರ್ವಮಾಪಶ್ವರಃ 1 
ಸತ್ಯರ್ತಾ ಸತ್ಮೃತೇರ್ಗೋಪ್ತಾ ಸಚ್ಚಿದೌನಂದವಿಗ್ರಹಃ 1106111 


(೧41-549) 
ಕರಣಾಯ ನಮಃ 
ಕರಣ - ಎಂದರೆ ಯಾವುದಾದರೂ ಕೆಲಸ ಮಾಡುವುದಕ್ಕೆ ಬೇಕಾಗುವ 
ಸಾಧನ. |: 
ಇಂದ್ರಿಯಗಳು, 


ಪಂಚಾಂಗಗಳ ಒಂದು ಭಾಗ ಕರಣ, 

ತಿಥಿ, ನಕ್ಷತ್ರ, ಯೋಗ, ಕರಣ, ವಾರಗಳು - ಪಂಚಾಂಗಗಳು. ಈ ಐದು 
ಅಂಗಗಳಿಂದ ಕೂಡಿರುವುದರಿಂದ ಪಂಚಾಂಗವೆಂದು ಹೆಸರು. | 

ಕರಣವೆಂದರೆ ತಿಥಿಯ ಅರ್ಧಕರಣ. 

ಕರಣಗಳು 11. ಅವು, 1. ಬವ, 2. ಬಾಲವ, 3. ಕೌಲವ, 4. ತೈತಲೆ, 
೨. ಗರಜೆ, 6. ವಣಿಕ್‌, 7. ಭದ್ರೆ, 8. ಶಕುನಿ, 9. ಚತುಷ್ಪಾತ್‌, 10. 
ನಾಗವಾನ್‌, 11. ಕಿಂಸ್ತುಘ್ನ. 


338 


ಬವ, ಬಾಲವ, ಕೌಲವ, ತೈತಲೆ, ಗರ, ವಣಿಕ್‌, ಭದ್ರೆ - ಚರಕರಣಗಳು. 

ಶಕುನಿ, ಚತುಷ್ಪಾತ್‌, ನಾಗವಾನ್‌, ಕಿಂಸ್ತುಘ್ನ - ಸ್ಥಿರಕರಣಗಳು. 

ಸ್ಥಿರಕರಣಗಳು ಕೃಷ್ಣ ಪಕ್ಷಾಂತ್ಯದಲ್ಲಿ ಬರುತ್ತವೆ. ಮಿಕ್ಕವು ಚಕ್ರಾಕಾರವಾಗಿ 
ಬರುತ್ತವೆ. 

ಇವೆಲ್ಲವೂ ಕಾಲಮಾಪನದಲ್ಲಿ ಸೇರಿರುವುದರಿಂದ ಮತ್ತು ಕಾಲದೇವ 
ಪರಮಾತ್ಮನೇ ಆಗಿರುವುದರಿಂದ ಕರಣಾಯ ನಮಃ ಎಂದು ಅವನನ್ನು 
ನಮಸ್ಕರಿಸುತ್ತೇವೆ. | 
ಕರಣ - ಎಂದರೆ ಸಾಧನ ಎಂದು ಅರ್ಥಮಾಡಿದಾಗ - 

ಪರಮಾತ್ಮನು ಸಕಲ ಕಾರ್ಯಗಳಿಗೂ ಆಧಾರಭೂತನು, ಪ್ರಚೋದಕನು. 
ಅವನಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ಅವನ ಸಂಕಲ್ಪದಿಂದಲೇ ನಮ್ಮನ್ನು 
ಉಪಯೋಗಿಸಿಕೊಂಡು ಅವನು ಎಲ್ಲವನ್ನು ತನ್ನ ಇಚ್ಛೆಯಂತೆ ಮಾಡುತ್ತಾನೆ. 
ಅಥವಾ ""ನಾವು'' ಎನ್ನುವಾಗ ನಾನು ಎಂಬುದು ಪರಮಾತ್ಮನನ್ನು ಸಾಧನ 
ವಸ್ತುವಾಗಿ ಉಪಯೋಗಿಸಿಕೊಂಡು ಕೆಲಸವನ್ನು ಮಾಡುತ್ತದೆ. ವಾಸ್ತವವಾಗಿ 
ಮಾಯೆಯಲ್ಲಿ ಸಿಲುಕಿ ನಾವು ಅವನಿಂದ ಮಾಡಿಸಿಕೊಂಡೆವು ಎನ್ನುತ್ತೇವೆ. 
ಆದರೆ ಮಾಯೆಯನ್ನು ದಾಟಿದರೆ ಆಗ ನಾವು ಯೋಚಿಸಿದರೆ ಎಲ್ಲವೂ 
ಅವನಿಂದಲೇ ನಡೆಯುತ್ತದೆ ಎಂಬ ಸತ್ಯವನ್ನು ಕಾಣುತ್ತೇವೆ. ಎಂತಹ ವೈಪರೀತ್ಯ. 
ಜ್ಞಾನ ಅಭಾವದಿಂದ ನಾವು ಏನೇನೋ ಅಂದುಕೊಳ್ಳುತ್ತೇವೆ. ಆದರೆ ಒಂದು 
ಸಲ ಜ್ಞಾನವು ಆವಿರ್ಭವಿಸಿದರೆ ಸತ್ಯವು ತಿಳಿಯುತ್ತದೆ. ಇದಕ್ಕೆ ಗುರುವಿನ 
ಕರುಣೆ ಅಗತ್ಯ. ಗುರುವಿನ ಮಹತ್ವವನ್ನು ತಿಳಿಯುವುದು, ಅವನನ್ನು 
ಪ್ರಾರ್ಥಿಸುವ ರೀತಿ ಎಲ್ಲವೂ ಅವಶ್ಯಕ. 


ನ ಗುರೋತರಧಿಕಂ ನ ಗುರೋತರಧಿಕಂ 
ನ ಗರೋಈರಧಿಕಂ ನ ಗುರೋತರಧಿಕಂ ! 
ಶಿವಶಾಸನತಃ ಶಿವಶಾಸನತಃ 

ಶಿವಶಾಸನತಃ ಶಿವಸಾನತಃ 119611 


ಇದಮೇವ ಶಿವಂ ಇದಮೇವ ಶಿವಂ 

ಇದಮೇವ ಶಿವಂ ಇದಮೇವ ಶಿವಂ 1 

ಮಮ ಶಾಸನತಃ ಮಮ ಶಾಸನತಃ 

ಮಮ ಶಾಸನತಃ ಮಮ ಶಾಸನತಃ 1197 ॥ 

ಏವಂ ವಿಧಂ ಗುರುಂ ಧ್ಯಾತ್ವಾ ಜ್ಞಾನಮುತ್ತದ್ಧತೆ ಸ್ವಯಮ್‌ । 
ತತ್ಸದ್ಗುರುಪ್ರಸಾದೇನ ಮುಕ್ತೋತಹಂ ಇತಿ ಭಾವಯೇತ್‌ 11981 


ಶ್ರೀ ನೃಸಿಂಹ 


542. 


ಸಹಸ್ರನಾಮಾವಳಿ: 339 


ಗುರುದರ್ಶಿತಮಾರ್ಗೇಣ ಮನಃ ಶುದ್ಧಂ ತು ಕಾರಯೇತ್‌ / 
ಅನಿತ್ಯಂ ಖಂಡಯೇತ್ಸರ್ವಂ ಯತ್ವಿಂಚಿದಾತ್ಮಗೋಚರಮ್‌ 199 
( -ಗುರುಗೀತಾ) 
ಕರಣ ಎಂದರೆ ಷ್ಟು ಎಂದರೆ ಇಂದ್ರಿಯಾಧಿಪತಿಯು ಪರಮಾತ್ಮನೇ. 
ಅದರಿಂದ ಅವನಿಗೇ ನಮಸ್ಕಾರಗಳು. 
ತ್ವಕ್‌ ಇಂದ್ರಿಯಾಧಿಪತಿ (ಅಗ್ನಿ) ತೇಜಸ್ಸು 


ಚಕ್ಷು ಸೂರ್ಯ. 

ಶ್ರೋತೃ ದಿಕ್ಕುಗಳು 

ಜಿಹ್ವಾ ಚಂದ್ರ 

ವಾಕ್‌ ಇಂದ್ರಿಯಕ್ಕೆ ಅಧಿಪತಿ ಅಗ್ನಿ ದೇವರು 

ಪಾಣಿ | ಇಂದ್ರ ದೇವರು 

ಪಾದಗಳು ವಿಷ್ಣು ದೇವರು 

ಪಾಯು (ಜನನೇಂದ್ರಿಯ) ಪ್ರಜಾಪತಿ ದೇವರು 

ಉಪಸ್ಥ ಮಿತ್ರ 

ಮನಸ್ಸು ಚಂದ್ರ 

ಅಹಂಕಾರ | ರುದ್ರ 

ಬುದ್ದಿ ಬ್ರಹ್ಮ | 
ಎಂದ ಮೇಲೆ ನಮ್ಮ ಸರ್ವ ಅವಯವಗಳಲ್ಲಿಯೂ ಪರಮಾತ್ಮನು 

ಉಪಸ್ಥಿತನಿದ್ದಾನೆ. 


ದೇಹವೇ ದೇವಾಲಯ ಎನ್ನುವುದು ಸಹಜವಾಗಿದೆ. ನಾವೇ, ನಮ್ಮ 
ದೇಹವೇ, ಮನಸ್ಸು, ಬುದ್ದಿ, ನಾನು ಎಂಬುದು ಎಲ್ಲವೂ ಅವನ ಸಾಧನ 
ವಸ್ತುಗಳು. ಅವನು ಇದನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಸೂತ್ರಧಾರನು 
ತನ್ನ ದಾರವನ್ನು ತನ್ನ ಇಚ್ಛೆಯಂತೆ ಎಳೆಯುತ್ತಾನೆ ಮತ್ತು ಅದರಲ್ಲೇ 
ಸಂತೋಷಹೊಂದುತ್ತಾನೆ. 


ಕಾರಣಾಯ ನಮಃ 
ತನ್ನ ಕಾಮನೆಯಿಂದ ಎಲ್ಲವನ್ನು ನಡೆಸುವುದರಿಂದ ಪರಮಾತ್ಮನು 
"ಕಾರಣ'' ಸ್ವರೂಪನಾಗುತ್ತಾನೆ. ಸಕಲ ಬ್ರಹ್ಮಾಂಡದ ಉಳಿವಿಗೆ, ಅಳಿವಿಗೆ, 
ಹುಟ್ಟಿಗೆ ಪರಮಾತ್ಮನೇ ಕಾರಣ. 
ಕಾರಣ ಎಂದರೆ ಗುರಿ ಎಂದೂ ಅರ್ಥಮಾಡಬಹುದು. 


340 


543. 


544. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


| ಕಾರಣವಿಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ. ಇಲ್ಲಿ ಕಾರಣ ಎಂದರೆ 
ಉದ್ದೆ €ಶ ಎಂದು ಅರ್ಥಮಾಡಬಹುದು. 
ಕಾರಣ - ಉದ್ದೇಶ, ಮೂಲತತ್ವ ಎಂದೂ ಅರ್ಥಮಾಡಬಹುದು. 


ಕರ್ತೇ ನಮಃ 
ಕರ್ತಾ - ಕರ್ತೃ - ಮಾಡುವವನು, ಕೆಲಸಮಾಡುವವನು. 

ಪ್ರತಿಯೊಬ್ಬರೂ ಕೆಲಸಮಾಡುತ್ತಾರೆ. ಪ್ರತಿಯೊಂದು ಜೀವಿಯೂ 
ಹುಟ್ಟಿನಿಂದ - ಮರಣದವರೆಗೆ - ಏಕೇ, ಪರಮಾತ್ಮನಿಂದ ಬಂದಾಗಿನಿಂದ 
ಎಂದರೆ - ಕಲ್ಪಾದಿಯಿಂದ ಕಲ್ಪಾಂತದವರೆಗೆ ಅಥವಾ ಪರಮಾತ್ಮನಲ್ಲಿ 
ಲೀನವಾಗುವವರೆಗೆ ಏನಾದರೂ ಒಂದು ಸಂಕಲ್ಪ ಅಥವಾ ಯೋಚನೆಯನ್ನು 
ನೆರವೇರಿಸುತ್ತಲೇ ಇರುತ್ತದೆ. ಇದನ್ನು ಮಾಡುವುದಕ್ಕೆ ಕರ್ತ್ತು ಎಂದು ಹೆಸರು. 
ಜೀವಿಗಳು ಮಾಡುವುದೆಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯುತ್ತದೆ. ಎಂದ 
ಮೇಲೆ ಪ್ರತಿಯೊಂದು ಜೀವಿಯಿಂದಲೂ ನಿರಂತರ ಮಾಡಿಸುವ ಕಾರ್ಯಭಾರ 
ಪರಮಾತ್ಮನದೇ. ಹಾಗೆಯೇ ಸಕಲ ಬ್ರಹ್ಮಾಂಡದಲ್ಲಿರುವ ಸಚರಾಚರ ವಸ್ತುಗಳ 
ಕೈಯಲ್ಲಿ ಅವುಗಳ ಜೀವನವನ್ನು ಹೇಗೆಯೋ ಹಾಗೆಯೇ ನಡೆಸುವ ಕರ್ತೃತ್ವ 
ಬಹಳ ಕಾರ್ಯಭಾರದ್ದು, ನಿರ್ವಹಿಸುವುದು ಬಹಳ ವಿಚಿತ್ರ. ಯಾವುದರಲ್ಲಿ 
ಯಾವುದು ಯಾವ ಕಾಲದಲ್ಲಿ ದೇಶದಲ್ಲಿ ನಡೆಯಬೇಕೋ ಅದೇ ನಡೆಯುತ್ತದೆ. 
ಸ್ವಲ್ಪವೂ ಬದಲಾಗುವುದಿಲ್ಲ. ಯಾವ ಗಿಡ ಮರಗಳಲ್ಲಿ ಯಾವ ಕಾಲದಲ್ಲಿ 


ದೇಶದಲ್ಲಿ ಯಾವ ಹೂವು, ಕಾಯಿ, ಹಣ್ಣುಗಳು ಬರಬೇಕೋ ಅದೇ ಹಾಗೆಯೇ 
ಬರುತ್ತದೆ. ಯಾವ ಯೋನಿಯಲ್ಲಿ ಯಾವ ಪ್ರಜೋತ್ಸತ್ತಿಯಾಗಬೇಕೋ ಅದೇ 


ಆಗುತ್ತದೆ. ಇತರ ಯೋನಿಯದು ನಡೆಯುವುದಿಲ್ಲ. ಪ್ರತಿ ಯೋನಿಯ ಪ್ರತಿ 
ಜೀವ ಧರಿಸುವ ದೇಹ - ಅದರ ಭಾಗಗಳು ವಿಶಿಷ್ಟ ರೀತಿಯಲ್ಲಿ ನಡೆದೇ 
ನಡೆಯುತ್ತದೆ. ಇಂತಹ ಪರಮಾದ್ದುತ ಶಕ್ತಿಯುಳ್ಳ ಪರಮಾತ್ಮನನ್ನು ಎಷ್ಟು 
ಕೊಂಡಾಡಿದರೂ ಸಾಲದು. 

ಇಷ್ಟೆ ಅಲ್ಲ, ಆಯಾ ಜೀವಿಗಳ ಅವಶ್ಯಕತೆಯನ್ನು ಪೂರ್ಣಗೊಳಿಸುವ 
ಪರಮಾತ್ಮನ ಚತುರತೆ ಬಹಳ ವಿವೇಕಯುತವಾದ್ದು , ವಿಶಾಲವಾದ್ದು. ಸಕಲ 


ಪ್ರಪಂಚದ ಸಕಲ ಜೋಡಣೆಯ ಸಂಯೋಗ, ವಿಯೋಗಗಳು ಬಹಳ ವಿಚಿತ್ರ. 


ಇಂತಹವುಗಳ ಕರ್ತ್ರುವು ಭಗವಂತನಿಗಿಂತ ಬೇರೆ ಯಾರೂ ಇಲ್ಲ. ಅವನು 
ಅದ್ವಿತೀಯನು. ಕರ್ತ್ರೇ ನಮಃ ಎಂದು ಹೇಳುವುದು. ಇವನಿಗೇನೆ. 


ಭರ್ತೇ ನಮಃ | 
ಭರ್ತಾ - ಎಂದರೆ ಕಾಪಾಡುವವನು. ಒಂದು ಜೀವದ ಆಗು 
ಹೋಗುಗಳನ್ನು ನಿರಂತರ ನೋಡಿಕೊಳ್ಳುವವನು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: | 341 


545. 


ಭರ್ತೃ - ಪತಿ, ಯಜಮಾನ, ಒಡೆಯ, ನಾಯಕ, ಸೃಷ್ಟಿಕರ್ತ. 
ಸಮಾಜದಲ್ಲಿ ಪತಿಯು ತನ್ನ ಹೆಂಡತಿ ಮಕ್ಕಳನ್ನು ಅವರ ಜೀವನದಲ್ಲಿ 
ಆಗು ಹೋಗುಗಳನ್ನು ನೋಡಿಕೊಂಡು ಲಾಲನೆ ಪಾಲನೆಗಳನ್ನು ಮಾಡುವುದು 
ಅವನ ಆದ್ಯ ಧರ್ಮ, ಗುರಿ, ಕರ್ತವ್ಯ. 
ಭರ್ತ - ಯಜಮಾನ, ಎಂದರೆ ಒಂದು ಗುಂಪಿನ ಮುಖ್ಯಸ್ಥ. ಅದರ 
ಆಗು ಹೋಗುಗಳನ್ನು ನೋಡಿಕೊಂಡು ತನಗೆ ವಹಿಸಿರುವ ಕಾರ್ಯಗಳನ್ನು 
ಧರ್ಮ ರೀತ್ಯಾ ನಡೆಸುವವನು. 
ಭರ್ತಾ - ನಾಯಕ - ಎಂದರೆ ಒಂದು ಗುಂಪಿನ ಜನರಿಗೆ ಮುಖ್ಯನಾದವನು. 
ಅವನು ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಅವರ ಯೋಗಕ್ಷೇಮಗಳನ್ನು ' 
ನೋಡಿಕೊಳ್ಳುತ್ತಾನೆ. | 
ಭರ್ತಾ ಪ ಸೃಷ್ಟಿಕರ್ತಾ - ಬ್ರಹ್ಮ. 
ಸಕಲ ಭೂಮಂಡಲ - ಲೋಕಗಳಲ್ಲಿ ಪ್ರಜೆಗಳನ್ನು ಸಚರಾಚರ ವಸ್ತುಗಳನ್ನು 
- ಜೀವಿಗಳನ್ನು, ಪ್ರತಿ ಯೋನಿಯ ಜೀವಿಗಳನ್ನು ಸೃಷ್ಟಿಮಾಡಿ, ಅವುಗಳ 
ಹುಟ್ಟು, ಜೀವನ, ನಾಶ ಮುಂತಾದವುಗಳನ್ನು ನಡೆಸುವವನು ಬ್ರಹ್ಮ. ಈ 
ಎಲ್ಲ ಕಾರ್ಯಗಳಲ್ಲಿಯೂ, ಎಲ್ಲ ಕಾಲ ದೇಶಗಳಲ್ಲಿಯೂ, ಪ್ರತಿ 
ಜೀವಿಯಲ್ಲಿಯೂ ಸದಾ ನಿರಂತರ ಅಲ್ಲಲ್ಲಿ ಕುಳಿತು ಬುದ್ಧಿ ಮನಸ್ಸುಗಳಿಂದ 
ಪ್ರಚೋದಿಸುತ್ತಾ, ಸಂಕಲ್ಪಗಳನ್ನು ನೆರವೇರಿಸುತ್ತಿರುವವನು - ಪರಮಾತ್ಮನೇ. 
ಇದು ಮನಸ್ಸಿಗೆ ಬಂದ ಕೂಡಲೆ ಅವನು ಎಂತಹ ಮಹಾಮಹಿಮನು, 
ವಿಚಾರವಂತನು, ಚತುರನು, ಶಕ್ತಿಶಾಲಿಯಾದವನು, ತನ್ನ ಎಲ್ಲವನ್ನು 
ಪ್ರತಿಯೊಂದು ಕಡೆಯೂ ಯಾವ ರೀತಿ ಹರಡಿರಬಹುದು - ಎಂತೆಲ್ಲ ಆಶ್ಚರ್ಯ, 
ವಿಸ್ಮಯಗಳು ಉಂಟಾಗುತ್ತವೆ. 
ತನ್ನ “ಭರ್ತಾ''ತನದ ಕಾರ್ಯವನ್ನು ನಿರ್ವಹಿಸುವ ಮಹಾಮಹಿಮನಾದ 
ಪರಮಾತ್ಮನು ಅದ್ವಿತೀಯನು, ಅಸಮನು. ಎಂದು ನಂಬಿಕೆ ತಾನಾಗಿಯೇ 
ಬರುತ್ತದೆ. ಆಗಲೇ ಅವನನ್ನು ಭರ್ತೇೀ ನಮಃ ಎಂದು ನಮಸ್ಕರಿಸುವುದು. 


ಹರ್ತೇ ನಮಃ 
ಬಂದ ಅನಿಷ್ಟವನ್ನು ಪರಿಹರಿಸುವವನು ಯಾರೋ ಅವನು ಪರಮಾತ್ಮ. 
ನಾವು ಸಹ ಅನೇಕ ಅನಿಷ್ಟ, ಕಷ್ಟ, ನಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತೇವೆ. 
ಇತರರದನ್ನು ಪರಿಹರಿಸುತ್ತೇವೆ. ಅದೂ ಸಹ ಭಗವಂತನು ಕೊಡುವ 
ಪ್ರಚೋದನೆ, ಬುದ್ದಿ, ಮನಸ್ಸು, ಸಾಧನೆಗಳ ಸಹಾಯದಿಂದಲೇನೆ. 
ಲೋಕದ, ಬ್ರಹ್ಮಾಂಡದ ಸಕಲ ಚರಾಚರ ವಸ್ತುಗಳಿಗೆ, ಪ್ರತಿ ಜೀವಿಗಳಿಗೆ 
ಬರುವ, ಬಂದ, ಬರಬಹುದಾದ ಅನಿಷ್ಟಗಳನ್ನು ಪರಿಹರಿಸುವವನು, 


342 


546. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


ಭಗವಂತನೊಬ್ಬನೇ. ಸಕಲರ ಭಾರವನ್ನು ಹೊತ್ತುಕೊಂಡಿರುವವನು 
ಅವನೊಬ್ಬನೇ. ಇಷ್ಟೇ ಅಲ್ಲ ಸಕಲರಿಗೂ ಇಷ್ಟಾರ್ಥಗಳನ್ನು ಕೊಡುವ ಭಾರವನ್ನು 


 ಹೊತ್ತುಕೊಂಡಿರುವವನು ಅವನೊಬ್ಬನೇ ಹೊರತು ಬೇರೆಯವರಲ್ಲ. 


ಎಲ್ಲರ ಮನಸ್ಸನ್ನು ತನ್ನ ಕಡೆಗೆ ಹರಣಮಾಡುವವನು ಚೋರಾಗ್ರಗಣ್ಯ 
ಚಕ್ರವರ್ತಿಯಾದ ಪರಮಾತ್ಮನೇ! ಇವನಿಗಿಂತ ದೊಡ್ಡ ಹರ್ತನಿಲ್ಲ, 


 ಬೇರೊಬ್ಬರಿಲ್ಲ. ಅದ್ವಿತೀಯ ಪರಾಕ್ರಮಿ, ಸಮಯದಲ್ಲಿ ತನ್ನ ಈ ಸಂಕಲ್ಪವನ್ನು 
ನೆರವೇರಿಸುತ್ತಾನೆ. 


ಭಕ್ತರ ಮನಸ್ಸನ್ನು ಪ್ರಚೋದಿಸುವವನು ಇವನೇ! ಅತಿ ದೊಡ್ಡ ಪರಾಕ್ರಮಿ. 
ಇವನು ಸಮಯದಲ್ಲಿ ತನ್ನ ಭಕ್ತರನ್ನು ರಕ್ಷಿಸುವ, ಪ್ರೋತ್ಸಾಹ ಕೊಡುವ 
ಸರ್ವಶಕ್ತನು, ಭಕ್ತರು ಕೇಳಿದುದನ್ನು ಕೊಡುವವನು - ಪರಮಾತ್ಮನೊಬ್ಬನೇ. 
ಮತ್ತೆ ಅವರನ್ನು ಸಾಲೋಕ್ಯ, ಸಾಯುಜ್ಯ, ಸಾಮಾಪ್ಯ, ಸಾರೂಪ್ಯ ಪದವಿಯ 
ಕಡೆಗೆ, ಪುನರಾವೃತಿರಹಿತ ಲೋಕಕ್ಕೆ ಹರಣಮಾಡುವವನು ಭಗವಂತನೊಬ್ಬನೆ. 
ಅದರಿಂದ ಅವನನ್ನು ಎಷ್ಟು ಸಲ ಹರ್ತಾ ಎಂದು ನಮಸ್ಕರಿಸಿದರೂ ಸಾಲದು. 
ಈಶ್ವರಾಯ ನಮಃ & 
ಪರಮಾತ್ಮನು ಸಕಲಕ್ಕೂ ಈಶ್ವರನು, ಪ್ರಧಾನನು, ಒಡೆಯನು. ತಾನು ಸಕಲರ 
ಹೃದಯಸ್ಥಾನದಲ್ಲಿ ಕುಳಿತು ಬುದ್ಧಿ ಮನಸ್ಸುಗಳನ್ನು ಪ್ರಚೋದಿಸುತ್ತಾ ಸಂಸಾರ. 
ಸಾಗರದಲ್ಲಿ ಮುಳುಗಿಸುತ್ತಾ ತೇಲಿಸುತ್ತಾ, ನಡೆಸುತ್ತಾನೆ. ಮಾಯೆಯಿಂದ 
ಯಾರೂ ಹೊರಗಿನವರಲ್ಲ. 
ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇಂರ್ಜುನ ತಿಷ್ಠತಿ / 
ಭ್ರಾಮಯನ್‌ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ /! 
 ಗೀತಾ- ಶ್ಲೋಕ 6, ಅಧ್ಯಾಯ 18. 
ಎಂದು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಬೋಧಿಸುತ್ತಾನೆ. ಇದರಿಂದ 


ಪರಮಾತ್ಮನು ನಿರಂತರ ಜೀವಿಗಳ ಮೇಲೆ ಹೇಗೆ ತನ್ನ ಒಡೆತನವನ್ನು ಯಾವ 


ರೀತಿ ನಡೆಸುತ್ತಾನೆ ಎಂದು ವ್ಯಕ್ತವಾಗುತ್ತದೆ. ಅವನ ಮಾಯೆ ದುರತ್ಯಯಾ 
ಎಂದೂ ಹೇಳಿದ್ದಾನೆ. ಇದರಿಂದ ಹೊರಬರಬೇಕಾದರೆ ಅವನ ಕೃಪೆಯೇ 


ಬೇಕು. 


ಪರಮಾತ್ಮನೇ ಸರ್ವೇಶ್ವರನು, ಸಕಲೇಶ್ವರನು, ಸಕಲ ಬ್ರಹ್ಮಾಂಡಕೋಟಿ 


ನಾಯಕನು. ತಾನೇ ಸ್ವಯಂ ಈಶ್ವರನಾಗಿ ನಡೆಸುತ್ತಾನೆ. 


ಈಶ್ವರ - ಶಿವ, ಶಂಕರ, ಪರಮಾತ್ಮ ಎಂದೆಲ್ಲ ಅರ್ಥಮಾಡಬಹುದು 
ಹಾಗೂ 'ಈಶ್ವರ ಎಂದರೆ ದೊಡ್ಡವನು, ನಿಪ ಒಡೆಯ, ಅರಸ, ರಾಜ 
ಎಂದೂ ಪ 


547. 


548. 


343 


ಏನೇ ಅರ್ಥ ಮಾಡಿದರೂ ಪರಮಾತ್ಮನೆಂದು ಅರ್ಥಮಾಡುವುದೇ 
ಸರ್ವೋತ್ತಮವಾದ, ಸರ್ವೋನ್ನತವಾದ ಅರ್ಥ. 

""ಈಶ್ವರಾಯ ನಮಃ'' ಎಂದರೆ ಮುಟ್ಟುವುದು ಆ ಪರಮಾತ್ಮನಿಗೇನೆ. 

ಪರಮಾತ್ಮನ ಮಾಯೆಯು ಬಹಳ ವಿಚಿತ್ರವಾದುದು. ಸಾಕ್ಷಾತ್‌ ಶಿವನನ್ನೇ. 

€ ರೂಪದಲ್ಲಿದ್ದ ವಿಷ್ಣುವನ್ನು ಹಿಂಬಾಲಿಸುವ 

ಹಾಗೆ ಮಾಡಿತು. ಇನ್ನು ಸಾಮಾನ್ಯರಾದ ಜೀವಿಗಳ ಪಾಡೇನು, ಇದಕ್ಕೇನೆ 


ಬ 
ಆದರೆ ಪರಮ ಭಕ್ತರಾದವರು ಇದನ್ನು ಸುಲಭವಾಗಿ ದಾಟಿ 
ಹೊರಬರುತ್ತಾರೆ. ಇದಕ್ಕೆ ಭಗವಂತನ ಪರಮಕೃಪಯೇ ಕಾರಣ. 
ಸತ್ಕರ್ತ್ರೇ ನಮಃ | 
ಒಳ್ಳಯ ಮತ್ತು ಸಾತ್ತಿಕ ಗುಣಗಳಿಂದ ಕೂಡಿದ ಕಾರ್ಯಗಳನ್ನು 

ಮಾಡುವವನಾದ್ದರಿಂದ ಭಗವಂತನಿಗೆ ""ಸತೃತ್ರೇ ನಮಃ'' ಎಂದು ಹೇಳಿದೆ. 

ಪರಮಾತ್ಮನ ಉದ್ದೇಶವೇ ಸಾತ್ವಿಕ ಕಾರ್ಯಗಳನ್ನು ಮಾಡುವುದು ಮತ್ತು 
ಜೀವಿಗಳಿಂದ ಮಾಡಿಸುವುದು. ಅದರಿಂದ ಅವುಗಳನ್ನು ಉದ್ದಾರ ಮಾಡುವುದು. 

ಸಕಲ ಬ್ರಹ್ಮಾಂಡಗಳನ್ನು ಅವುಗಳಲ್ಲಿರುವ ಎಲ್ಲವನ್ನು ಪರಮಾತ್ಮನೇ 
ನ್ನ ಲೀಲೆಗಾಗಿ ರಚಿಸಿದ್ದಾನೆ. ಅದರಲ್ಲಿ ಪುರುಷ, ಪ್ರಕೃತಿ ಮತ್ತು ಮಾಯೆಯನ್ನು 
ಟ್ವಿರುತ್ತಾನೆ. ಇವುಗಳು ಪಂಚಭೂತಗಳಿಂದ ವಿವಿಧ ರೂಪದಲ್ಲಿರುವ 
ಶ್ರಪಂಚದೊಡನೆ ಮತ್ತು ಸತ್ವ, ರಜೋ, ತಮೋ ಗುಣಗಳೊಡನೆ 
ಸಂಯೋಗಗಳಿಂದ ವಿವಿಧ ಪ್ರಕಾರದ ಸಂಸ್ಕಾರಗಳನ್ನು ಪಡೆಯುತ್ತವೆ. ಆತ್ಮನು 
ಶುದ್ದನೇ ಆದರೂ ಸಂಸ್ಕಾರಗಳು ಏಕ ರೂಪದಲ್ಲಿರುವುದಿಲ್ಲ. ಅದರಿಂದ 
ಬೇರೆ ಬೇರೆ ಆತ್ಮಗಳು ಬೇರೆ ಬೇರೆ ಸಂಸ್ಕಾರ ಹೊಂದಿ ಸಂಸಾರ ಸಾಗರದಲ್ಲಿ 
ತೇಲುತ್ತಾ, ಮುಳುಗುತ್ತಾ ಇರುತ್ತವೆ. ಪರಮಾತ್ಮನು ಸತ್ಕರ್ತನಾದರೂ ಅದರ 
ಪ್ರಭಾವವೂ ನೂರಕ್ಕೆ ನೂರು ಭಾಗ ಹೊರಪಡುವುದಿಲ್ಲ. ಈ ಕಾರಣದಿಂದ 
ಮಾಯಾಜಾಲವೇ ಮೇಲೇರುತ್ತದೆ. ಹೇಗಾದರೂ ಪರಮಾತ್ಮನು (ಆತ್ಮನೂ 
ಸಹ) ಸತೃರ್ತನೇ. ಅದಕ್ಕೆ ಸತ್ಯರ್ತ್ರೇ ನಮಃ ಎಂದು ನಮಸ್ಕರಿಸುವುದು. 
ಸತೃತೇ ರ್ಗೋಪ್ತೇ ನಮಃ | 

ಸತ್‌ - ಸಾತ್ವಿಕ, ಕೃತೇ - ಕಾರ್ಯಗಳನ್ನು, ಗೋಪ್ರೇ - ಕಾಪಾಡುವವನು. 
ಸಾತ್ವಿಕ ಕಾರ್ಯಗಳನ್ನು ಮಾಯೆಯಿಂದ ಹೊರಪಡಿಸಿ ಕಾಪಾಡುವವನು. 

ಪ್ರಕೃತಿ, ಪುರುಷ, ಆತ್ಮ ಸಂಯೋಗದಿಂದ ಜೀವಿಗಳು ಮಾಯೆಯಿಂದ 
ದಾಟುವಂತ ಮಾಡಿ ಸತ್ಕಾರ್ಯಗಳನ್ನು ಮಾಡುವಂತೆ ಪ್ರಚೋದಿಸುತ್ತಾನೆ. 
ಹೀಗೆ ವಿಮರ್ಶಿಸಿದರೆ ಪರಮಾತ್ಮನ ಸಂಕಲ್ಪವು ವಿಚಿತ್ರವೆಂದು ವ್ಯಕ್ತವಾಗುತ್ತದೆ. 


ಣಿ GL 


(8, 


344 


549. 


ಸತ್‌ - ಶುದ್ದವಾದುದು, ಸಾತ್ತಿಕವಾದುದು, ಸದಾ ಇರುವಂತಹದು, 


೨೫ ಇ 
ಬತ ಆತ್ಮ 


ಅರ್ಥವಾಗುತ್ತದೆ. ಪ್ರಕೃತ ಮನಸ್ಸು ಬುದ್ದಿ, ಹೃದಯವನ್ನೇ ನಿರ್ದೇಶಿಸುತ್ತದೆ. 


ಬ್ರಹ್ಮ, ಮನಸ್ಸು, ಬುದ್ದಿ, ಹೃದಯ ಎಂದೆಲ್ಲ 

ಆನಂದ - ಸಂತೋಷ, ಸುಖ, ಹರ್ಷ. 

ವಿಗ್ರಹ - ಪ್ರತಿಮೆ, ಶರೀರ, ನಿರಾಕಾರ, ಸಾಕಾರ ಮೂರ್ತಿ. 

ಇದರಲ್ಲಿ ಪರಮಾತ್ಮನನ್ನು ಪೂಜಿಸಲು ಆವಾಹಿಸುತ್ತೇವೆ. ಪರಮಾತ್ಮನ 
ಗುಣಗಳನ್ನು ಈ ನಾಮದಲ್ಲಿ ನಿರ್ದೇಶಿಸುತ್ತದೆ. ಪರಮಾತ್ಮನು ನಿರಾಕಾರ, 
ಸಾಕಾರ ಖಿ ಅವನು ಸದಾ ಸಮಭಾವದಿಂದ ಇರುವವನು. ಸುಖ, 
ಸಂತೋಷಗಳು ಅವನಿಗೆ ಇಲ್ಲದಿದ್ದರೂ ನಾವು ಅವನ ಈ ಗುಣಗಳನ್ನು 
ಮತ್ತು ಭಾವನೆಗಳನ್ನು ಕಲ್ಪಿಸಿಕೊಂಡು ಆರಾಧಿಸುತ್ತೇವೆ. ಪರಮಾತ್ಮನಿಗೆ ಚಿತ್‌ 
ಎಂದು ನಿರ್ದೇಶಿಸುತ್ತೇವೆ. ಅವನು ಕೇಂದ್ರ ಬಿಂದು. ಓಂಕಾರದಲ್ಲಿ 
ತನ್ಮಯನಾಗಿರುತ್ತಾನೆ. ಓಂಕಾರದಿಂದ ಆರಾಧಿಸಿದರೆ ಪರಮಾತ್ಮನ ಸಕಲ 
ಗುಣಗಳನ್ನು ಆರಾಧಿಸಿದಂತಾಗುತ್ತದೆ. ಓಂಕಾರ ಮೇಲೆ ಮೇಲೆ ಮನಸ್ಸನ್ನು 
ಎತ್ತಿ ಪರಮಾತ್ಮಗೆ ಸೇರಿಸುತ್ತದೆ. ಪರಮಾತ್ಮನು ತನ್ನ ಸಂಕಲ್ಪವನ್ನು ಚಿತ್‌ ತ್‌ 


ಹ 


ಶಕ್ತಿಯಿಂದ ನಡೆಸುತ್ತಾನೆ. ಪರಮಾತ್ಮನಿಗೆ ಸತ್‌ ಗುಣಗಳಲ್ಲ ಪ್ರಾಧಾನ್ನ 


4 


ಶುದ್ದ ಸತ್ವನಾದ್ದರಿಂದ ಅವನನ್ನು ಸಚ್ಚಿದಾನಂದ ವಿಗ್ರಹ ಎಂದು ನಮ 


ದೌ 


ನನಸ್ಸು, ಬುದ್ದಿಗಳಲ್ಲಿ ಕಲ್ಪಿಸಿ ಆರಾಧಿಸುತ್ತೇವೆ. ಯಾವಾಗ ಮನಸ್ಸು, ಬುದ್ಧಿಗಳು 
ವಿವೇಕ, ಚಿಂತನೆಯಿಂದ ಯಾವ ಯೋಚನಾ ತರಂಗಗಳೂ ಇಲ್ಲದ ಸ್ಥಿತಿಯನ್ನು 
ತಲಪುವುದೋ ಆಗ ನಮ್ಮ ಆತ್ಮ, ಬುದ್ದಿ ಮನಸ್ಸುಗಳು ಸತ್‌ - ಚಿತ್‌ - 
ಆನಂದವನ್ನು ಹೊಂದುತ್ತವೆ. ಆದರೆ ಮನಸ್ಸು. ಚಂಚಲ 
ಸ್ವಭಾವದ್ದಾಗಿರುವುದರಿಂದ, ಯಾವ ಕ್ಷಣದಲ್ಲಿ ಚಂಚಲತೆ ಮನಸ್ಸನ್ನು 
ಪ್ರವೇಶಿಸುವುದೋ ಆಗ ""ಸಚ್ಚಿದಾನಂದ'' ಸ್ವಭಾವವು ಹಾರಿಹೋಗುತ್ತದೆ. 
ಆದರೆ ಪರಮಾತ್ಮನಲ್ಲಿ ಈ ವಿಕಲ್ಪಕ್ಕೆ ಪ್ರವೇಶವೇ ಇಲ್ಲ. ಅದರಿಂದ 
ಅವನ ಸಚ್ಚಿದಾನಂದ ಸ್ವರೂಪ ನಿರಂತರ ಇರುತ್ತದೆ. ಅದರಿಂದ ಅವನು 


ಆ. 


345 
ರೀತಿ 


ಈ 


ತ ಎನಿ 
ಜಾರ್ಹವಾಗುತ್ತಾನೆ. 


ವೆ. ಇದೂ 


೧ರ ಧ್‌ ಇ 
೨ತೆ 
pe 


ನಿಗ್ರಹಿಸಲು ಪ್ರಾರಂಭಿಸ 


ಲ ಅಣಿ 
|. ಅಂದರ ಸ 


4 


ಬರಲು ಸಾದ 


Mw 


೦ಸ್ಮಾರ ಬಲದಿಂದ 


ವ ಪಾ 
ಉಯ್ದು [eV 


ನಮ 


“ಟೆ 


13 
© 


೨ಗಲೇ ಈ ಸಚ್ಚಿದಾನ 


med 
ಇನ 


ಲವನ್ನು ಕಳೆಯಬೇ 


wd 
ಈ 


ಶಿ 


೧ 
ಮು NS ಭಾಷ 
ನರಮಾತವ 


ಹ 
ಲಕಿ 


ವು 


ರ್‌ು 
ಓವಿ 


ನ್ನು ಸದಾ ಬೇ 


ಆ 


ನರಮ ಗುರಿ. 


ತಂ ಸರ್ವದೇಹಿನಾಮ್‌ 1! 


ಛಿ 


ಗಾತ್ಮಾ 
ಇಂ A ಕ್‌ ೧ ಗ 
ಸುಜ್ಯೋತಿಸ್ತ್ವಂ ಪರಂಜ್ಯೋತಿರಾತ್ಮಜ್ಯೋತಿ 


(೧೦೦೨೨5೨5) 
ದೇಹದಲ್ಲಿ 


ಗೆ ದೇಹವು ಕೆಡದೆ ರೋಗ 


ಸನಾತನ: 194! 


೦ 
ವ 


ಣಿ ಎಂದು ಹೇಳುತೇವೆ. 
ಲ್ಲಿಯವರೆ 


ಯ 


ರುವುದೋ ಅ 
ರುಜಿನಗಳಿಗೆ ಗುರಿಯಾದರೂ ತನ್ನ ಉಸಿರಾಟ, ಆಹಾರ ತೆಗೆದುಕೊಳ್ಳುವುದು, 


ಟ್‌ 


ಲ್ಕ 


ಧ್ರ 


ಗೆ ಪ್ರಾಣ 


ವ್ರ 


ಣವಿರುವ ದೇಹಕ್ಕೆ 


ಖಿ 


ಎಲ್ಲಿಯವರೆ 


ಪ್ರಾಣಿನಾಂ ಪ್ರಾಣಾಯ ನಮಃ 


550. 


ಸುವುದು, ಬೇಡವಾದ ಆಹಾರದ 


ಹೊರಹಾಕುವುದು ಮುಂತಾದ ಕೆಲಸವನ್ನು 


ಕ್ಷೆ ಬದಲಾಯಿ 


Ad 


ಎ 
ಡು 


ಆಹಾರವನ್ನು ಶಕ್ತಿ ರೂ 
ವಿಸರ್ಜಿಸಿ 
ದೆ. ಆತ 


ಬಾಗವನ 


4 


ಆಯಿ 


ಆತ್ಮವು ದೇಹವನ್ನು 


ತ್ಯ. 
ಕೆಲವು ವಸ್ತುಗಳು ಇರುತವೆ, 


ಡನೆ ಇನ್ನೂ 


ದೊ 


ಆ 


ಇರುವಿಕೆ ಬಹಳ ಅಗ 


ತ 
ವು 


ಥ್ರ 


೬ 
ps 


ತ 
ಮನೆ ಮಾಡಿಕೊಂಡಿರುತ್ತದೆ. ಆ 


ಮಾಡುತ್ತಿರು 


346 


551. 


ಏನೆಂದರೆ - ಪಂಚಪ್ರಾಣಗಳು ( 
ಸಮಾನಗಳು), ಪಂಚಮಹಾಭೂತಗಳ ಪ್ರತಿರೂಪಗಳು (ಚಕ್ಷು, ಪ್ರೋತ್ತ, ಜಿಹ್ವಾ 
ಪ್ರಾಣ, ತ್ವಕ್‌), ಪಂಚಕರ್ಮೇಂದ್ರಿಯಗಳು (ವಾಕ್‌, ಪಾಣಿ, ಪಾಯು, 
ಉಪಸ್ಥ, ಪಾದಗಳು), ಪಂಚಜ್ಞಾನೇಂ ರ 
ರಸ, ಗಂಧಗಳು). 
ಪಂಚಮಹಾಭೂತಗಳಿಂದ ದೇಹವು ಮಾಡಲ್ಪಟ್ಟಿರುತ್ತದೆ. ಆತ್ಮದೊಡನೆ 


ಸದಾ ಇದ್ದು ಕಾರಣ ಶರೀರವಾಗಿ ಪರಿಣಮಿಸುವ ವಸುಗಳು ಯಾವುವೆಂದರೆ 


[ed 
ಜಹಾನ್‌ 


ಜಿ ಪಂಚಪ್ರಾಣಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೆಂದ್ರಿಯಗಳು. 

ಉಳಿದವು ಪಂಚಮಹಾಭೂತಗಳಲ್ಲಿ ಲೀನವಾಗಿ ಬಿಡುತ್ತವೆ. ಅಂದಮೇಲೆ 
ಪಂಚಪ್ರಾಣಗಳು ಪರಮಾತ್ಮನ -ಪ್ರತಿರೂಪ, ಆತ್ಮನು ಪರಮಾತ್ಮನ ಅಂಶ 
ಇವು ಹಾರಿಹೋದ ಮೇಲೆ ದೇಹವು ಜಡವಾಗುತ್ತ 


31 
Fs |} 
4 
ಕ) 
ol 
₹21 
aL 
CL 
ಡಿ 
2 


ಪ್ರಾಣರೂಪನೇ ಪರಮಾತ್ಮನು. SH Ree: 
ಸಂಕಲ್ಪವಿರುವುದೋ ಅಲ್ಲಿಯವರೆಗೆ ಆತ್ಮನು ಜಡ ಸೂಕ್ಷ್ಮ ಕಾರಣ 


ದ 
ತಿ 
aL 


ದೇಹದೊಡನೆ ದೇಹದಲ್ಲಿರುತ್ತಾನೆ. ನಂತರ ಸಂಸ್ಕಾರದ ಅಂಟಿನೊಡನೆ ಮು 
ದೇಹಕ್ಕೆ ಹೊರಡುತ್ತಾನೆ. ಪರಮಾತ್ಮನ ಕೃಪೆಯಾಗಿ ಅವ ನಲ್ಲಿ 
ಲೀನವಾಗಬೇಕಾದಾಗ ಸೂಕ್ಷ ಮತ್ತು ಕಾರಣ ಶರೀರಗಳು ಬಿಡಿ ಬಿಡಿಯಾಗಿ 
ವಿಸರ್ಜಿಸಲ್ಪಟ್ಟು ಆತ್ಮವೊಂದೇ ಉಳಿಯುತ್ತದೆ. ಎಲ್ಲವೂ ಅವುಗಳ 
ಅಧಿದೇವತೆಗಳಲ್ಲಿ ಲೀನವಾಗಿಬಿಡುತ್ತದೆ. ಇದು ಪರಮಾತ್ಮನ ಸಂಕಲ್ಪ ಮತ್ತು 
ಸೃಷ್ಟಿ. ಅದರಿಂದ ಪ್ರಾಣಿನಾಂ ಪ್ರಾಣಾಯ ನಮಃ ಎಂದರೆ ಅವನಿಗೇನೆ 
ಸಲ್ಲುತ್ತದೆ. | 
ಸರ್ವದೇಹಿನಾಂ ಪ್ರತ್ಯಗಾತ್ಮನೇ ನಮಃ 

ಎಲ್ಲಾ ದೇಹಗಳಲ್ಲಿಯೂ ಆತ್ಮವು ಇದ್ದೇ ಇರುತ್ತದೆ. ಪ್ರತಿ ದೇಹದಲ್ಲಿಯೂ 
ಒಂದೊಂದು ಆತ್ಮವು ಇದ್ದೇ ಇರುತ್ತದೆ. ಒಂದೇ ಆತ್ಮವು ಯಾವ 
ಕಾಲದಲ್ಲಿಯೂ ಒಂದಕ್ಕಿಂತ ಹೆಚ್ಚು ದೇಹಗಳಲ್ಲಿ ಇರುವುದಿಲ್ಲ. ಇರಲು 
ಸಾಧ್ಯವಿಲ್ಲ. ದೇಹ ಬದಲಾಯಿಸುವ ಕಾಲದಲ್ಲಿಯೂ, ಸಮಯದ ಅಂತರವಿದ್ದೇ 
ಇರುತ್ತದೆ. ಆತ್ಮನು ಸ್ವತಂತ್ರನು. ಬೇಕಾದಷ್ಟು ಕಾಲ ದೇಹದಲ್ಲಿ 
ವಾಸವಾಗಿರುತ್ತಾನೆ. ಇದೂ ಸಹ ಪರಮಾತ್ಮನ ಸಂಕಲ್ಪದಂತೆಯೇ ನಡೆಯುತ್ತದೆ. 
ಆತ್ಮನ ಇಚ್ಛೆಯಂತಲ್ಲ, ಇದು ಬುದ್ದಿ, ಮನಸ್ಸು, ಅಹಂಕಾರ, ಚಿತ್ತದ 
ಸಮೂಹದಂತೆ ನಡೆಯುತ್ತದೆ. ಇದನ್ನು ಪರಮಾತ್ಮನು ನಿಗ್ರಹಿಸಿ ಸಂಸ್ಕಾರ, 
ಪೂರ್ವಜನ್ಮದ ಕರ್ಮ ಸಂಚಿತ, ಪ್ರಾರಬ್ದ ಮತ್ತು ಆಗಮ ಕರ್ಮದಂತೆ 


ನಡೆಸುತ್ತಾನೆ. ಪ್ರಪಂಚದಲ್ಲಿ ಪ್ರಕೃತಿ, ಪುರುಷ, ಮಾಯೆಯ ಪಾಶದಲ್ಲಿ ಬಿದ್ದ 


ಆತ್ಮನು ಇದನ್ನು ಅಂಟಿಸಿಕೊಳ್ಳುತ್ತಾನೆ. ಈ ಅಂಟಿನಂತೆ ಮುಂದೆ ಹೋಗಿ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: | 347 


552: 


ರು 
" ಬಂದ ಅಂಶವು ಇರುತ್ತದೆ. ಅದರಿಂದ ಅವನಿಗೆ ನಮಸ್ಮಾರಗಳು. 


ಪರಮಾತ್ಮನ ಕೃಪೆಗಾಗಿ ತೊಳಲಿ ತೊಳಲಿ ಪಡೆದು ಬಿಡುಗಡೆ ಹೊಂದುತ್ತಾನೆ 
ಆತ್ಮನಿಗೆ ನಮಸ್ಕಾರ. ಆತ್ಮನೇ ಪರಮಾತ್ಮನ ಅಂಶ. ಅವನಿಂದಲೇ ಬಂದದ್ದು 
ಅವನಲ್ಲಿಯೇ ಲೀನವಾಗುವುದು. ಇದು ಪರಮಾತ್ಮನ ಸಂಕಲ್ಪ. ಅವನ 
ಚಕ್ರದಲ್ಲಿ ಎಲ್ಲರೂ ಒಳಪಡಬೇಕು. ಪ್ರತಿಯೊಂದು ದೇಹದಲ್ಲಿಯೂ 
ವಿಶಿಷ್ಟವಾದ ಶಕ್ತಿ ರೂಪದಲ್ಲಿ ಆತ್ಮ - ತೇಜಸ್ಸು - ಶಕ್ತಿ - ಪರಮಾತ್ಮನಿಂದ 


ಸುಜ್ಯೋತಿಷೇ ನಮಃ 

ಪರಮಾತ್ಮನು ಜ್ಯೋತಿ ಸ್ವ | 
ಎಲ್ಲೆಲ್ಲಿಯೂ ಬೆಳಕನ್ನು ಕ್ಷಣಮಾತ್ರದಲ್ಲಿ ಕೊಡುವವನು. ಎಂದರೆ ಜ್ಞಾನವನ್ನು 
ಕೊಡುವವನು. ಮನಸ್ಸು ಬುದ್ದಿಗಳಿಗೆ ತಿ 
ದಯಪಾಲಿಸುವವನು ಅವನೇ. ಅಜ್ಞಾನವನ್ನು ಮತ್ತು ಅಂಧಕಾರವನ್ನು ಕತ್ತಲನ 
ಹೋಗಲಾಡಿಸಿ ಬೆಳಕನ್ನು ಕೊಡುತ್ತಾನೆ. ಸ 
ಭಾವವಿಲ್ಲದೆ ಪಕ್ಷಪಾತವಿಲ್ಲದೆ ಬೆಳಕನ್ನು ಎಲ್ಲೆಡೆ ಚೆಲ್ಲುತ್ತಾರೆ. ಇದು 
ಬಂದಕೂಡಲೇ ಅಂದರೆ ಸೂರ್ಯನ ಕಿರಣಗಳು ಬಂ ೯ 
ಅಜ್ಞಾನ, ಕತ್ತಲು ಓಡಿ ಹೋಗುತ್ತದೆ. 

ಇದೇ ರೀತಿ ಗುರುವು ಜ್ಞಾನದ ಕಡೆಗೆ ಮನಸ್ಸು ತಿರುಗುವಂತೆ ಮಾಡುತ್ತಾನೆ. 

ಸಕಲ ಬ್ರಹ್ಮಾಂಡದಲ್ಲಿ ಜೀವಿಗಳಿಗೆ ಅಜ್ಞಾನವನ್ನು ತಮೋ ಗುಣವನ್ನು ಸಂಪೂರ್ಣ 
ನಾಶವಾಗುವಂತೆ ಮಾಡುವ ಏಕೈಕ ದಾರಿ - ಗುರು. ಗುರುವಿಗಿಂತ ಕೃಪಾಳು, 
ದಯಾಮಯ ಯಾರೂ ಬೇರೆಯವರಿಲ್ಲ. ಗುರುವು ಪರಮಾತ್ಮನ ಕೃಪೆಯಿಂದ 
ದೊರಕುತ್ತದೆ. ಗುರುವು ಜ್ಯೋತಿಯು, ಜ್ಞಾನ ಜ್ಯೋತಿಯು, ಸುಜ್ಯೋತಿಯು, 
ಅತ್ಯಂತ ಪರಮ ಪವಿತ್ರವಾದ ಜ್ಯೋತಿಯು. 

ಪರಮಾತ್ಮನೇ ಗುರು, ಗುರುವೇ ಪರಮಾತ್ಮನ ರೂಪ. ಎಲ್ಲ 
ರೀತಿಯಲ್ಲಿಯೂ ಇವರಿಬ್ಬರೂ ಒಂದೇ. ಸಮಭಾವ, ಸಮಫಲಸ್ವರೂಪರು. 
ಇಬ್ಬರ ಕರುಣೆಯೂ ಸಕಲ ಜೀವಿಗಳಿಗೂ ಬೇಕೇ ಬೇಕು. ಹಾಗೆಂದರೆ 
ಬಯಸಿದಾಗ ಬರುವುದಿಲ್ಲ. ಅದು ತಾನಾಗಿಯೇ ದೊರಕುತ್ತದೆ. ಅದಕ್ಕೆ 
ಸಂಸ್ಕಾರ, ಅವನ ಕರುಣೆ, ಸಮಯ, ಕಾಲ, ದೇಶ ತಾನಾಗಿಯೇ ಒದಗುತ್ತದೆ. 
ಗುರುವಿನ ಕೃಪೆ ಎಷ್ಟೆಂದರೆ ಪರಮಾತ್ಮನ ಕೋಪವನ್ನು ಶಾಪವನ್ನು ಸಹ 
ಗುರುಕೃಪೆಯು ಶಮನಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ. ಸುಜ್ಯೋತಿಯು 
ಯಾರು? ಗುರುವೋ ಅಥವಾ ಪರಮಾತ್ಮನೋ! ನಮಗೇಕೆ, ಇಬ್ಬರ ಕೃಪೆಯೂ 
ಅನವರತ ನಮ್ಮ ಮೇಲಿರಲಿ! ಗುರುವು ಪರಮಾತ್ಮನ ಎಡೆಗೆ ಒಯ್ಯುವುದರಿಂದ 
ಅವನೇ ನಮಗಿರಲಿ. ಪರಮಾತ್ಮನು ಬೇಡವೆಂದಲ್ಲ ಅವನೂ ಬೇಕು. ಬೇಕೇ 
ಬೇಕು. ಗುರು - ಪರಮಾತ್ಮರಲ್ಲಿ ಭೇದವೇ ಇಲ್ಲ ಇಬ್ಬರೂ ಸಮರೇ! 


sl 
dL 
0) 
ಶಿ 
ತ್ರಿ 


348 


೨53. 


554. 


ಒಂದೇ ಒಂದು ವ್ಯತ್ಯಾಸವೆಂದರೆ ಪರಮಾತ್ಮ 


ಇಬ್ಬರೂ ಒಂದೇ ತತ್ವದಲ್ಲಿ ಅಡಗಿರುವವರು! ಇದು ವಿಶೇಷ ಸೃಷ್ಟಿ, ವಿಶೇಷ 
ವಿಚಾರಲಹರಿ - ಸುಜ್ಯೋತಿಷೇ ನಮಃ ಅಲ್ಲವೇ!! 
ಪರಂಜ್ಯೋತಿಷೇ ನಮಃ 
ಪರಸ್ಮೃಜ್ಯೋತಿಷೇ ನಮಃ 

ಜ್ಯೋತಿಗಳಲ್ಲಿ ಪರಮವಾದುದು, ಉತ್ತಮೋತ್ತಮವಾದ 
ದಾತ್ತವಾದುದು - ಪರಮಾತ್ಮ. ಸಚ್ಚಿದಾನಂದ ಪರಬ್ರಹ್ಮನು ಪರಮ 
ಪವಿತ್ರವಾದ ಜ್ಯೋತಿ - ಅದರಿಂದ ಇವನು ಪರಂಜ್ಯೋತಿಷೇ ನಮಃ ಎ 
ಮಸ್ಕರಿಸಲ್ಪ ಟ್ಟಿರುತ್ತಾನೆ. 

ಪರಸ್ಮೈ - ಎಂದರೆ ಪರಲೋಕಕ್ಕಾಗಿ ದಾರಿ ತೋರಿಸುವ ಜ್ಯೋತಿ. 
ಪರಂಜ್ಲೋತಿಯು ಪರಲೋಕಕ್ಕೆ ದಾರಿ ತೋರಿಸುವ ಜ್ಯೋತಿಯಲ್ಲದೇ ಬೇರೇನು 


5 
ಆಗಲು ಸಾಧ್ಯ! 


ng 


೭ 


ಆತ್ಮಕ್ಕೆ ಇದಕ್ಕಿಂತ ಬೇರೆ ದಾರಿ ತೋರುವ ವಸ್ತು, ಆಸ್ತಿ ಇಲ್ಲ. ಏನೇ 
ಆದರೂ ಆತ್ಮವು ಪರಮಾತ್ಮನಿಂದ ಬಂದದ್ದಲ್ಲವೇ! 

ಆತ್ಮನನ್ನು ಸಂಸಾರ ಸಾಗರದೊಳಗೆ ಹಾಕಿ, ಅಲ್ಲಿಂದ ಬಿಡಿಸಲು ಅವನಲ್ಲದೆ 
ರೆ. ಯಾರು ಬರುತ್ತಾರೆ. ಅವನ ಸಂಕಲ್ಪದಿಂದಲೇ ಎಲ್ಲವೂ 
ಡೆಯುತ್ತಿರುವುದರಿಂದ ಬೇರೆ ಯಾರೂ ಈ ಕೆಲಸದಲ್ಲಿ ಪ್ರವೇಶಿಸಲು 
ಧ್ವವಿಲ್ಲ ಮತ್ತು ಆಗುವುದೂ ಇಲ್ಲ. 


fn 


21 ೭೬ 
ag 


4 


ಆತ್ಮಜ್ಞೋತಿಷೇ ನಮಃ 


೪ 
ಸಕಲ ಆತ್ಮಗಳಿಗೂ ಇವನೇ ಜ್ಯೋತಿಯು. 
ಆತ್ಮಗಳಿಗೆ, ಆತ್ಮಗಳಲ್ಲಿ ಇರುವ ಜ್ಯೋತಿ, ತೇಜಸ್ಸು ಯಾರೋ ಅವನೇ 
ಆತ್ಮಜ್ಞೋತಿ - ಪರಮಾತ್ಮ. 


೬ಿ 


ಜೂ 


ತತ್ಮದಲ್ಲಿರುವ ತೇಜಸ್ಸು ಪರಮಾತ್ಮನದೇ! ಬೇರೆಯದಲ್ಲ. ಅಥವಾ 
ಆತ್ಮ i ಬೇರೆ ಎಲಿಂದಲೂ, ಯಾರಿಂದಲೂ ಯಾವ ಕಾಲದಲ್ಲಿಯೂ 


ದೊರಕುವುದಿಲ್ಲ. 
ಪರಮಾತ್ಮನ ಕೃಪೆಯಿಂದ ಅವನು ಪ್ರತಿ ಆತ್ಮದಲ್ಲಿಯೂ ತನ್ನದೇ ಸ್ವಭಾವ, 
ರೂಪ, ಗುಣಗಳನ್ನು ಹೊಂದಿರುವ ಶಕ್ತಿ, ಭಂ ಇಟ್ಟಿರುತ್ತಾನೆ. ಆದರೆ 


ಆದರೆ ಆತ್ಮನಿಗೆ ಈ ಸ್ವತಂತ್ರವಿಲ್ಲ. ಅದು ಪರತ Wo . ಅವನ ಇಚ್ಛೆಯಂತೆ 
ನಡೆಯುವ ಬೊಂಬೆ. 
ಅವನು ನಡೆಸಿದಂತೆ ಕಲ್ಪಾದಿಯಿಂದ ಕಲ್ಪಾಂತದವರೆಗೆ ಈ ಭವಸಾಗರದಲ್ಲಿ 


ಆಪ ಆವೆ ್ರ 


349 


p 
12 
Ww 


1) 3 ನ | NS: 
6 63 | ತ ₹ 
(3 18° a” 


ಸೋಂ ಷೆ 
ಜ| 1. 12೭ 7) 


BO 
LN 
a 


ಎ ಬೆ 
1 BB 


ತ Yo. ನ್ನ 


A 2 3 


ಉಸ್ಸ್‌ ಸ 65) ಗ 
TERK ದೌ 
pe ಬ್ರ ಬ್ರಿ ಶಿ 
ಗ್ರ ಟಿ ಖಿ 
ಆ 1 ೪1 


| ೪) 1 ಗ್ರ 


ಸನಾತನಾಯ ನಮಃ 


೨55. 


ಣಿ 
1 
( 
೧ 
(4 
ಇ 
( 
Ie: 
Dp 
k 
13 
ಗ) 
ತ್ರ 
x 
k 
y 
WB, 
D 
3 B 
ಕೆ 
ಕ ಡೆ 
1)(ಓ 
Rg 
3 
+ 13 
79 ಗ್ಗ 
9 ವ 
W 1 
WE 
b bb 
eB 
1B & 
»p 3B 


ಪ 
ಪೂರ್ಣಗಳಾದರ 
ವಾಗಿಸುತವ. 


ಹ 


ತ 
ಈ 


ಆದರೆ ಪರಮಾ 


ಐಕ್ಕ 


ಲಿಯಾದ ಚತುರನಾ 


ಶಕಿಶಾ 
ೋಕ 


ತುತಮ 
wal 


ಸಾರಥಿ - ಸ 


wd 
ವ; 


, ವಿಶೇ 


a 


ಸಾರಥಿ 


127 | 


ಇ 


ನಾತನ ಸಾರಥಿ, ಲೆ 


ನ 
py) 


ರೂ 
ದಾಕರೋ 


ತೆ 


ಇ 
ಸಂ 
[0] 


ಜ್ಯೋತಿರ್ಲೋಕ, 


1195 11 


(556-563) 


1g 


ಪಾನಿಧಿ 


ಡ್‌ 
ಳು 


[=] 
ಧಿ 


ಣೆ 
ಆ 


ವಷಟಾ 


ಠ್‌ 
ಕ್ಲ 
ಧ್ರ 


0 
© 


ಸ್ವಾಹಾಕಾರ 


350 


556. 


551. 


ಜ್ಯೋತಿಷೇ ನಮಃ 

ಜ್ಯೋತಿ - ಎಂದರೆ ದೀಪ, ಬೆಳಕನ್ನು ಕೊಡುವ ಸಾಧನ, ಬೆಳಕೆಂದರೆ 
ಕತ್ತಲನ್ನು ಓಡಿಸಿದರೆ ಸಿಗುವ ಬೆಳಕು. ಯಾವುದರಿಂದ ಅಥವಾ ಯಾವುದನ್ನು 
ಪಡೆಯುವುದರಿಂದ ಅಥವಾ ಯಾವುದರ ಬೋಧನೆಯಿಂದ ಮನಸ್ಸು 
ಬುದ್ದಿಗಳಿಗೆ ಬೇರೆಯ ವಸ್ತುಗಳ (ಜಡ, ಪ್ರಾಣಿಕ) ಸ್ವಭಾವ ಮುಂತಾದವುಗಳು 


ಹೋಚರವಾಗುವುದೊೋ ಅದಕ್ಕೆ ಬೆಳಕು, ತೇಜಸ್ಸು, ಜ್ಯೋತಿ ಹತಾ ದು ಹೆಸ 


ಆ ಖು ಆ ದ ಸತ ME ವಕ 
ಜ್ಯೋತಿಗಳು, ವೇದಶಾಸ್ತ್ರ ಪುರಾಣಗಳು, ಬುದ್ಧಿಯ ವಿಕಾಸ, ತಿಳಿಯುವ 
ಶಕ್ತಿ, ಪ್ರಚೋದನೆ, ಜ್ಞಾನ, ಇಹಲೋಕದಲ್ಲಿ ಲೌಕಿಕ ವ್ಹವಹಾರ ಜಾನ, 
ಪಾರಮಾರ್ಥಿಕ ಪರಮಾತ್ಮನಿಗೆ ಸಂಬಂಧಪಟ್ಟ ಜ್ಞಾನ, ಯಾವುದನ್ನು ಪಡೆದರೆ 
ಸುಖ, ಸಂತೋಷಗಳು ಶಾಶ್ವತವಾಗಿ ಸಿಕ್ಕುತ್ತವೆ ಎಂಬ ವಿವೇಚನಾ ಶಕ್ತಿ 
ವಿವೇಕಶೀಲತೆ, ಇತ್ಯಾದಿ, ಇತ್ಯಾದಿ. ಇದೆಲ್ಲಕ್ಕೂ ಮೊಟ್ಟಮೊದಲು ಮತು 
ಮೂಲ ಪ್ರೇರಣಾಶಕ್ತಿಯೇ ಪರಮಾತ್ಮ, ಆತ್ಮ. 

“ದೀಪಂ ಜ್ಯೋತಿಃ ಪರಂಬ್ರಹ್ಮ'', ದೀಪವೇ ಜ್ಯೋತಿ. ಅದೇ ಉತ್ತಮವಾದ 
ಪರಮ ಶ್ರೇಷ್ಠವಾದ ಬ್ರಹ್ಮ. ಆತ್ಮವೇ ಜ್ಯೋತಿ, ಆತ್ಮವು ಬಿಟ್ಟುಹೋದ 
ನಂತರ ದೇಹಕ್ಕೆ ಚಲನೆ ಇಲ್ಲ ಮತ್ತು ಸ ಇಲ್ಲ. ಉಪಯೋಗವೂ 
ಇಲ್ಲ. ಅದಕ್ಕೆ ಅದು ಪಂಚತ್ವ ಹೊಂದುತ್ತದೆ ಅಥವಾ ಪಂಚಭೂತಗಳಲ್ಲಿ 


ಅದನ್ನು ಲೀನಮಾಡುತ್ತೇವೆ. 
ಜ್ಯೋತಿ ಇರುವಷ್ಟು ಕಾಲ ಬೆಳಕು, ಪ್ರಕಾಶವಿರುತ್ತದೆ. ಅದು ಹೋದ 
ನಂತರ 'ತಮಸ್ಸು ಬಂದು ಪ್ರಸರಿಸುತ್ತದೆ. ನಾಶದ ಪ್ರಾರಂಭವಾಗುತ್ತದೆ. 
ಆದರೆ ತಮಸಃ ಪರಸ್ತಾತ್‌ - ತಮಸ್ಸಿನ ಆಚೆ ಜ್ಯೋತಿಯು ಇದ್ದೇಣಇರುತ್ತದೆ. 
ಜ್ಯೋತಿಯೇ ಪರಮಾತ್ಮ. ಮಾಯೆಯ ಪ್ರಭಾವದಿಂದ ಇದು 
ಮುಚ್ಚಲ್ಪಟ್ಟಿರುತ್ತ ದೆ. ಮಾಯೆಯನ್ನು ದಾಟಿದರೆ ಪ್ರಕಾಶವು ಸ್ವಯಂ ಬರು ತ್ತದೆ. 
"ಷೆ ಅದರಿಂದಲೇನೇ ಜ್ಯೋತಿಷೇ ನಮಃ ಎಂದು ಪರಮಾತ್ಮನಿಗೆ ಉದ್ದೇಶಿಸುತ್ತೇವೆ. 


ಲೋಕಸ್ವರೂಪಾಯ ನಮಃ 
ಸಕಲ ಬ್ರಹ್ಮಾಂಡಗಳನ್ನು ಸೃಷ್ಟಿಮಾಡಿ ಪರಮಾತ್ಮನು ಅಖಿಲಾಂಡ ಕೋಟಿ 
ಬ್ರಹ್ಮಾಂಡ ನಾಯಕನಾಗಿ ಪ್ರಖ್ಯಾ ತನಾಗಿದ್ದಾನೆ. ಅವುಗಳ ರೂಪರೇಖೆಗಳನ್ನು 
ತಾನೇ ವಿಬಾಗಿಸಿಕೊಂಡಿದ್ದಾನೆ. ತನ್ನ ಆತ್ಮಗಳ ನೆಲೆಗಾಗಿ ಲೋಕಗಳನ್ನು 
ಪ್ರಕೃತಿ, ಪುರುಷ ಮತ್ತು ಮೋಹಕ್ಕಾಗಿ ಮಾಯೆಯನ್ನು ತನ್ನಿ ೦ದಲೇ 
ಎಬಾಗಿಸಿಕೊಂಡಿದ್ದಾನೆ. ಆತ್ಮಗಳು ಕಲ್ಪಾದಿಯಿಂದ ಕಲ್ಬಾಂತದವರೆಗೆ ಸಮಯ 


558. 


ಸಚರಾಚರ ವಸ್ತುಗಳನ್ನು ಅನುಕೂಲತೆ ಅನಾನುಕೂಲತೆಗಳನ್ನು ಮಾಡಿರುತ್ತಾನೆ. 
ಈ ಲೋಕಗಳ ಸ್ವರೂಪವೇ ""ಪರಮಾತ್ಮನ ರೂಪ”. 


ಲೋಕ ಎಂದರೆ ನೋಡುವ ವಸ್ತುಗಳು, ಪಂಚೇಂದ್ರಿಯಗಳಿಂದ 


ಇಂತಹ ಲೋಕಗಳನ್ನು ಸೃಷ್ಟಿಸಿ, ನಡೆಯಿಸುವ, ನಡೆಯುವ ರೂಪ 
ರೇಖೆಗಳನ್ನು ಮಾಡಿರುವ ಪರಮಾತ್ಮನು ಬಹಳ ಶಕ್ತಿವಂತನು, ಬುದ್ದಿವಂತನು, 
ಚತುರನು, ಇತ್ಯಾದಿ. ಅವನಿಗೆ ಸಮಾನರು ಯಾರೂ ಇಲ್ಲ. ಇದೇ ಅವನ 
[SS 


ಪರಮ ಶ್ರೇಷ್ಠನು ಸೃಷ್ಟಿಕರ್ತನು, ಮಹಾಮಹಿಮನು - ಲೋಕವೇ ಅವನು, 


ಅದರ ಸ್ವರೂಪವೇ ಅವನು - ಲೋಕಸ್ವರೂಪಾಯ ನಮಃ. 
ಜ್ಯೋತಿರ್ಜಾಯ ನಮಃ 

ಜ್ಯೋತಿ - ಬೆಳಕನ್ನು, ಜ್ಞಾನವನ್ನು ಸಚ್ಚಿದಾನಂದವನ್ನು, ಜ್ಞಾ - ತಿಳಿದವನು 
ಯಾರೋ ಅವನು - ಸಾಕ್ಷಾತ್‌ ಪರಮಾತ್ಮನು. 

ಬೆಳಕಿನ ವಿಚಾರ, ಜ್ಞಾನದ ಬೆಲೆ, ಉಪಯೋಗ, ವಿಸ್ತೀರ್ಣವನ್ನು ಅನೇಕರು 
ತಿಳಿದಿರುತ್ತಾರೆ. ಸಕಲ ಪ್ರಾಣಿವರ್ಗವಾ ತಿಳಿದಿರುತ್ತದೆ. ಸಕಲ ಬ್ರಹ್ಮಾಂಡದ 
ಸಚರಾಚರ ವಸ್ತುಗಳು, ಜೀವಿಗಳು ತಿಳಿದಿರುತ್ತವೆ. ಸಕಲ ದೇವತೆಗಳು, 
ದೇವರುಗಳು, ಲೋಕಗಳು, ಹದಿನಾಲ್ಕು ಲೋಕಗಳು, ಲೋಕವಾಸಿಗಳು 
ತಿಳಿದಿರುತ್ತಾರೆ. ಸೃಷ್ಟಿಕರ್ತನಾದ ಬ್ರಹ್ಮದೇವನು, ಸ್ಲಿತಿಕರ್ತನಾದ ವಿಷ್ಣುವು, 
ಲಯಕರ್ತನಾದ ಶಿವನು, ಅವರ ಪ್ರಿಯರಾದ ಸರಸ್ವತಿ, ಲಕ್ಷ್ಮಿ, ಪಾರ್ವತಿಗಳು 
ಇತರ ದೇವ ದೇವಿಯರು ಸಹ ಜ್ಯೋತಿಯ ವಿಚಾರ, ಜ್ಞಾನದ ವಿಚಾರಗಳನ್ನು 
ತಿಳಿದಿರುತ್ತಾರೆ. ಆದರೆ ಯಾರು ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ತಿಳಿದಿರುತ್ತಾರೆ 


ಎಂಬುದು ಪ್ರಶ್ನೆ. ಯಾರೇ ದೇವ ದೇವತೆಯರೂ ಸೇರಿ ಯಾರೇ ಎಷ್ಟು 


ತಿಳಿದರೂ ಇನ್ನು ತಿಳಿದವರು ಇರುತ್ತಾರೆ. ಅತಿ ಉತ್ತಮವಾದ ಉದಾತ್ತವಾದ 
ಜ್ಯೋತಿಯನ್ನು ಜ್ಞಾನವನ್ನು ತಿಳಿದವರು ಬ್ರಹ್ಮ ವಿಷ್ಣು ಮಹೇಶ್ವರರೇ ಎಂದು 
ತಿಳಿದರೂ ಇನ್ನೂ ತಿಳಿದವನು ಪರಬ್ರಹ್ಮ ಇದ್ದೇ ಇದ್ದಾನೆ! ಜ್ಞಾನವು ಎಷ್ಟಿದೆ, 
ತಿಳಿಯುವ ರೀತಿ, ಉಪಯೋಗಿಸುವ ರೀತಿ ಎಲ್ಲವು ಪರಬ್ರಹ್ಮನೊಬ್ಬನಿಗೇ 
ಗೊತ್ತು. ಅವನನ್ನು ಬಿಟ್ಟು ತಿಳಿದವರು ಯಾರೂ ಇಲ್ಲ. ಸಕಲ ಬ್ರಹ್ಮಾಂಡಗಳಿಗೂ 
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ನಡೆಸುವ ಪರಬ್ರಹ್ಮನಿಗೆ 
ಸಮಾನರುಂಟೆ! ಸಕಲವನ್ನು ತನ್ನ ಇಚ್ಛಾಮಾತ್ರದಿಂದ ಸೃಷ್ಟಿಸಿ ನಡೆಸುವವನ 
ಜ್ಞಾನ ಜ್ಯೋತಿಯ ಪರಿಪೂರ್ಣತೆ ಮತ್ಕಾರಿಗೆ ಗೊತ್ತು. ಅವನೊಬ್ಬನಿಗೇ ಇದು 
ಮಾಸಲು. 


೨52 


559. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 
ನ ed 
ನಮ್ಮಲ್ಲಿರುವ, ಸಕಲ ಜೀವಿಗಳಲ್ಲಿಯೂ ಇರುವ ಆತ್ಮಮೂ ಹಾಗೆಯೇ - 
ಪರಮಾತ್ಮನ ರೀತಿಯೇ ಪರಿಪೂರ್ಣ. ಜಸ ಅದು ಸಂಸ್ಕಾರ, ಸ್ಟೂಲ 
ಶರೀರ, ಸೂ ಲಕ್ಕ ಶರೀರಗಳಿಂದ ಆವರಿಸ ಸಲ್ಪಟ್ಟಿ ಟಿರುವುದರಿಂದ ಬುತ್ತಿ ಪ್ರಕೃತಿ, 
ಪುರುಷ ಮತ್ತು ಮಾಯೆಯನ್ನು ದಾಟಲಸಾಧ್ದವಾದ್ದರಿಂದ ಈ ಜ್ಯೋತಿಜ್ಞತೆಯು 
ದ | 


ಹೊರಬೀಳುವುದಿಲ್ಲ. ಸೂರ್ಯನಿಗೆ ಮೋಡಗಳು ಮುಚ್ಚಿದಂತೆ. ಯಾವಾಗ 
ಆವರಣಗಳು ನಾಶವಾಗುವುವೋ ಆಗ ಆ ತ 
ಐಕ್ಕವಾಗುತ್ತದೆ. ಇದೇ ಸಕಲ ಜೀವಿಗಳ ಪರಮ ಸಾಧನೆಯ ಪರಮೋಚ್ಚ 
ಗುರಿ. ಇದನ್ನು ಪರಮಾತ್ಮನೇ ತನ್ನ ಕೃಪೆಯಿಂದ ಕೊಡಬೇಕು. 


$ 


ಥ 
ಜ್ಯೋತಿಷಾಂ - ಜ್ಯೋತಿಗಳಿಗೆ, ಪತಿಃ - ಒಡೆಯನು ಯಾರೋ ಅವನು 
- ಪರಬ್ರಹ್ಮ. ಸೂತ್ರಧಾರಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು 
ಸಕಲ ಜ್ಯೋತಿಗಳಿಗೂ ಒಡೆಯನು. ತೀಕ್ಷತೆಯಲ್ಲಿ ವಿಸ್ತಾರದಲ್ಲಿ, 
ಪರಿಣಾಮದಲ್ಲಿ, ಎಲ್ಲ ರೀತಿಯಲ್ಲಿಯೂ ಈತನೇ ಅತ್ಯುತ್ತಮನು, ಪರಮ 


we 
ಪುರುಷನು. ಇವನಿಗಿಂತ ಮೇಲಿನವರು ಇಲ್ಲ. ಇವನೇ ಜ್ಯೋತಿಗಳಿಗೆ ಪತಿಯು. 
ಇವನಿಗೆ ಮತ್ತೆ ಪತಿಗಳು ಯಾರೂ ಇಲ್ಲ. ಫರಂಜ್ಲೋತಿಯು. ಒಂದು 


ಗುಟ್ಟಿನ ಶಯವೆಂದರೆ ಯಾವ ದೇವ ನನ್ನು ಅಥವಾ ದ ಸ] 


ಸಹಸ್ರನಾಮವನ್ನು ಹೇಳುತ್ತಿರುತ್ತೇವೆಯೋ ಆ ದೇವ / ದೇವಿಯೇ ಇತ 
ಸಕಲ ದೇವ / ದೇವತೆಗಳಿಗಿಂತ ಮಿಗಿಲಾದ ವ್ಯಕ್ತಿ ಎಂದು ಹೊಗಳುತ್ತೇವೆ. 


ಎಂದ ಮೇಲೆ ಸಕಲ ದೇವ ದೇವಿಯರು ಪರವೆ ೋಚ್ಚರು, ಪರಂಜ್ಯೋತಿ, 
ಪರಬ್ರಹ್ಮನೇ. ಈ ದೇವ ದೇವಿಯರ ವಿಭಜನೆಯು ಜೀವಕೋಟಯ ವಿಶಾಲ 
ಸಮೂಹಕ್ಕೆ ಯಾ ಆಗಿದೆ. ಯಾರು ಯಾವ ದೇವರನ್ನು ಬೇಕಾದರೂ 
ಪೂಜಿಸಬಹುದು, ಆರಾಧಿಸಬಹುದು. ಅದರ ಮೂಲಕ ಭಕ್ತಿ, ಜ್ಞಾನ, ವೈರಾಗ್ಯ, 
4 ಜವ್‌ ವಗ e 

ಮುಕ್ತಿಯನ್ನು hs ವಿರೋಧಾಭಾಸಗಳಿಗೆ, ಪೈಪೋಟಿಗೆ, ವಾದ 
ವಿವಾದಗಳಿಗೆ ಇಲ್ಲಿ ಜಾಗವಿಲ್ಲ. ಗುರಿಯು ಒಂದೇ ಮುಖ್ಯ. ಸೇರುವ ದಾರಿಗಳು 
ಬೇರೆ ಬೇರೆ. ಆದರೂ ಕೊನೆಯಲ್ಲಿ ಪಡೆಯುವುದು ಸಾ ಅರಾ ಟ್‌ ಸಾಮಾಪ್ಟ್ಚ 
ಸಾಯುಜ್ಯ, ಸಾರೂಪ್ಯ, ಪುನರಾವೃತ್ತಿರಹಿತ ಲೋಕ, ಪದವಿ, ಪರಮಾತ್ಮನ 
ಸಾಕಾತ್ಗಾರ. 

eA [] ೬ 

ಆದ್ದರಿಂದ ನಮ್ಮ ನಮ್ಮ ಆರಾಧ್ಯದೆ ದೈವಗಳಲ್ಲಿ ಪೂರ್ಣ ವಿಶ್ವಾಸ, ಅನನ್ಯ 
ಶ್ರದ್ದೆ, ಅವ್ಲಭಿಚಾರಿಣೀ ತನ್ನು ಇಟ್ಟು ಆರಾಧಿಸಿದರೆ ಸ 

ಈ ಸ್ರ ನ್‌ಂ ವ್‌ ಪ ಪ್ಚು 
ಸಾಧಿಸುವುದರಲ್ಲಿ Fis 

""ಸಂಶಯಾತ್ಮಾ ವಿನಶ್ಯತಿ” - ಅದರಿಂದ ನಂಬಿಕೆಯೇ ಸರ್ವಸ್ವದ ಜೀವಾಳ 


353 


xe 


ಸ್ವಾಹಾಕಾರಾಯ ನಮಃ) 


560. 


೧6% 2H 
ನ ನಡಿ 
Be 1 
4) 

ಇ ಗ್ರ Te ಲೌ 
ಬ ಠಾ 
8B © 

x Be 
ಇ 76 
| 4% 
Te ey ಮ 
8 ೫3 
ಷಃ | le 
1 ಈ" ಡ್‌ H 
a ಸತ 
ತ ೧ 1) 

13 [3 
SpE 
ಖು... ಜ.6 
ಗೆ (1 
2) 1) (9 
| Ta 73 
eg 

೧) ಚ ¢ 

L, | ಲಿ ಅ. 

ತ್ತಿ 63 Ye 

DD BY 

5 

ಹೆ J" 

| ( je 
se ಟೆ 


ಇರುವನೋ 


11 
ಹ ತ್ತೆ. | 
ಸ 
ಹಃ () 
೧೮ BH 
RB ಈ) 
ಾ್ರ 4 
Dd 
33 13 
೫111 
ಕ್ತ 
ಜತ? 
೫0 (; 
RE 
2 
“ದ್ರ § 
೨ 13 
೫1) 18 
6) ವ 
3 
dl 
ಜರ 
HD 
13 
೭ 
JRE 


ಯಂಬುವಿನ 


ನಿಗೆ ಕೊಟು 


ಆ ಮಗನು 
ಇ 
ರ 


, ಮದುವೆ 


೬೨ 


wy 


ನ್ನು ಬಿ 


ಪ್ರಸೂತಿ. ಪ್ರಸೂತಿ 


ಕ್ಕ 
Na 


ಛ 


ಮೂರನೆಯ ಮಗ 


13 


ಮಾಡಿದರು, 
ರ, ನಾರಾಯಣರು 


MX 
ಸ್ತ 


ಣಾ 
ಕೊಟ್ಟು 


ಮಾಡಿದರು. ಇವರಿಗೆ ಹದಿನಾರು ಹೆಣು ಮಕಳು. ಮೊದಲನೆಯ 


ವಿವಾಹ 
ಲ್ಲಿ 


ಯಮನಿಗೆ 


ಯರನ್ನು 
ಹದಿಮೂರನೆಯವಳಾದ ಮೂರ್ತಿ ಎಂಬ 


ಕನ್ಯೆ 


ವ 


ಶಾ 
ಇಚ್‌ 


ಅ 
ಊ 


ಲ 


೨ 


ಯುಗದಲ್ಲಿ 


. ದ್ವಾಪರ 


ಇ 
ಇಚ್‌ 


ರ 


ತಾತ 
ಆಯು 


€ 


1p 


ದವರು ಇವರೇ. 


ರ್ಜುನರಾಗಿ ಹುಟ್ಟಿ 


ಕೃ 


ಗೆ ಕೊಟು 


ಕ್ಯ 


ಹಾದೇವಿ, ಇವಳನ್ನು ಅಗ್ನಿ 


ಧಾ 


ಮಗಳು ಸ್ಟಾ 


ಮದುವೆ ಮಾಡಿದರು. 


TN 


354 


561. 


562. 


ಹದಿನಾರೆಯವಳು ಸತೀದೇವಿ. ಈಕೆಗೆ ರುದ್ರನೇ ಪತಿ. ಮಕ್ಕ 
ಮುನ್ನವೇ ದಕ್ಷಯಜ್ಞದಲ್ಲಿ ದೇಹತ್ಯಾಗ ಮಾಡಿದಳು. 
ಸ್ವಧಾಕಾರಾಯ ನಮಃ 
ಸ್ವಧಾದೇವಿ ದಕ್ಷ ಪ್ರಜಾಪತಿಯ ಮಗಳು, ಪಿತೃದೇವತೆಗಳ ಪತ್ನಿ. 
ಸ್ವಧಾ - ಪಿತೃದೇವತೆಗಳಿಗೆ ಅರ್ಪಿಸುವ ಅನ್ನ. ಪಿತೃದೇವತೆಗಳಿಗೆ ಅನ್ನವನ್ನು 
ಅರ್ಪಿಸುವಾಗ ಅನ್ನುವ ಉದ್ದಾರಮಂತ್ರ. 
ಸ್ವ - ಧಾ - ತನ್ನ ಸ್ವಂತ ಇಚ್ಛೆಗೆ ಸ್ವಧಾ ಎನ್ನುತ್ತೇವೆ. 
ಇಲ್ಲಿ ಉದ್ದಾರ ಮಂತ್ರವೆಂದು ಅರ್ಥಮಾಡಿದಾಗ - ಮಂತ್ರಗಳು ಎಲ್ಲವೂ 
ಪರಮಾತ್ಮನ ರೂಪಗಳು. ಮಂತ್ರಗಳನ್ನು ಉದ್ದೇಶಿಸುವ ದೇವ ದೇವತೆಗಳು 
ಪರಮಾತ್ಮನ ರೂಪವೇ. ಮಂತ್ರಗಳು ಪರಮಾತ್ಮನನ್ನೇ ಸೇರುತ್ತವೆ ಮತ್ತು 
ಈ ಸ್ವಧಾ ಮಂತ್ರವು ಮನುಷ್ಯರು ಅರ್ಪಿಸಿದ ಅನ್ನವನ್ನು ಪಿಶತೃದೇವತಗಳಿಗೆ ' 
ಮುಟ್ಟಿಸುತ್ತದೆ. ಅವರಿಗೆ ಪ್ರಿಯವಾದ ಮಂತ್ರನಾಮ - ಸ್ವಧಾಕಾರ. 
ಹಿತೃದೇವತೆಗಳ ಪತ್ನಿಯೇ ಸ್ವಧಾದೇವಿಯಾಗಿರುವುದರಿಂದ ಆಕೆಯ 
ಮಂತ್ರವನ್ನೇ ಮಾನುಷರು ಉಪಯೋಗಿಸಿ ಕವ್ಯವನ್ನು ಕೊಡುವುದರಿಂದ ಅವರು 
ಬಹಳ ಬೇಗ ಸಂತೃಪ್ತರಾಗುತ್ತಾರೆ. ಮತ್ತು ಪ್ರಾರ್ಥಿಸಿದ ಪ್ರಾರ್ಥನೆಯನ್ನು 
ಬಹಳ ಬೇಗ ಕೊಡುತ್ತಾರೆ. ಸಂತತಿಯು ವೃದ್ದಿಯನ್ನು ಮಾಡುತ್ತಾರೆ. 

- ತನ್ನ ಸ್ವಂತ ಇಚ್ಛೆ ಎಂದಾಗ, ಈ ಇಬ್ಬೆ ತಿಯನ್ನು ಉತ್ಪನ್ನ ಮಾಡುವುದು 
ಮನಸಿನಲ್ಲಿ ಬುದ್ದಿ ಯಿಂದ ಈಡೇರುತ್ತದೆ. ಮನ ಸ್ಫೇ ಪರಮಾತ್ಮ. ಬುದ್ಧಿಯೇ 
ಪರಮಾತ್ಮ. ಅಹಂಕಾರವೇ ಪರಮಾತ್ಮನ ಸ್ವರೂಪ. ಚಿತ್ರವೇ ಆನಂದವನ್ನು 
ಕೊಡುತ್ತದೆ. ಆಗ ಪರಮಾತ್ಮನನ್ನೆ ಆರಾಧಿಸಿದ ಹಾಗೆ ಆಗುತ್ತದೆ. ಅದಕ್ಕೂ 
- ಸ್ವಧಾಕಾರಾಯ ನಮಃ ಎಂದು ನಮಸ್ಕರಿಸುತ್ತೇವೆ. 


ವಷಟ್ಕಾರಾಯ ನಮಃ 

ವಷಟ್ಕಾರ - ವೇದಮಂತ್ರ. ಪರಮಾತ್ಮನನ್ನು ನಿರ್ದೇಶಿಸಿ ಹೇಳುವ 
ಉದ್ದಾರಮಂತ್ರ. ಈ ಮಂತ್ರದಿಂದ ಪರಮಾತ್ಮನು ತೃಪ್ತನಾಗಿ ಯಜ್ಞಕರ್ತುವಿಗ 
ಈಷ್ಸಿತ ವರವನ್ನು ದಯಪಾಲಿಸುತ್ತಾನೆ. ಪರಮಾತ್ಮ ನನ್ನು ವಷಟ್ಕಾರಾಯ 
ನಮಃ ಎಂದು ನಮಸ್ಕರಿಸುತ್ತೇವೆ. 

(ವಷಟ್ಕಾರ :- ಯಜ್ಞಸ್ವರೂಪನು. ಭಗವಂತನನ್ನೆ ಉದ್ದೇಶಿಸಿ 
ಯಜ್ಞಮಾಡುವುದರಿಂದ ಅವನು ವಷಟ್ಕಾರನು.) 

ಅಥವಾ ಯಾವ ಯಜ್ಞದಲ್ಲಿ ವಷಟ್ಕಾರವು ಮಾಡಲ್ಪಡುವುದೋ ಆ 
ಯಜ್ಞಕ್ಕೆ ವಷಟ್ಕಾರ ಎಂದು ಹೆಸರು. 


ಶ್ರೀ ನೃಸಿಂಹ 


೨63. 


ಸಹಸ್ಪನಾಮಾವಳಿಃ 355 


ಜಿ 


ಯಜ್ಞವು ವಿಷ್ಣುವೇ ಆಗಿರುವುದರಿಂದ ವಿಷ್ಣುವಿಗೂ ""ವಷಟ್ಕಾರ'' ಎಂದು 


ಹಸರು. - ವಿ.ಸ. 3) 


ಕೃಪಾನಿಧಯೇ ನಮಃ 
ಪರಮಾತ್ಮನು ಸಕಲ ಜೀವಿಗಳಿಗೂ ಈಪ್ಪಿತಾರ್ಥವನ್ನು ದಯಪಾಲಿಸುವ 
ನಿಧಿ, ಕಾಮಧೇನು, ಕಲ್ಪವೃಕ್ಷ, ಕಲ್ಪತರು, ಸಾಗರ. ಇಲ್ಲಿ ಎಷ್ಟು ಜೀವಿಗಳಿಗೆ 


ಎಷ್ಟು ದಯಪಾಲಿಸಿದರೂ ಬತ್ತದ ಸಾಗರ. ನಿಧಿ ಎಂದರೆ ಬೆಲೆ ಬಾಳುವ 


ಅಥವಾ ಅದರ ಬೆಲೆಯನ್ನು ಇಷ್ಟೇ ಎಂದು ನಿರ್ಧರಿಸಲು ಅಶಕ್ಕವಾದ 


ವಸ್ತು. ಅದು ಪರಮಾತ್ಮನೇ! ಅವನು ಅಪಾರ ಕರುಣಾಮಯ, ಕೃಪಾಸಾಗರ. 
ದಯೆಯನ್ನು ಕರುಣೆಯನ್ನು ಎಲ್ಲೆಲ್ಲಿಯೂ ಎಲ್ಲದರಲ್ಲಿಯೂ ಹರಡಿರುವವನು. 
ದಯೆಯಲ್ಲಿ ಇವನಿಗೆ ಸಮರು ಯಾರೂ ಇಲ್ಲ. ನಮಗೆ ಏನೇ ಕಷ್ಟ ಕಾರ್ಪಣ್ಯ, 
ದುಃಖಗಳಿದ್ದರೂ ಅಂತಹ ಸ್ಲಿತಿಯಲ್ಲಿಯೂ ಬದುಕಿರಲು ಪರಿಸರವನ್ನು, 
ಜೀವಿಗಳನ್ನು ಕರುಣಿಸಿದ್ದಾನೆ. ಉತ್ತಮ ಸ್ಲಿಶಿಯು ತಾನಾಗಿಯೇ ಬರುವಂತೆ 
ಮಾಡಲು ಪರಿಸರವನ್ನು ಇಟ್ಟಿದ್ದಾನೆ. ದುಃಖವು ಏನೇ ಇರಲಿ, ಹೇಳಿಕೊಳ್ಳಲು, 
ಹೇಳಿಕೊಂಡು ಅಳಲು ತನ್ನನ್ನೇ ಉದ್ದೇಶಿಸುವಂತೆ ಮನಸ್ಸನ್ನು ಮತ್ತು 
ಬುದ್ಧಿಯನ್ನು ಪ್ರೇರೇಪಿಸುತ್ತಾನೆ. ತನ್ನನ್ನೇ ಅಲ್ಲಿ ಒದಗಿಸಿಕೊಳ್ಳುತ್ತಾನೆ. ಇದಕ್ಕಿಂತ 
ಬೇರೆ ಯಾರಿದ್ದಾರೆ. ದುಃಖದಲ್ಲಿ, ಉದ್ವೇಗದಲ್ಲಿ ಆಗುವ ಮನಸ್ಸಿಗೆ ಬಂದಂತೆ 
ನಿಂದೆ ಮಾಡಿದಾಗ ತನಗಾಗಿಯೇ ಆ ನಿಂದೆಗಳನ್ನು ಒಳಪಡಿಸಿಕೊಳ್ಳುತ್ತಾನೆ. 
ಇದಕ್ಕಿಂತ ಕರುಣೆಯು ಬೇಕೇ! ಎಂತಹ ಅನಿಷ್ಟಗಳು ಬಂದಾಗ್ಯೂ, ಮೊದಲು 
ನಿಂದಿಸುವುದು ವಿಧಿಯನ್ನು, ಹಣೇಬರಹವನ್ನು, ದೇವರನ್ನು! ಆಗ ಇತರ 
ಗುರಿಗಳಿಗಿಂತ ತಾನೇ ಮೊದಲ ಗುರಿಯಾದ ಕೃಪೆಗಿಂತ ಬೇರೆ ಕೃಪೆ ಬೇಕೆ! 
ಯಾರು ಏನೇ ನಿಂದಿಸಿದರೂ ಮೂಕನಾಗಿ ಎಲ್ಲವನ್ನು ಕೇಳುತ್ತಾ ತನ್ನಲ್ಲಿಯೇ 
ಲೀನಮಾಡಿಕೊಳ್ಳುತ್ತಾನೆ. ಅಂದ ಎಲ್ಲ ನಿಂದೆಗಳೂ ಅವನಲ್ಲಿಯೇ 


ಲೀನವಾಗಿಬಿಡುತ್ತ ವೆ. ಇನ್ನು ನಿಂದೆಗಳನ್ನು ಹೇಳಿ ಹೇಳಿ ಬೇಸತ್ತಾಗ ಸಮಾಧಾನ 
ಎಂದಿಗೆ ಬರುವುದೋ ಆಗ ಪಶ್ಚಾತ್ತಾಪದ ಬಾಣಗಳು ಅವನೆಡೆಗೆ 
ಪ್ರಾರಂಭವಾಗುತ್ತವೆ. ನಂತರ ಇವೂ ಮುಗಿದ ಮೇಲೆ ಪುನಃ ಸಮಾಧಾನದ 
ನುಡಿಗಳು, ಆತ್ಮನಿಂದೆಗಳು ಪ್ರಾರಂಭ.... ಕೊನೇ ಹಂತದಲ್ಲಿ ವಿಧಿಯಿಲ್ಲದ 
ಬೇರೆ ಯಾರೂ ಸಮಾಧಾನಪಡಿಸಲು ಬಾರದಿರಲು ಅಥವಾ ಬಂದರೂ 
ಸಮಾಧಾನ ಸಾಧ್ಯವಿಲ್ಲದಿರಲು ಅಥವಾ ಆ ಅಸಮಾಧಾನ ಕ್ಷಣಿಕ, ತೋರಿಕೆಗಾಗಿ 
ಎಂದು ಮನಸ್ಸಿನಲ್ಲಿ ಪ್ರೇರೇಪಣೆಯಾದಾಗ ಅವನಲ್ಲಿಗೇ ಶರಣಾಗತರಾಗುತ್ತೇವೆ. 

ಇದೇ ಆ ಕೃಪಾಸಾಗರನು ಹಂತ ಹಂತದಲ್ಲಿ ನಮ್ಮ ಅಹಂಭಾವವನ್ನು 
ಮುರಿದು ಜ್ಞಾನ ಜ್ಯೋತಿಯನ್ನು ಹಂತ ಹಂತದಲ್ಲಿ ಎಳೆ ಎಳೆಯಾಗಿ ಬೆಳಗಿಸಿ, 


ಡಿ 


356 


564. 


ಆ ಕ್ಮ 
ಶ್ರೀ ನ್ಹಸಿಂಹ ಸಹಸ್ರನಾಮಾವಳಿಃ 
ಧ್‌ ಹ ರಾ ಗಾ ಇರ ಇ ವ ಜ್ರ 
ಕೂನೆಗೆ ಪರಮಜ್ಯೋತಿಯನ್ನು ತೋರಿಸಿ, ತನ್ನಲ್ಲಿಗೇ ಮನಸ್ಸನ್ನು 
ಫಾ ದ ಎಡಿ ಇ ಉಂ ಷ್ಟ ಎಂ 
ಹರಣಮಾಡುತ್ತಾನೆ. ಇದಕ್ಕಿಂತ ಬೇಕೇ ""ಕೃಪಾನಿಧಿ'' ತನ. 
vw 


ಪರಮ ಕೃಪಾನಿಧಿ - ಇವನಲ್ಲದೆ ಬೇರೆ ಯಾರೂ ಆಗುವುದಿಲ್ಲ, ಆಗಲು 
ಸಾಧ್ಯವಿಲ್ಲ. ಇವನ keris ನಿತು 
ಇರುವಂತಹದು, ತಡ 


1 
Ny 
1 
(4 
el 
zl 
tl ಟೂ 
3 
1 
© 
GL 
gl 
3] 


ಅನಂತ, 1 prin ಭಕ್ತರು ಮೋಹಿತರಾಗಿ ಅವನ 
ಸೇವೆಯನ್ನು ನಿರಂತರ ಮಾಡುತ್ತಾರೆ. ಅವನಿಗೆ ಸೇವೆಯು ಒಂದೆ! ಎರಡೆ! 
ಅಗಣಿತ... ಭಜನೆಗಳು, ನಾಮ ಸಂಕೀರ್ತನೆಗಳು, ಪೂಜೆಗಳು, ಧ್ಯಾನಗಳು, 
ಜಪಗಳು, ಯಜ್ಞಯಾಗಗಳು - ಎಲ್ಲವೂ ಅವನ ಸುಪ್ರೀತಿಗಾಗಿಯೇ!! 
ಅವನಿಗಾಗಿ! ಅವನಿಗಾಗಿ! ನಮ್ಮ ಜೀವನವೂ ಅವನಿಗಾಗಿ!! ನಮ್ಮ ಉಸಿರಿನಲ್ಲಿ 
ನಿಂತು ಹೃದಯದಲ್ಲಿ ನೆಲಸಿ ಹಂಸೋ5ಹಂ, ಹಂಸೋ5ಹಂ, ಸೋಹಂ, 
ಸೋಹಂ ಎಂದು ನಾದ ಮಾಡುತ್ತಾನೆ. ನಮಗೆ ತಿಳಿಯದೆಯೇ ನಾದಮಾಡಿ 
ದೇಹವನ್ನು ನಾಶವಾಗದಂತೆ ನೋಡುತ್ತಾನೆ. ಇದಕ್ಕಿಂತ ಬೇಕೆ "ಕೃಪಾನಿಧಿ''ತನ! 
ದೇಹ ನಾಶವಾದರೂ ಬೇರೊಂದು ದೇಹವಿತ್ತು pd ಭಸ್ಮವಾಗುವ 
ತನಕ ಜೊತೆಯಲ್ಲಿಯೇ ನೆರಳಿನಂತೆ FE ಉ ್ಥ . ಇದಕ್ಕಿಂತ ಬೇಕೇ! 


ಸು ಸ ಇದನ್ನು ಜೂ ತಿಳಿ ವುದ ವಲ್ಲಾ ಎಂದು ಎಚ್ಚರಿಸಿ 


"ಆತ್ಮಾರ್ಥೇ ಸಕಲಂ ತ್ಯಜೇತ್‌'' ಎಂಬಂತೆ ಪರಮಾತ್ಮನೊಬ್ಬನೇ 
ಉದ್ದಾರಕನು. ಅವನನ್ನು ಬಿಟ್ಟರೆ ಬೇರೆ ಇಲ್ಲ - ಈ ಜ್ಞಾನವನ್ನು ಕೊಡುವುದೇ 
ಅವನ ಕೃಪಾನಿಧಿತನ - ಹಾಗೆಯೇ “"ಕೃಪಾನಿಧಯೇ ನಮಃ'' ಎಷ್ಟು ಸಾರಿ 
ಹೇಳಿದರೂ ನೆನೆದರೂ ಅದು ಕಡಿಮೆಯೆ! ಅವನ ಹಣವನ್ನು ನಾವು ತೀರಿಸಲು 
ಸಾಧ್ಯವೇ ಇಲ್ಲ. ಅದಕ್ಕೇ - ""ನಾಮಜಪ'' ನಿರಂತರ ೫೫0 


ಅಹಂಕಾರೋ ನಿರಾಕಾರೋ ವೇಗಾಕಾರಶ್ಚ ಶಂಕರಃ | 
ಅಕಾರಾದಿಹಕಾರಾಂತ ಓಂಕಾರೋ ಲೋಕಕಾರಕಃ 119611 (೨64-510) 
ಅಹಂಕಾರಾಯ ನಮಃ 
ಅಹಂ - ನಾನು, ಕಾರ - "ನಾನು' ತನ. ""ನನ್ನ'' ಎಂಬ ಭಾವವು 
ಯಾರೋ ಅವನು - ಪರಮಾತ್ಮನು. 
ತ್ರ 


457 


ಸ್‌ ನಾ ಉತ ke ನ್‌ pe ಾ 
ನ ಕವಗ ತಿರುಗಿಸುವು 


ನರಮಾ 


ಹಾ 


ತ್ತಾ 


ಶ್ರ 
ಛು. 


೩5೫ 
ಅ 
ಹಾವ 
wd 
( 


ಹಾಯದಿಂದ 


ಎವೆ 
fev 


3 


ಅತ್‌ 
ಬಾವ; 


ಕಿ 


ಲ. ಇವುಗಳ 


""ಅಹಂ''ಕಾರ 


ದೇವರು ಕೊಟ್ಟ ಅಲಂಕಾರ 


ಸಿಕ್ಕುವ 


ಧಿ 


ದಿ 
ಈ ಮಾಯೆಯಿಂದ 


ಮೆ 
ಟ್ಟು 
ಸಹಾಯವಾಗುತದೆ. 


ಕ 


ಅಹಂ - ಎಂದರೆ ಗ 
'ಬಿಮಾನ. 


ಸ್ಪಾ 


೬ 


WwW 


ಹ 


ಉದಾತ 
ಈ 


ಆ 


ಸ 
ಆ 


ಕಾ 
ಟ್‌ 


u 
ರಾ 


(ಬ 


(© 


ಗೆ 


ON 
ww kasd 


1 


[x 


ನಾ 


| ಸ 


ಈ ಅಹಂಕಾರವು ಹೇಗಿದೆಯೆಂದರೆ ಮಾಂ 


ಸೇರಿದಾಗ, ಸಂಸಾರದ 
ಪನು. 
ನಿರಾಕಾರಯ ನಮಃ 


ಮಾಡುತೇವೆ. 
ನಿ- ಆಕಾರ, ರೂಪ, ರೇಖೆ ಇಲ್ಲದವನು ಯ 


೦ಸಾರ ಸಾಗರದಲ್ಲಿ ಅಂ 


ಸ್ಪ 
ವ 


5 
[eV 


೨65. 


9 MH 


D 
12 fb 
3 ೫ 
) 18 

13 
0/ ಈ 
Bp @ 
ಜ್‌ 
೫ 
6 he 
6 ೨ 
pa cs 
ಗ 
js Ye 
ಆಡಿ a 

“ಘಿ 
ಗೆ O 
ಇ 4 
3೨ 

ಗಾ 

2 
KA fa 
p HB 
I : 
p 13 
1೫ ೫D 


ಆಕಾರ 


ಈ 
ಧು 


ಳುವುದ 


, ನಮಗೆ ಅರಿವಿಗೆ ಸಿಕ್ಕದಿರು 


ನೆಗೆ ಮತು ಅದರಿಂದ ಬರು 


w 


ವ ಬಾವ 


೨ 
೬) 


ಲ್ಲ 
ಇಲ ಎಂದು ಹೇ 


ಸಾಕಾರಮೂರ್ತಿ ಎಂದು ತಿಳಿಯುತ್ತೇವೆ. | 
ಎರಡನೆಯದು, ಅವನು ಹೀಗೆಯೇ ಇದ್ದಾನೆ 


ಯಾವ ಆಕಾರವೂ 


ಕರೆಯುವುದು 


ಅವನನ್ನು ಊಹಿಸಿಕೊ 
ಹೆಸರು. 


358 


566. 


ಆದರೆ ನಮಗೆ ಸಿಕ್ಕದಿರುವ ಊಹಿಸಲು ಸಾಧ್ಯವಾದ ರೂಪವಿರಬಹುದೆಂದು 

ಇದರಿಂದ ತಿಳಿಯುತ್ತದೆ. 

ಆದರೆ ಮೂರನೆಯದು ಯಾವ ಜೀವಿಗೂ ಸಿಕ್ಕದಿರುವ ಆಕಾರ. 
ಪರಮಾತ್ಮನೇ ಆದ “ನಿರಾಕಾರ ಸ್ವಭಾವ''ವೇ ಶುದ್ದ ಸತ್ವವಾದ ""ನಿರಾಕಾರ'', 
ಇದನ್ನು ಗುರಿ ಇಟ್ಟುಕೊಂಡು ಪೂಜಿಸುವುದು ಒಂದು ರೀತಿ. 

ಈ ಮೂರನೆಯ ರೀತಿಯೇ ಈ ನಾಮದಲ್ಲಿ ಬ್ರಹ್ಮದೇವರು 
ಉದ್ದೇಶಿಸಿರುವುದು. 

ಆತ್ಮದ ವಿಚಾರ - ಆತ್ಮವು ನಿರಾಕಾರ ಸ್ವರೂಪದ್ದು ಎಂದು 
ಭಾವಿಸಬಹುದು. ಏಕೆಂದರೆ ಆತ್ಮವನ್ನೂ ಸಹ ಯಾರೂ ಗ್ರಹಿಸಿ ನೋಡಿಲ್ಲ. 
ಆದರೆ ಆತ್ಮವು ಪರಮಾತ್ಮನ ಸ್ವಭಾವವನ್ನೇ ಹೊಂದಿರುತ್ತದೆ. ಇದು ಬಹಳ 
ಗಹನವಾದ ವಿಚಾರ. ಪರಮಾತ್ಮನ ಅಂಶದಿಂದ ಭವಸಾಗರಕ್ಕೆ ಬಂದು, 
ನಂತರ ಪರಮಾತ್ಮನಲ್ಲಿಯೇ ಲೀನವಾಗುವುದರಿಂದ ಆತ್ಮನಿಗೂ 
ಪರಮಾತ್ಮನಿಗೂ ಬಹಳ ಸಾಮೃವಿರುತ್ತದೆ. ಆದರೆ ಆತ್ಮನು ಪರಮಾತ್ಮನ 
ಅಧೀನ. ಅವನು ಸೂತ್ರಧಾರ, ಇದು ಸೂತ್ರಕ್ಕೆ ಸೇರಿದ ಬೊಂಬೆ. ಪರಮಾತ್ಮನು 
ಆಡಿಸಿದ ಹಾಗೆ ಆಡಬೇಕು. ಇದೇ ಪರಮಾತ್ಮನ ಮತ್ತು ಆತ್ಮನ ಸಂಬಂಧ. 
ಈ ನಿರಾಕಾರರೂಪಿಗಳಾದ ಪರಮಾತ್ಮನಿಗೂ ಆತ್ಮನೆಂಬ ತೇಜಪಶ್ಯಕ್ತಿಗೂ 
ನಮಸ್ಕಾರಗಳು. ಆಕಾರರಹಿತನಾದ ಪರಮೇಶ್ವರನಿಗೆ ನಮಸ್ಕಾರಗಳು. 


ವೇಗಾಕಾರಾಯ ನಮಃ 

ವೇಗ - ಎಂದರೆ ಸಮಯದ ವೇಗ, ಗಾಳಿಯು ಬೀಸುವ ವೇಗ, 
ಕಾರ್ಯಗಳು ನಡೆಯುವ ವೇಗ ಎಂಬ ಉದಾಹರಣೆಗಳಿಂದ ತಿಳಿಯಬಹುದು. 
ಬಹಳ ಬೇಗ ನಡೆಯುವ ಕಾರ್ಯಕ್ಕೆ ವೇಗ ಎನ್ನುತ್ತೇವೆ. ಎಷ್ಟು ಹೊತ್ತಾದರೂ 


ಎನ್ನುತ್ತೆ 
ಮುಗಿಯದ ಕಾರ್ಯಕ್ಕೆ ""ನಿಧಾನ'' ಎನ್ನುತ್ತೇವೆ. 


[3 ಕ 


ರದಲ್ಲಿ ಪ್ರಾರಂಭವಾಗಿ 


(GL 


ಅಹವಾ ಬಹಳ ಕಡಿಮೆ ಸಮಯದ ಅಂ 


ವ ಲಾ 
ಅಥವಾ ಎರಡು ಘಟನೆಗಳು ಸಂಭವಿಸುವಾಗ ಅವುಗಳ ಧ್ಯ ಇರುವ 
ಸಮಯವನ್ನು' ಕಾಲ ಎನ್ನುತ್ತೇವೆ. ಇದು ಕಡಿಮೆಯಾದಷ್ಟು ""ವೇಗ'' 
ಎನ್ನುತ್ತೇವೆ. ಇದು ಜಾಸ್ತಿಯಾದಷ್ಟು ""ನಿಧಾನ, ಸಾವಧಾನ'' ಎನ್ನುತ್ತೇವೆ 


ಎ 
ವೇಗಗಳಲ್ಲಿ ಅತಿಯಾದುದು - ವಾಯುಫೇಗ, ಇದಕ್ಕಿಂತಲೂ ವೇಗವಾದ್ದು 
- ಮನೋವೇಗ. ಇವುಗಳಲ್ಲಿ ಏನನ್ನಾದರೂ ಯಾವಾಗಲಾದರೂ 
ಸಾಧಿಸಬಹುದು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 1 359 


567. 


ಪರಮಾತ್ಮನದು ಸಂಕಲ್ಪವೇಗ. ಅಂದುಕೊಂಡ ಕಣದಲ್ಲಿಯೇ ಘಟನೆಯು 
ನಡೆದು ಹೋಗುತ್ತದೆ. 


ಶಂಕರಾಯ ನಮಃ 
ಶಂ - ಶುಭವನ್ನು, ಕರ - ಮಾಡುವವನು ಯಾರೋ ಅವನು. 
ಪ್ರಪಂಚದಲ್ಲಿ ಒಬ್ಬರಿಗೆ ಇನ್ನೊಬ್ಬರು ಶುಭವನ್ನು ಕೋರುವವರೇ, 
ಮಾಡುವವರೇ ಆಗಿದ್ದಾರೆ. ಇದಕ್ಕೆ ಕಾರಣ ಅವರಲ್ಲಿರುವ ಆತ್ಮದ ಸ್ವಭಾವ 
ಮತ್ತು ಸಾತ್ವಿಕ ಗುಣ. ಆದರೆ ಈ ಆತ್ಮದ ಸ್ವಭಾವ ಮಾಯೆಯಿಂದ 
ಮುಚ್ಚಿಹೋಗುತ್ತದೆ. ಸಾತ್ವಿಕಗುಣಗಳು ರಜೋ ಮತ್ತು ತಾಮಸ ಗುಣಗಳಿಂದ 
ಮುಚ್ಚಿಹೋಗುತ್ತಿರುತ್ತವೆ. ಸಂಸ್ಕಾರದಲ್ಲಿ ಪ್ರಾರಬ್ದ, ಸಂಚಿತ, ಆಗಮ ಕರ್ಮಗಳ 


ಪ್ರಭಾವದಿಂದ ಸದಾ ಸರ್ವರೂ ಸರ್ವರಿಗಲ್ಲದಿದ್ದರೂ ಸಂಬಂಧದಲ್ಲಿ 


ಹತ್ತಿರದವರಿಗಾದರೂ ಶುಭವನ್ನೇ ಹಾರೈಸುವ ಸ್ವಭಾವ ಮೇಲೇರುವುದಿಲ್ಲ. 

ಆದರೆ ಪರಮಾತ್ಮನೊಬ್ಬನು ಸದಾ ಸರ್ವ ಜೀವಿಗಳಿಗೂ ಶುಭವನ್ನೇ 
ಮಾಡುತ್ತಾನೆ. ಅವನು ಏನು ಮಾಡಿದರೂ ಶುಭವೇ, ಏಕೆಂದರೆ ಅವನು 
ಹಿಂದು ಮುಂದಿನದನ್ನು ಚೆನ್ನಾಗಿ ಅರಿತಿರುತ್ತಾನೆ. ನಮ್ಮ ಸಂಸ್ಕಾರದಂತೆ, 
ಕರ್ಮದಂತೆ ಯಾವ ಸಮಯದಲ್ಲಿ ಏನನ್ನು ದಯಪಾಲಿಸಬೇಕೆಂಬುದನ್ನು 
ತಿಳಿದಿರುತ್ತಾನೆ. ಕರ್ಮಮಾಡುವವರು ನಾವೇ ಅಂದರೆ ಜೀವಿಗಳೇ ಆದರೂ 
ನಮ್ಮ ಸಂಸ್ಕಾರದಂತೆ ಪರೋಕ್ಷದಲ್ಲಿ ನಿಂತು ಪ್ರಚೋದಿಸುವವನು ಅವನೇ. 
ನಮಗೆ ಯಾವ ಅರಿವೂ ಇಲ್ಲದಿರುವುದರಿಂದ ಅವನನ್ನು ಮನಸ್ಸಿಗೆ ಬಂದ 
ಭಾವನೆಗೆ ತಕ್ಕಂತೆ ಹೊಗಳುತ್ತೇವೆ, ತೆಗಳುತ್ತೇವೆ, ನಂತರ ಪಶ್ಚಾತ್ತಾಪ ಪಟ್ಟು 
ಮತ್ತೆ ಅವನನ್ನೇ ಮರೆ ಹೋಗುತ್ತೇವೆ. ಏಕೆಂದರೆ ಅವನೊಬ್ಬನೇ ಶಂ ಕರನು 
- ಶುಭವನ್ನು ಮಾಡುವವನು. 

ಎಲ್ಲ ಸಹ ಜೀವಿಗಳಿಗಿಂತಲೂ ಪರಮಾತ್ಮನೊಬ್ಬನೇ ಸಕಲರಿಗೂ ಭೇದ 
ಭಾವವಿಲ್ಲದೆ, ಪಕ್ಷಪಾತವಿಲ್ಲದೆ ಶುಭವನ್ನು ಮಾಡುವವನು - ಈ ಕಾರಣದಿಂದ 
ಎಲ್ಲರನ್ನು ನೋಡಿ ನೋಡಿ, ಪರೀಕ್ಷಿಸಿ ನಂತರ ಅವನಲ್ಲಿಯೇ ಶರಣು 
ಹೋಗುತ್ತೇವೆ. 

ಶಂಕರ - ಈಶ್ವರ, ಶಿವ, ಪಾರ್ವತಿಯ ಪತಿ, ಕೈಲಾಸವಾಸಿ, ಪರಮೇಶ್ವರ, 
ತ್ರಿಮೂರ್ತಿಗಳಲ್ಲಿ ಒಬ್ಬ, ಲಯಕರ್ತ. 

ಶಂಕರ - ಕಲ್ಯಾಣಕಾರಕನು. 

ಶಂಕರನು - ಶಿವನು, ವಿಷ್ಣು ರೂಪನು. ತ್ರಿಮೂರ್ತಿಗಳು ಬೇರೆ 

ಬೇರೆಯಾದರೂ ಪರಮಾತ್ಮನ ಒಂದೊಂದು ರೂಪಗಳು - ಶಿವನೇ ವಿಷ್ಣು, 
ವಿಷ್ಣುವೇ ಶಿವನು ಹೇಗೆಂದರೆ - 


360 


568. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 
ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ! 
ಶಿವಸ್ಥ ಹೃದಯಗ್‌ಂ ವಿಷ್ಣುಃ ವಿಷ್ಣೋಶ್ಚಹ್ಯದಯಗ್‌ಂ ಶಿವಃ // 
ಯಥಾ ಶಿವಮಯೋ ವಿಷ್ಣುಃ ಏವಂ ವಿಷ್ಣುಮಯಃ ಶಿವಃ 1 
' ಯಥಾಂತರಂ ನ ಪಶ್ಯಾಮಿ ತಥಾ ಮೇ ಸ್ವಸ್ತಿರಾಯುಷಿ !! 


ಹಾಗೆಯೇ, ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಛತಿ 1... 

ಎಲ್ಲ ನಮಸ್ಕಾರಗಳು ಕೇಶವನನ್ನೇ ಸೇರುತ್ತವೆ. ಎಲ್ಲಾ ದೇವರುಗಳೂ 
ಕಲ್ಯಾಣಕಾರಕ ದೇವ ದೇವತೆಗಳೇ! ಅನುಮಾನವಿಲ್ಲ, ಭೇದವಿಲ್ಲ, ಭಕ್ತಿಯು 
ಅಲ್ಲಿಗೆ ಹೋಗುತ್ತದೆ ಅಷ್ಟ!! 


ಅಕಾರಾದಿ ಹಕಾರಾಂತಾಯ ನಮಃ 

ವರ್ಣಮಾಲೆಯಲ್ಲಿ "ಅ'' ಕಾರವು ಮೊದಲನೆಯ ಅಕ್ಷರ ಮತ್ತು ««ಕ್ಷಾ?? 
ಕಾರವು ಕೊನೆಯ ಅಕ್ಷರ. ಈ ಎರಡು ಅಕ್ಷರಗಳಲ್ಲಿಯೂ ಪರಮಾತ್ಮನೇ 
ಇದ್ದಾನೆ. 

ಅಕಾರವು ಉಕಾರ ಮತ್ತು ಮಕಾರ ಮತ್ತು ಅನುಸ್ವಾರ ""ಮ್‌''ದೊಡನೆ 
ಸೇರಿ ""ಓಂ''ಕಾರವಾಗುತ್ತದೆ. ಸಕಲ ದೇವ ದೇವತೆಗಳೂ ಅವರ ಶಕ್ತಿಯೂ 
ಓಂ ಎಂಬುದರಲ್ಲಿ ಲೀನವಾಗುತ್ತದೆ ಅಥವಾ ಐಕ್ಯವಾಗುತ್ತದೆ. ಓಂ ಎಂದರೆ 
ಎಲ್ಲ ದೇವತೆಗಳನ್ನು ಪ್ರಾರ್ಥಿಸಿದಂತಾಗುತ್ತದೆ. ಓಂಕಾರದಲ್ಲಿ ದೇವ ದೇವತೆಗಳ 
ರೂಪಗಳೂ ಇವೆ. ಸಾಕಾರದಿಂದಲೂ ಪೂಜಿಸಬಹುದು. ನಿರಾಕಾರದಲ್ಲಿರುವ 
ಪರಬ್ರಹ್ಮನನ್ನು ನಿರ್ದೇಶಿಸಿ ಪೂಜಿಸಬಹುದು. ಸಗುಣಬ್ರಹ್ಮನೂ ಇದ್ದಾನೆ. 
ನಿರ್ಗುಣ ಪರಬ್ರಹ್ಮನೂ ಇದ್ದಾನೆ. “ಓಂ ಇತ್ಯೇಕಾಕ್ಷರಂ ಬ್ರಹ್ಮ'' ಎಂದು 
ವಂದಿಸುತ್ತೇವೆ. 

ಅದೇ ರೀತಿ ನಾಮಜಪಗಳಲ್ಲಿಯೂ ಓಂಕಾರದೊಡನೆ ನಮಃ ಮತ್ತು 

ನಾಮವ ಸೇರಿ ಜಪಮಂತ್ರವಾಗುತ್ತದೆ. ಓಂ ನಮೋ ನಾರಾಯಣಾಯ, ಓಂ 
ನಮಃ ಶಿವಾಯ,... ಇತ್ಯಾದಿ. ಓಂ ಎಂದು ಹೇಳಿದರೆ ನಾಮಜಪಕ್ಕೆ ಶಕ್ತಿಯು 
ಬರುತ್ತದೆ. ಸಿದ್ದಿಯು ಬೇಗ ಆಗುತ್ತದೆ. ಜಪವೂ ಬೇಗ ಪರಮಾತ್ಮನನ್ನು 
ಮುಟ್ಟುತ್ತದೆ. 

ಹಕಾರವೂ ದೇವಿಯನ್ನು ಜಪಿಸುವಾಗ ಕಲಸ, ಆಂಗನ್ಯಾಸಾದಿಗಳಲ್ಲಿ 
ಬರುತ್ತದೆ. “ಹ್ರೀಂ ಕಾರ” ದೇವಿಯ ಜಪಕ್ಕೆ ಶ್ರೇಷ್ಠ. ಓಂಕಾರದಷ್ಟೇ ಶಕ್ತಿಯುತ. 
ಸಿದ್ದಿ ಕೊಡವ ಮಂತ್ರ. ಮಂತ್ರ ಸಮುದಾಯಕ್ಕೆ ಶಕ್ತಿದಾತೃ - ಹ್ರೀಂ ಕಾರ. 

ಎಂದ ಮೇಲೆ ಪರಮಾತ್ಮನು ಎಷ್ಟು ಮಾಷ | ಕರುಣಾಮಯ! 


ಎಷ್ಟು ನಾಮಗಳನ್ನು ಜೀವಕೋಟಿಗೆ ಕೊಟ್ಟಿದ್ದಾನೆ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | | 361 


569. 


_“ತೈಂತೀಸ್‌ ಕೋಟಿ ಸುರನರ ತೇರೇ ದ್ವಾರ್‌ ಖಡೇ'' ಎಂದು ಗಣಪತಿಗೆ 


 ವಂದಿಸುತ್ತೇವೆ. 


ಅನೇಕ ಕೋಟಿ ದೇವತೆಗಳಿದ್ದಾರೆ. ಅನೇಕ ನಾಮಗಳು, ಅನೇಕ ಸಹಸ್ರ 
ನಾಮ ಸಮುದಾಯಗಳು, ಒಂದೇ, ಎರಡೇ ಎಷ್ಟೊಂದು. ಜೀವಕೋಟಿಯ 
ಪ್ರತಿ ಜೀವಿಯು ಯಾವ ನಾಮವನ್ನಾದರೂ ಆರಿಸಿ ಜಪಿಸಬಹುದು. ಎಷ್ಟು 
ನಾಮಗಳನ್ನಾದರೂ ತೆಗೆದುಕೊಳ್ಳಬಹುದು. 

ಅದಕ್ಕೆ ಬ್ರಹ್ಮದೇವರು ""ಅಕಾರಾದಿ ಹಕಾರಾಂತಾಯ ನಮಃ'' ಎಂದು 
ನಮಿಸಿದ್ದಾರೆ. 
ಅಥವಾ, ಅಕಾರದಿಂದ ಹಕಾರದವರೆಗೈ ವರ್ಣಮಾಲೆಯಲ್ಲಿ ಬರುವ ಅಕ್ಷರಗಳ 
ಶಬ್ದಗಳೆಲ್ಲವೂ ದೇವಿಯದೇ ಮತ್ತು ಪರಮಾತ್ಮದೇ! ಅಥವಾ ಅವನ 
ಕೃಪೆಯಿಂದಲೇ ಬಂದದ್ದು!! 

ಅಥವಾ ಶಬ್ದಬ್ರಹ್ಮನು ಅವನೇ! ನಾದ ಸರಸ್ವತಿಯೂ ಅವನ ರೂಪವೇ! 
ಅವನ ಶಕ್ತಿಯೇ! ಈ ಎರಡು ಅಕ್ಷರಗಳ ಮಧ್ಯೆ ಎಲ್ಲ ಅಕ್ಷರಗಳ ರೂಪ, 
ಶಬ್ದದಲ್ಲಿಯೂ ಪರಮಾತ್ಮನೇ ಇದ್ದಾನೆ. 

ಸಕಲ ವೇದಗಳು, ಸ್ತುತಿಗಳು, ಪುರಾಣ ಇತಿಹಾಸ, ಉಪನಿಷತ್ತುಗಳು 
ಅವನೇ ಆಗಿರುವಾಗ ಯಾವುದರಲ್ಲಿ ಅವನಿಲ್ಲ! ಅವನು ಸರ್ವಾಂತರ್ಯಾಮಿ. 
ಅವನಿಲ್ಲದ ಸ್ಥಳವಿಲ್ಲ. ಅವನಿಲ್ಲದ ಕಾಲ ದೇಶ ಪ್ರಕೃತಿ, ಪುರುಷ, ಮಾಯೆ, 
ಅಹಂಕಾರ, ಚಿತ್ತ , ಮನಸ್ಸು, ಬುದ್ಧಿ, ಆತ್ಮಗಳು, ಬ್ರಹ್ಮಾಂಡಗಳು ಸಾಧ್ಯವೇ 
ಇಲ್ಲ. ಅವನು ಪ್ರಸರಿಸದ ಜಾಗವಿಲ್ಲ. ಇದೇ ಬ್ರಹ್ಮಜ್ಞಾನ, ಪರಜ್ಞಾನ. ಈ 
ಜ್ಞಾನವೇ ಜ್ಞಾನ, ಉಳಿದವೆಲ್ಲವೂ ಅಜ್ಞಾನ, ಕತ್ತಲು, ತಮಸ್ಸು, ಯಾರಿಗೂ 
ಬೇಡವಾದ್ದು. ಮಾಯೆಯನ್ನೂ ದಾಟಿದವರಿಗೆ ಇವು ಬೇಕಾಗಿಲ್ಲ. 
ಮಾಯೆದಾಟಿದವರಿಗೆ ಪರಮಾತ್ಮ ಜ್ಞಾನವೇ ಸದಾ ನಿರಂತರ ಬೇಕಾದ್ದು. ಈ 
ಕಾರಣದಿಂದ ಈ ಒಂದು ನಾಮವೇ ಎಲ್ಲವನ್ನು ನಿರ್ದೆಶಿಸುತ್ತದೆ. - ಅಕಾರಾದಿ 
ಹಕಾರಾಂತಾಯ ನಮಃ, 


ಓಂಕಾರಾಯ ನಮಃ | | 
ಪರಮಾತ್ಮನೇ ""ಓಂ''ಕಾರ, ಅವನನ್ನು ಓಂಕಾರದಿಂದ ನಮಸ್ಕರಿಸುತ್ತೇವೆ. 
ಪರಮಾತ್ಮನಿಗೆ ಪ್ರಿಯವಾದ ಶಬ್ದ - ಓಂ ಕಾರ. ಪರಮಾತ್ಮನನ್ನು ಭಕ್ತರು 
ಜ್ಞಾನಿಗಳು ಆಕರ್ಶಿಸಿ ಕರೆಯುವ ಶಬ್ದ - ಓಂಕಾರ, ಅವನು ಎಲ್ಲಿದ್ದರೂ 
ಓಡಿ ಬರುತ್ತಾನೆ. ಅವರು ಎಲ್ಲಿಂದ ಹೇಗೆ ಯಾವ ಅವಸ್ಥೆಯಲ್ಲಿದ್ದು ಕರೆದರೂ 
ದೂರ, ಕಾಲ ಡೇಶದ ಪರಿಗಣನೆಯಿಲ್ಲದೆ ಅವನು ಭಕ್ತನ ಹತ್ತಿರ ಬರುತ್ತಾನೆ. 
ಭಕ್ತನು ಅವನ ಹತ್ತಿರವಾಗುತ್ತಾನೆ. ಅವರಿಬ್ಬರ ಸಂಬಂಧ ಹೇಗೆಂದರೆ ಇಬ್ಬರೂ 


362 


570. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಒಂದಾಗುತ್ತಾರೆ. ಭೇದಗಳು ಶೂನ್ಯವಾಗುತ್ತವೆ. ಭಕ್ತ - ಪರಮಾತ್ಮನ ಆತ್ಮಗಳು, 
ತೇಜಸ್ಸುಗಳು ಒಂದಾಗಿ ಬೇರ್ಪಡಿಸದಷ್ಟು ಒಂದಾಗುತ್ತದೆ. ಗ್ರಹಿಸಲು 
ಅಸಾಧ್ಯವಾಗುತ್ತದೆ. ತೇಜಸ್ಸು ಒಂದಾಗುತ್ತದೆ ಶಕ್ತಿಯು ಒಂದಾಗುತ್ತದೆ. 
ಆತ್ಮಗಳು ಲೀನವಾಗಿ ""ತನ್ನ ತನವನ್ನು'' ಕಳೆದುಕೊಂಡಾಗ ಸಚ್ಚಿದಾನಂದ 
ಸಂತೋಷವಾಗಿ ಎಲ್ಲವೂ ಮರೆತು ಹೋಗುತ್ತದೆ ಅಥವಾ ಆತ್ಮಕ್ಕೆ 
ಪರಮಾತ್ಮನನ್ನು ಬಿಟ್ಟು ಬೇರೇನೂ ಇಲ್ಲವಾಗುತ್ತದೆ. ವಿಶಾಲ ಬ್ರಹ್ಮಾಂಡವೇ 
ಅವನಲ್ಲಿರುವಂತೆ ಭಾಸವಾಗುತ್ತದೆ. ಈ ಸ್ಥಿತಿಯೇ ಪರಮಪಾವನ ಸ್ತಿತಿ. 
ಮನಸ್ಸಿನಲ್ಲಿ ಬರುವ ರೂಪ. ಮನಸ್ಸೇ ಇಲ್ಲವಾದಾಗ ಎಲ್ಲಿ ಏನು ಬರಲು 
ಸಾಧ್ಯ. ಎಲ್ಲ ಇಂದ್ರಿಯಾಧಿ ದೇವತೆಗಳೂ ಒಂದೊಂದಾಗಿ ಕಳಚಿ ಹೋಗುತ್ತವೆ. 
ಮನಸ್ಸು ಬುದ್ಧಿ, ಅಹಂಕಾರ, ಚಿತ್ತಗಳು ಒಂದೊಂದಾಗಿ ಬಿದ್ದುಹೋಗುತ್ತವೆ. 
ಆತ್ಮನೊಂದೇ ಉಳಿದು ಅವನ ತೇಜಸ್ಸಿನಲ್ಲಿ ಲೀನವಾಗುತ್ತದೆ. ಇದೇ ಸ್ಲಿತಿಯನ್ನು 
ಸಕಲ ಜೀವಿಗಳೂ ಪಡೆಯಲು ಹಾತೊರೆಯುತ್ತಿರುವುದು - ಇಷ್ಟು ಜ್ಞಾನ, 
ಭಾವನೆ, ಅನುಭವ ಬರಲಿಕ್ಕೂ ಅವನೇ ಕಾರಣ. ಓಂಕಾರಾಯ ನಮಃ. 
ಇಷ್ಟೆಲ್ಲ ಬುದ್ದಿ ಮನಸ್ಸಿಗೆ ಬಂದ ಮೇಲೆ ಓಂಕಾರದ ಒಂದೇ ಅಕ್ಷರದ 
ಪವಿತ್ರತೆ, ಶಕ್ತಿ ಎಷ್ಟಿರಬಹುದೆಂದು ವ್ಯಕ್ತವಾಗುತ್ತದೆ. ವೇದ, ಧ್ಯಾನ, ಪೂಜೆ, 
ಜಪ, ತಪಗಳಲ್ಲೆಲ್ಲ ಮೊದಲು ಬರುವುದು ಓಂಕಾರ. ಓಂ ಎಂಬ ಒಂದೇ 
ಅಕ್ಷರದಲ್ಲಿ ಪರಮಾತ್ಮನೇ ಇರುವಾಗ ಈ ಅಕ್ಷರದೊಂದಿಗೆ ಸೇರಿದ ನಾಮಗಳ 
ಶಕ್ತಿ ಎಷ್ಟಿರಬೇಕು? ಇದನ್ನು ಜಪಿಸುವ ದೇವನ ಶಕ್ತಿ ಎಷ್ಟಿರಬೇಕು?? 


ಜಪಿಸುವವನನ್ನು ಮೇಲೆತ್ತುವ ಶಕ್ತಿ ಎಷ್ಟಿರಬಹುದು - ಊಹಿಸಲಸಾಧ್ಯ. 


ಜಪಿಸುತ್ತಿದ್ದರೆ ಜಪಿಸುವವನೂ ಜಪದೇವತೆಯೇ ಆಗಬಹುದು! ಜಪಮಾಲೆಯೆ 
ಜಪದೇವನಾಗಬಹುದು. ಆತ್ಮ, ಬುದ್ದಿ, ಮನಸ್ಸುಗಳು ಜಪದಲ್ಲಿಯೆ 
ನಿಲ್ಲಬಹುದು! ಎಂತಹಶಕ್ತಿ ಉತ್ಪನವಾಗಬಹುದು ಏಕೇ! ಆಗಿಯೇ ಆಗುತ್ತದೆ. 
ನಾಮದ ಬಲವೇ ಅವನ ಬಲ! ""ಭಗವಾನಯಂ ಮೇ ಬಗವತ್ತರಃ?'' 
ಭಗವಂತನೇ ಭಕ್ತನನ್ನು ಉದ್ದರಿಸುತ್ತಾನೆ. ಅವನ ಶಕ್ತಿಯನ್ನೇ ಇವನಿಗೆ 
ಕೊಡುತ್ತಾನೆ. ಇವನೂ ಅವನೇ! ಅವನೂ ಇವನೇ! ಆಗ ಇವನು ಮುಕ್ತಜೀವಿ! 
ಜೀವನ್ಮುಕ್ತ!! ಬೇರೆಯವರನ್ನು ಉದ್ದರಿಸಲು ಉದ್ಯುಕ್ತನಾಗುತ್ತಾನೆ. 


ಲೋಕಕಾರಕಾಯ ನಮಃ 
ಲೋಕ - ಲೋಕಗಳನ್ನು, ಕಾರಕ - ಮಾಡುವವನು, 
ಪರಮಾತ್ಮನು ಲೋಕಗಳನ್ನು ರಚಿಸಿದವನು. ತನ್ನ ಸ್ವ - ಇಚ್ಛೆಯಿಂದ 


. ಕಾಮನೆಯಿಂದ ಸಕಲ ಬ್ರಹ್ಮಾಂಡಗಳನ್ನು ರಚಿಸಿದನು. ಅದರಲ್ಲಿ ಹದಿನಾಲ್ಕು 


ಲೋಕಗಳನ್ನು ಇಟ್ಟನು. ಜೀವಕೋಟಿಗಳನ್ನು ಸೃಷ್ಟಿ ಮಾಡಿದನು. ದೇವ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 363 


571. 


72. 


ದೇವತೆಗಳಾಗಿ ಶಕ್ತಿರೂಪಗಳಾಗಿ ತನ್ನನ್ನು ತಾನೇ ವಿಭಾಗಿಸಿಕೊಂಡನು. ವಿಚಿತ್ರ 
ರೂಪಗಳು, ವಿಚಿತ್ರ ಲೋಕಗಳು, ಲೆಕ್ಕವಿಲ್ಲದಷ್ಟು!! ಎಲ್ಲೆಲ್ಲಿಯೂ ತಾನೇ 
ತಾನಾಗಿ ವಿಜ್ರಂಭಿಸಿದನು. ತನ್ನನ್ನ ತಾನೇ ಹರಡಿಕೊಂಡನು. 

ತಾನಿಲ್ಲದ ಸ್ಥಳ, ಕಾಲ ದೇಶವಿಲ್ಲದಂತೆ ಮಾಡಿದನು. ಸೃಷ್ಟಿಸಿ 


ಅಲ್ಲ, ನಡೆಯುವಂತೆಯೂ ಮಾಡಿದನು. ನಿರಂತರ ನಡೆದು ಲಯ 
ಹೊಂದುವಂತೆಯೂ ಮಾಡಿದನು. ಸೃಷ್ಟಿ, ಸ್ಥಿತಿ, ಲಯಗಳು ನಿರಂತರ 
ನಡೆಯುವಂತೆ ಮಾಡಿದನು. ಇವನ ಬುದ್ದಿ, ಚತುರತೆ ಮುಂತಾದ ಲಕ್ಷಣಗಳು 
ವಿಸ್ಮಯಕಾರಕಗಳು. ವಿಶಾಲ ವಿಶ್ವ - ಸಕಲವನ್ನು ಸಂಕಲ್ಪ ಮಾತ್ರದಿಂದ 
ನಡೆಸುವ ಶಕ್ತಿಯುಕ್ತಿಗಳನ್ನು ಹೊಂದಿದ್ದಾನೆ. ಅವನು ""ಲೋಕಕಾರಕಾಯ 
ನಮಃ'' ಎಂದು ನಮಸ್ಕರಿಸಲ್ಪಡುತ್ತಾನೆ. 


ಶ್ರ 
(| 
(GL 
ತ 


ಏಕಾತ್ಮಾ ತ್ವಮನೇಕಾತ್ಮಾ ಚತುರಾತ್ಮಾ ಚತುರ್ಭಜಃ ! 
ಚತುಮೂರ್ತಿಶ್ಚತುರ್ದಂಷ್ಟ್ರಶ್ಚತುರ್ವೇಗಮಯೋತ್ತಮಃ 119711 
(571-518) 
ಏಕಾತ್ಮಾ - ಏಕಾತ್ಮನೇ ನಮಃ 1. 
ಏಕ - ಒಂದು, ಆತ್ಮನೇ - ಆತ್ಮವುಳ್ಳವನೇ, ನಮಃ - ನಮಸ್ಕಾರಗಳು. 
ಪರಮಾತ್ಮನನ್ನು ""ಒಬ್ಬನೇ ಆತ್ಮನು'' ಎಂದು ಹೇಳುತ್ತೇವೆ. ಪರಮಾತ್ಮನು 
ಒಬ್ಬನು. ಇಷ್ಟೊಂದು ದೇವರುಗಳೆಂದರೂ ಅವರೆಲ್ಲರೂ ಒಬ್ಬನೇ 
ಪರಬ್ರಹ್ಮನನ್ನು ನಿರ್ದೇಶಿಸುತ್ತಾರೆ. ಒಬ್ಬನನ್ನೇ ಆಯಾ ಕರೆಯಲ್ಲಿ 


ತೋರಿಸುತ್ತಾರೆ. ಪರಮಾತ್ಮನು ಒಬ್ಬನೇ. ಎರಡನೆಯವನು ಇಲ್ಲದವನು - 


ಅದ್ವಿತೀಯನು. "ಏಕಮೇವಾದ್ವಿತೀಯಂ'' ಎನ್ನುವುದು ಇವನನ್ನೇ. ಇವನೇ 
ಅಖಂಡ ಬ್ರಹ್ಮಾಂಡ - ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ - ಏಲ್ಲದಕ್ಕೂ 
ಅವನೇ ಸೂತ್ರಧಾರ - ಎಲ್ಲವನ್ನೂ ತನ್ನ ಸಂಕಲ್ಪಮಾತ್ರದಿಂದ ಇದ್ದಲ್ಲಿಂದಲೇ 
ನಡೆಸುವವನು - ಇವನ ಇಚ್ಛೆಗೆ ವಿರುದ್ದವಾಗಿ ಏನೂ ನಡೆಯುವುದಿಲ್ಲ. 
ಇವನು ಹೊಂದಿರುವುದೂ ಏಕಾತ್ಮವೇ. | 

ಸಕಲ ಜೀವಕೋಟಿಯೂ ಇವನೊಬ್ಬನ ಅಂಶದಿಂದಲೇ ನಡೆಯುತ್ತದೆ. 
ಎಲ್ಲರೂ ಪ್ರಾರ್ಥಿಸುವುದು, ಪ್ರಾರ್ಥಿಸಿದುದನ್ನು ಪಡೆಯುವುದೂ 
ಇವನೊಬ್ಬನಿಂದಲೇ. ಅದಕ್ಕೆ ಏಕಾತ್ಮನೇ ನಮಃ ಎನ್ನುವುದು ಇವನನ್ನೇ. 
ಹೇ ಪರಮೇಶ್ವರನೇ, ನಿನಗೆ ನಮೋ ನಮಃ. 


ಅನೇಕಾತ್ಮನೇ ನಮಃ 
ಅನೇಕ - ಒಂದು ಅಲ್ಲದ, ಆತ್ಮನೇ ನಮಃ. - ಆತ್ಮವಿಲ್ಲದವನು, 


364 


573. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


ಒಂದಕ್ಕಿಂತ ಹೆಚ್ಚು ಆತ್ಮವುಳ್ಳವನು. ಜೀವಕೋಟಿಗಳಿಗೆಲ್ಲ ತನ್ನದೇ ಆದ 
ಗುಣ, ಸ್ವಭಾವಗಳುಳ್ಳ ಆತ್ಮಗಳನ್ನು (ಲೆಕ್ಕವಿಲ್ಲದಷ್ಟು, ಎಣಿಸಲಾರದಷ್ಟು) 
ಹೊಂದಿ ಇಟ್ಟುಕೊಂಡಿರುವವನು. ಒಬ್ಬನಲ್ಲಿಯೇ ಇವುಗಳನ್ನೆಲ್ಲ ಅಡಗಿಸಿ 
ಕೊಂಡಿರುವವನು. 


ಅನೇಕ ಆತ್ಮಗಳನ್ನು ಹೊಂದಿರುವವನು. 


ಅನೇಕ ಆತ್ಮಗಳನ್ನು ಅಡಗಿಸಿಕೊಂಡಿರುವವನು ಅಂದರೆ ಪರಬ್ರಹ್ಮ. 
ಪ್ರಳಯಕಾಲದಲ್ಲಿ ಎಲ್ಲ ಆತ್ಮಗಳನ್ನು ತನ್ನಲ್ಲಿ ಇಟ್ಟುಕೊಂಡು ಕಾಪಾಡಿ, 
ಕಲ್ಪಾದಿಯಲ್ಲಿ ಹೊರಬಿಡುವವನು. 


ಚತುರಾತ್ಮನೇ ನಮಃ 

ಚತುರ - ವಿಶೇಷ, ಸೂಕ್ಷ್ಮ, ತೀಕ್ಷ ಗುಣಗಳುಳ್ಳ, ಆತ್ಮ - ಆತ್ಮವುಳ್ಳವನು, 
ತೀಕ್ಷ್ಮ ಸ್ವಭಾವದವನು. 

ಸಕಲ ಬ್ರಹ್ಮಾಂಡಗಳಲ್ಲಿ ಜೀವಕೋಟಿಯನ್ನು, ಸಚರಾಚರ ವಸ್ತುಗಳನ್ನು 
ಅಳವಡಿಸಿ, ಸಂಸಾರ ಸಾಗರವು ನಿರಂತರ ಅಡೆತಡೆಯಿಲ್ಲದೆ ನಡೆಯುವಂತೆ 
ಮಾಡಿರುವವನು. | 

ಇಷ್ಟನ್ನೂ ನಡೆಸುತ್ತಿದ್ದರೂ ಅದರೊಳಗೆ ಪ್ರವೇಶಿಸಿದರೂ ಅಂಟಿಕೊಳ್ಳದೆ 
ಇರುವವನು. - ಇದೇ ಅವನ ಚತುರತೆ. ಬಹಳ ವಿಚಿತ್ರವಾದ ಗುಣ. 
ಯಾರ ಊಹೆಗೂ ನಿಲುಕದೆ ಇರುವವನು. ಎಲ್ಲ ಸನ್ನಿವೇಶದಲ್ಲಿಯೂ ಬಹಳ 
ಸೂಕ್ಷ್ಮವಾದ ತೀಕ್ಷಬುದ್ದಿ ವಿವೇಚನೆ ಚತುರತೆಯಿಂದ ಎದುರಿಸುವವನು - 
ಪರಮಾತ್ಮನೇ! 

ಪರಮಾತ್ಮನು ತನ್ನ ಚತುರತೆಯನ್ನು ಜೀವಕೋಟಿಯ ಸಕಲ ಜೀವಿಗಳಿಗೂ 
ಕೊಟ್ಟಿರುತ್ತಾನೆ. ಆದರೆ ಈ ಗುಣವು ಪ್ರಕೃತಿ, ಪುರುಷ, ಮಾಯೆಗಳಿಂದ 
ಕೂಡಿದ ಪ್ರಪಂಚದೊಡನೆ ವಿವಿಧ ಭಾವಗಳಲ್ಲಿ, ರೀತಿಯಲ್ಲಿ ಸ್ಪಂದಿಸುವುದರಿಂದ 
ಎಲ್ಲರಲ್ಲಿಯೂ ಈ ಚತುರತೆಯು ಒಂದೇ ಸಮನಾಗಿ ವ್ಯಕ್ತವಾಗುವುದಿಲ್ಲ. 
ಅದು ಅವರವರ ವಾಸನಾರೂಪ, ಭಾವ, ಸಂಸ್ಕಾರ, ಕರ್ಮಗಳನ್ನು 
ಅವಲಂಬಿಸಿರುತ್ತದೆ. ಅದರಿಂದ ನಾವು ಕೆಲವರನ್ನು ಬಹಳ ಚತುರರನ್ನಾಗಿಯೂ, 


ಕೆಲವರನ್ನು ಸಮಯ ಸಮಯದಲ್ಲಿ ಚತುರರನ್ನಾಗಿಯೂ, ಕೆಲವರನ್ನು ಬಹಳ 


ಬುದ್ದಿಮಾಂದ್ಯರನ್ನಾಗಿಯೂ ಕಾಣುತ್ತೇವೆ. ವಿವಿಧ ರೀತಿಯ ವಿವಿಧ ಕಾಲದಲ್ಲಿ 
ವಿವಿಧ ದೇಶದಲ್ಲಿ, ಸಮಯಗಳಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ನೋಡುತ್ತೇವೆ. 
ಬ್ರಹ್ಮ, ದಕ್ಷ ಪ್ರಜಾಪತಿ ಮೊದಲಾದವರು, ಕಾಲ ಮತ್ತು ಸಮಸ್ತ ಜೀವಿಗಳು 


- ನಾಲ್ಕು ಚತುರಾತ್ಮ ವಿಭೂತಿಗಳು. (ವಿ.ಸ. 137) 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 365 


574. 


575. 


ಚತುರ್ಭುಜಾಯ ನಮಃ 

ಪರಮಾತ್ಮನು ನಾಲ್ಕು ಭುಜಗಳುಳ್ಳವನು, ಶಂಖ, ಚಕ್ರ, ಗದಾ, ಪದ್ಮಗಳನ್ನು 

ಧರಿಸಿರುವ ಮಹಾವಿಷ್ಣುವಿಗೆ ಮತ್ತು ಅವನ ರೂಪಗಳಿಗೆ ಈ ಹೆಸರು ಬಂದಿದೆ. 
ನಾಲ್ಕು ವೇದಗಳನ್ನು ನಾಲ್ಕು ಭುಜಬಲದಂತೆ ಧರಿಸಿರುತ್ತಾನೆ ಅವನೇ 


- ಮಹಾವಿಷ್ಣು. 


ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನೆ ನಾಲ್ಕು ಭುಜಗಳಂತೆ ನಡೆಸುತ್ತಾನೆ, 
ಇದರಿಂದ ಬೇಡಿದವರಿಗೆ ಇಷ್ಟಾರ್ಥಗಳನ್ನು ಕೊಡುತ್ತಾನೆ. 


ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ, ಸಾಮಾಪ್ಯ ಪದವಿಗಳು ಅವನ 


ಚತುರ್ಭುಜಗಳು. ಈ ಭುಜಗಳ ಮೇಲೆ ತನ್ನ ಭಕ್ತರಿಗೆ ವಾಸಸ್ಥಾನಗಳನ್ನು 
ತನ್ನಲ್ಲಿ ಐಕ್ಕರಾದವನ್ನು ಇಟ್ಟುಕೊಂಡು ಅವರನ್ನು ಪ್ರೇಮದಿಂದ ಪ್ರೀತಿ 


ವಾತ್ಸಲ್ಯವನ್ನು ಕೊಡುತ್ತಾ ನೆ, ಲಾಲಿಸುತ್ತಾನೆ, ಪಾಲಿಸುತ್ತಾನೆ. ಭಕ್ತರ ಬಂಧು, 
ಚತುರ್ಬುಜನು. : 


ಚತುರ್ಮೂರ್ತಯೇ ನಮಃ | 
. / ಚತುರ್ಮೂರ್ತಿ - ಶ್ರೀಮನ್ನಾರಾಯಣನು ಚತುರ್ಮೂರ್ತಿಯಾಗಿ 


ಪ್ರಪಂಚವನ್ನು ನಿರ್ವಹಿಸುತ್ತಾನೆ. ವಿಷ್ಣುವು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, 


ಅನಿರುದ್ದ ಎಂದು ನಾಲ್ಕು ಭಾಗಗಳಾಗಿ ಜಗತ್‌, ಸೃಷ್ಟಿ ಮೊದಲಾದವುಗಳನ್ನು 
ಮಾಡುತ್ತಾನೆ. ಅದರಿಂದ ಚತುರ್ಮೂರ್ತಿ, ಚತುರ್ವೂಹ ಸ್ವರೂಪನು. 


° (ವಿಸ.138) 


576. 


ಚತುರ್ದಂಷ್ಟಾಯ ನಮಃ 


ನಾಲ್ಕು ಕೋರೆಹಲ್ಲು ಗಳುಳ್ಳ ನರಸಿಂಹ ರೂಪವನ್ನು ಧರಸಿರುವವನಾದ್ದರಿಂದ 


| ಚತುರ್ದಂಷ್ಟನು. 


ಅಥವಾ, ಹಲ್ಲುಗಳಂತಿರುವ ನಾಲ್ಕು ಕೊಂಬುಗಳುಳ್ಳವನು, "“ಚೆತ್ವಾರಿ 


1% ತ್ತ (ಭಗವಂತನಿಗೆ ನಾಲ್ಕು ಕೊಂಬುಗಳು) ಎಂದು ಮುಗ್ಗೇದದಲ್ಲಿ 


97. 


Popp 


 ಚತುರ್ದಂಷ್ಭ ಎಂದರೆ ವಿಷ್ಣುವಿನ ನರಸಿಂಹಾವತಾರ. 


ಚತುರ್ವೇಗಮಯಾಯ ನಮಃ 


`` ಪರಮಾತ್ಮನ ನಾಲ್ಕು ವೇಗದ ರೂಪಗಳು, ವಿಧಾನಗಳು, 
ಸಂಕಲ್ಪ ವೇಗ ಅಥವಾ ಭಗವಂತನ ಸ್ವ-ಇಚ್ಛೆ - ಕಾಮನೆಯ ವೇಗ. 
ವಾಯುವೇಗ 

. ಮನೋವೇಗ | 

. ಸಾಮಾನ್ಯ - ವೇಗ - ಜೀವಿಗಳ ಮನೋ, ಸಂಕಲ್ಪ ವೇಗ. 


366 


578. 


ಎಲ್ಲ ಫಯ ವೇಗಗಳನ್ನು ತನ್ನಲ್ಲಿಯೇ ಹರಡಿಕೊಂಡಿರುವವನು, 
ಪರಮಾತ್ಮನಿಗೆ ಚತುರ್ಷೇಗಮಯನೆಂದು ಮೇಲೆ ಹೇಳಿದ ರೀತಿಯಲ್ಲಿ 
ಬ ಯರ ಚತುರ್ವೇಗಮಯನೆಂದು ಹೆಸರು ಬಂದಿದೆ. 
ಅಲ್ಲ, ld ಕೇವಲ ಉದಾಹರಣೆಗಾಗಿ, ಅವನಿಗೆ ಇಷ್ಟೇ ಮತ್ತು 

ಎಂದು ನಿರ್ದೇಶಿಸುವವರು ನಾವು ಯಾರು! ವೇದ ಶಾಸ್ತ್ರ 
ನ A ವಿಚಾರಗಳನ್ನು ಅಳವಡಿಸಿ ಖಷಿ ನಗಲು 

ಹೆಸರಿನಿಂದ ನಮಸ್ಕರಿಸಿದ್ದಾರೆ. ಇದು ಲೋಕವ್ಯವಹಾರಕ್ಕಾಗಿ 


ಬ್ರಿ 
2೨ 


ಉತ್ತಮನು - ಎಲ್ಲರಿಗಿಂತಲೂ ಶ್ರೇಷ್ಠ ಭಾವದಲ್ಲಿ, ಸ್ಥಾನದಲ್ಲಿ, ಗುಣಗಳಲ್ಲಿ 
ಗಿ ಇರುವವನು. ಇವನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. 
ದ 


ಸಂಪರ್ಕದಿಂದ ಮಾಯೆ RE ವಿಧ ba whe ba ಆತ್ಮಗಳ 
ಉತ್ತಮತೆಯು ವಿವಿಧ ಪ್ರಮಾಣದಲ್ಲಿ ಮುಚ್ಚಿಹೋಗುತ್ತದೆ. 
ಅದರಿಂದ ಅತ ಕಾಲ ದೇಶಗಳಲ್ಲಿ ಅಲ್ಪ ಸ್ವಲ್ಪ ಉತ್ತಮತೆಯು 


ಹೊರಕ್ಕೆ ಪ್ರಕಾಶವಾಗುತ್ತದೆ. ಈ ಪ್ರಕಾಶದ ಕಾಲ, ಸನ್ನಿವೇಶಗಳು ಬಹಳ 


ಆದರೆ ಪರಮಾತ್ಮನ ಉತ್ತಮತೆಯ ಪ್ರಕಾಶವು ನಿರಂತರ ಹೊರ 
ಕಾಣುತ್ತಿರುತ್ತದೆ. ಏಕೆಂದರೆ ಅದು ಯಾವ ಮಾಯಯಿಂದಾಗಲೀ, ಪ್ರಕೃತಿ, 
ಪುರುಷ, ಸಂಸಾರ ಸಾಗರದ ಸಂಯೋಗ ವಿಯೋಗಗಳಿಂದಲಾಗಲೀ 
ಪ್ರಭಾವಿತವಾಗುವುದಿಲ್ಲ. ಭಗವಂತನು ಸರ್ವಕ್ಕೂ ಅತೀತನು, ಗುಣಾಶೀತ, 
ಮಾಯಾತೀತ, .ಭವಸಾಗರಾತೀತ. 

ಅವನೇ ಉತ್ತಮನು. ಸದಾ ನಿರಂತರ ಉತ್ತಮೋತ್ತಮನು. ಇವನನ್ನು 
ಮಾರಿದವರಿಲ್ಲ. ಮಾರಿದ ಪುರುಷರಿಲ್ಲ. ಅದರಿಂದ ಪುರುಷೋತ್ರಮನು. 
ಸರ್ವೋತ್ತಮನು. ಶುದ್ಧಸತ್ವನು. ಶುದ್ಧಸತ್ಯನು. ಅದರಿಂದ ಉತ್ತಮಾಯ 
ನಮಃ. ಕ 


ಲೋಕಪ್ರಿಯೋ ಲೋಕಗುರುರ್ಲೋಕೇಶೋ ಲೋಕನಾಯಕಃ / 


ಲೋಕಸಾಕ್ಷ್ಮೀ ಮಹಾಲೋಕೋ ಲೋಕ್ಸೆಕೋ ಲೋಕಲೋಚನಃ 119811 
(579-586) 


Cc 


ಶ್ರೀ ನೃಸಿಂಹ 


579. 


580. 


ಸಹಸ್ರನಾಮಾವಳಿ: 367 


ಲೋಕಪ್ರಿಯಾಯ ನಮಃ 


ಪರಮಾತ್ಮನು ಲೋಕಗಳಿಗೆ ಬೇಕಾದವನು. ತಾನೇ ಸೃಷ್ಟಿಸಿದ ಅಖಿಲಾಂಡ 
ಕೋಟಿ ಬ್ರಹ್ಮಾಂಡಗಳಿಗೆ ಮತ್ತು ಜೀವಿಗಳಿಗೆ ಬೇಕಾದವನು. ಪ್ರಿಯನಾದವನು. 


ಸರ್ವವನ್ನು ತನ್ನದೇ ಎಂದು ತಿಳಿದು ಪ್ರೀತಿಸುವವನು. ಇವನ ಪ್ರೀತಿ ಶುದ್ದ 
ಸ್ವಚ್ಛವಾದುದು. ಇದರಲ್ಲಿ ತೋರಿಕೆ, ಹಾರಿಕೆ, ನಟನೆ ಯಾವುದೂ ಇಲ್ಲವೂ 


ಇಲ್ಲ ಮತ್ತು ಲವಲೇಶವೂ ಮಿಶ್ರವಿಲ್ಲ. | 

ಸಕಲ ಜೀವಕೋಟಿಗೂ ಏಕ ಪ್ರಕಾರವಾಗಿ ಬೇಕಾದವನು. ಇವನನ್ನು 
ಇಷ್ಟ ಪಡದ ಜೀವಿಯು ಇಲ್ಲವೇ ಇಲ್ಲ. ನಾಸ್ತಿಕನಾದರೂ “ಇವನು ಇಲ್ಲ 
ಎಂದು ಹೇಳುವಾಗ ಇವನನ್ನೇ ಉದ್ದೇಶಿಸಿ ಇವನು ಇಲ್ಲ ಎಂದು ಹೇಳುತ್ತಾನೆ 
ಇವನದು ನಾಸ್ತಿಕತೆಯನ್ನು ಹೇಳುವಲ್ಲಿ ಪ್ರಿಯತೆ. 

ಪರಮಾತ್ಮನು ಲೋಕಪ್ರಿಯನು. 

ಲೋಕ - ಎಂದರೆ ಜಗತ್ತು, ಪ್ರಜೆಗಳು, ಸಮೂಹ, ಭೂ ಭಾಗಗಳು, 
ಪರಮಾತ್ಮನು ಸೃಷ್ಟಿಸಿದ ಹದಿನಾಲ್ಕು ಲೋಕಗಳು, ಇತ್ಯಾದಿ. ಇವುಗಳಿಗೆ 
ಪ್ರಿಯನಾದವನು - ಲೋಕಪ್ರಿಯನು. 


ಲೋಕಗುರವೇ ನಮಃ 

ಗುರು - ಪೂಜ್ಯನು, ಎಲ್ಲವನ್ನು ತಿಳಿದವನು ಮತ್ತು ಬೋಧಿಸುವವನು. 

ಲೋಕಗುರು - ಸಕಲ ಲೋಕಗಳಿಗೂ ಪೂಜ್ಯನು. ಸಮಾನ ರೀತಿಯಲ್ಲಿ 
ಗೌರವಿಸಲ್ಪಡುವವನು ಮತ್ತು ಎಲ್ಲವನ್ನು ತಿಳಿದಿರುವವನಾದ್ದರಿಂದ 
ಬೋಧಿಸುವವನು. 

ಇವನಿಗಿಂತ ಪರಮ ಸಮಾನವಾದ, ಚೀದ ಭಾವವಿಲ್ಲದ, ಪಕ್ಷಪಾತವಿಲ್ಲದ 
ಗುರು - ಲೋಕಗುರುವು ಬೇರೊಬ್ಬರಿಲ್ಲ. ಸಕಲ ಜೀವಿಗಳಿಗೂ ಇವನನ್ನೇ 
ಗುರುವೆಂದು ತಿಳಿದು ಅಗ್ರಪೂಜೆ ಮಾಡುತ್ತಾರೆ. 

ಪರಮಾತ್ಮನ ಸಕಲ ರೂಪಗಳೂ ಗುರು ರೂಪವೇ. ಸರ್ವರೂ ಪ್ರಾರ್ಥಿಸುವ 
ಗುರುವು ಬ್ರಹ್ಮ, ವಿಷ್ಣು, ಮಹೇಶ್ವರ. ಗುರುವಿನ ವಿಚಾರದಲ್ಲಿ ಭಗವಾನ್‌ 
ಶಂಕರನು ಪಾರ್ವತಿಗೆ ಬೋಧಿಸಿರುತ್ತಾನೆ. ಇದೇ ಗುರುಗೀತಾ ಇದು 
ಪರಮ ಗುಹ್ಕವಾದ ಜ್ಞ ಜ್ಞಾನ. ಅಲಕ್ಕವಿರುವ, ಚು ರವಿರುವ, ಅವಹೇಳನವಿರುವ 
ಸ್ಥಾನದಲ್ಲಿ ಜನ ನರಲ್ಲಿ ಸ ವಿಚಾರವನ್ನು ಹೇಳಬಾರದು. ಲ 


ಬಿ 


ಮನಸ್ಸಿನಲ್ಲಿಯೂ ಇದರ ಚಿಂತನೆಯನ್ನು ಮಾಡಬಾರದು - ""ಮನಸಾಪಿ 


ಚಿಂತವ್ಯಮ್‌'' - ಅಷ್ಟು ಶ್ರೇಷ್ಠವಾದುದು - ಗುರುಗೀತಾ. 


ಗುರುವಿನ ರೂಪ, ರೇಖೆ, ಭಾವ, ಪೂಜ್ಯತೆ, ಕೃಪೆ, ಕೃಪೆಯ ಶಕ್ತಿ 


368 


583. 


582. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಳಿ 


ಎಲ್ಲವೂ ಗಹನವಾದುದು. ಲೋಕಗುರುವಾದ ಪರಮಾತ್ಮನ ಭಾವವು ಎಷ್ಟು 
ಉತ್ತಮವಾದುದು - ವಿಶೇಷ ಮತ್ತ ಭಾವಿಸಿ ಮನನ ಮಾಡಬೇಕು. 

ಲೋಕಗಳಿಗೆ ಗುರುವೆಂದಮೇಲೆ ಲೋಕಗಳನ್ನು ಸೃಷ್ಟಿಸಿದವನೇ 
ಇವನಾಗಿರುವಾಗ, ಇವನಿಗಿಂತ ಪೂಜ್ಯರು ಇನ್ಯಾರು!! ಯಾರೂ ಇಲ್ಲ. 
ಪರಮಾತ್ಮನೇ ಪರಮ ಕರುಣಾಮಯನಾದ ಲೋಕಗುರುವು. - ಲೋಕಗುರುವೇ 
ನಮಃ. | ' 


ಲೋಕೇಶಾಯ ನಮಃ 
ಪರಮಾತ್ಮ ನು ಲೋಕಗಳಿಗೆ ಈಶನು ಎಂದರೆ ಒಡೆಯನು, ಆಳುವವನು, 
ರಾಜಸ್ವರೂಪನು, ಈಶ್ವರನು, ಕಿರೀಟಪ್ರಾ ಯನು. | | 
ಶಿರಸ್ಸು ದೇಹಕ್ಕೆ ಯಾವ ರೀತಿ ಉತ್ತಮ ಭಾಗವೋ ಅದೇ ರೀತಿ 
ಪರಮಾತ್ಮನು ಅವನು ಸೃಷ್ಟಿಸಿದ ಲೋಕಗಳಿಗೆ (ಹದಿನಾಲ್ಕು )-ಕಿರೀಟಪ್ರಾಯನು. 
ಅವನು ಸೃಷ್ಟಿಸಿದ ಸಕಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಲೋಕಗಳಿಗೂ 
ಅದರಲ್ಲಿರುವ ಸಮಸ್ತ ಚರಾಚರ ವಸ್ತು ಗಳಿಗೂ ಸಕಲ ಜೀವಕೋಟಿಗೂ ಸ 


ಒಡೆಯನು, ಸೂತ್ರಧಾರನು. ಸಕಲವನ್ನೂ ನಿರಂತರ ನಡೆಸುವವನು, ; 
ನಡೆಸುತ್ತಿರುವವನು, ನಡೆಸಿದವನು. ಕಾಲವೇ ಅವನ ಅಧೀನದಲ್ಲಿರುವುದರಿಂದ 


ಸಕಲ ಜೀವಿಗಳು ಅವನ ಇಚ್ಛಾಮಾತ್ರದಿಂದ ಅವನ ಇಚ್ಛೆಯಂತೆ ಕಾಲಚಕ್ರದಲ್ಲಿ 


ನಡೆಯುತ್ತಿರುವುದರಿಂದ ಆ ಸೃಷ್ಟಿಸ್ಲಿತಿಲಯಕರ್ತನಾದ ಪರಮಾತ್ಮನೇ 


ಲೋಕೇಶನು. 


ಲೋಕನಾಯಕಾಯ ನಮಃ ತ ಆ 
ಪರಮಾತ್ಮನು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೆ ನಾಯಕನು. 

ಅವುಗಳು ನಡೆಯಲು ದಾರಿ ತೋರಿಸುವವನು, ನಡೆಸುವವನು. ಲೋಕಗಳು 

ಸೃಷ್ಟಿಸ್ಥಿತಿಲಯ ಚಕ್ರದಲ್ಲಿ ಸಿಕ್ಕಿಕೊಂಡಿರುವಾಗ - ದಾರಿ ತೋರಿಸುವ | 


' ಲೋಕನಾಯಕನು. 


ಸಮಾಜದಲ್ಲಿ ಕೆಲವು ಜನರು ನಾಯಕರಾಗಿರುತ್ತಾರೆ. ಅವರುಗಳು ಗ 


'ಕುಲಕ್ರಮದಲ್ಲಿ ಬದಲಾಗುವವರು. ನಿರಂತರ ಇರಲಾರರು. ಇದ್ದರೂ 


ಹೆಚ್ಚೆಂದರೆ ಜೀವನಪರ್ಯಂತ ಇರುವವರು. ನಂತರ. ಬೇರೆಯವರು ಪೀಠದಲ್ಲಿ ' 


ಬರುತ್ತಾರೆ. ಆದರೆ ಪರಮಾತ್ಮನ ವಿಚಾರ ಹಾಗಲ್ಲ. ಅವನು ತ್ರಿಕಾಲದಲ್ಲಿಯೂ 


ನಿರಂತರ ನಾಯಕನಾಗಿಯೇ ಇರುವವನು. ಬೇರೆಯವರು. ಯಾರೂ ಬಂದು : 
ಇವನನ್ನು ಆ ""ಸ್ಥಾನ''ದಿಂದ ಬದಲಿಸಲು ಸಾಧ್ಯವಿಲ್ಲ. ಅವನು 
“ಏಕಮೇವಾದ್ವಿ ತೀಯ”ನು. ನಿರಂತರ ಇತ್‌ ಕಾರಣ ಅವನು 
ಶ್ರೇಷ್ಠ ಲೋಕನಾಯಕನು. oo 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: | 369 


583. 


584. 


ಲೋಕಸಾಕ್ಷಿಣೇ ನಮಃ 


ಸಕಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲಿ ನಡೆಯುವ ಪ್ರತಿಯೊಂದು 
ಕಾರ್ಯಕ್ಕೂ, ಪ್ರತಿಯೊಂದು ಜೀವಿಯ ಪ್ರತಿಕ್ಷಣದ ಪ್ರತಿಯೊಂದು ಕಾರ್ಯಕ್ಕೂ, 
ಹಿಂದೆ ನಡೆದುದಕ್ಕೂ, ಈಗ ನಡೆಯುತ್ತಿರುವುದಕ್ಕೂ, ಮುಂದೆ ನಡೆಯುವುದಕ್ಕೂ 
ಪರಮಾತ್ಮನೇ ಸದಾ, ನಿರಂತರ, ಕ್ಷಣಮಾತ್ರವೂ ಬಿಡದೇ ""ಲೋಕಸಾಕ್ಷಿ'' 
ಯಾಗಿರುತ್ತಾನೆ. 

ಯಾರೂ, ಯಾವ ಕ್ಷಣದಲ್ಲಿಯೂ ಇವನ ದೃಷ್ಟಿ, ನಿರೀಕ್ಷೆ, ಅಧೀಕ್ಷಣದಿಂದ 
ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಒಬ್ಬನೇ ಹೇಗೆ ಎಲ್ಲವನ್ನು ನೋಡುತ್ತಾನೆ 
ಎಂದು ಸಂದೇಹ ಬರಬಹುದು, ಪರಮಾತ್ಮನಿಗೆ ಅಸಾಧ್ಯವಾದ ಕೆಲಸ 
ಯಾವುದೂ ಇಲ್ಲ. ಅವನಿಗೆ ಕ್ಷಣಮಾತ್ರವೂ ಅಕರ್ಮ - ಕರ್ಮ ನಿಲ್ಲುವ 
ಸ್ಥಿತಿ ಇಲ್ಲ. ಅವನಂತಹ ಕರ್ಮಯೋಗಿ 'ಬೇರೊಬ್ಬರಿಲ್ಲ. ಇದಕ್ಕೆ ಇವನಿಗೆ 
ಸಾಕ್ಷೀಗೋಪಾಲ ಎಂದು ನಮಸ್ಕರಿಸುತ್ತೇವೆ. ಚಿತ್ರಗುಪ್ತರು ಈ ಸಾಕ್ಷಿ ಕೆಲಸವನ್ನು 
ಮಾಡುತ್ತಾರೆ. ಆತ್ಮಕ್ಕೆ ಅಂಟಿರುವ ಮನಸ್ಸು, ಬುದ್ದಿ, ಅಹಂಕಾರ, ಚಿತ್ತ, 


ಇಂದ್ರಿಯಗಳು - ಎಲ್ಲವೂ ಅವನೇ. ಆತ್ಮವೂ ಅವನೇ ಎಂದ ಮೇಲೆ 


ಭಗವಂತನೇ ನಮ್ಮ ಆತ್ಮದಲ್ಲಿ ಕುಳಿತು ಮಾಡಿಸುವುದರಿಂದ ಅವನೇ ನಮ್ಮ 
ಸಕಲ ಆಗು ಹೋಗುಗಳನ್ನು ನಿರ್ಧರಿಸುವುದರಿಂದ, ನಿರ್ದೇಶಿಸಿರುವುದರಿಂದ 
ನಮಗೆ ಅವನಿಗಿಂತ ಉತ್ತಮಪ್ರಿಯರು, ಗುರುಗಳು, ಸಾಕ್ಷಿಗಳು, ನಾಯಕರು, 
ಯಾರಿದ್ದಾರೆ!! ಅವರುಗಳಿದ್ದರೂ ಅವನ ಕೃಪಾಸಾಗರದಲ್ಲಿ ಅವರು 
ನಿರ್ವಹಿಸಬೇಕು. ಅವನ ಸಂಕಲ್ಪದಂತೆಯೇ ನಡೆಯಿಸಬೇಕು. ಎಂತಹ 
ವಿಶೇಷ ವ್ಯಾಖ್ಯಾನ, ಎಂತಹ ವಿಶೇಷ ವ್ಯಾಮೋಹ!! ಹೇಗೆ ಅವನು ಅವನ 
ಆತ್ಮಜ್ಞಾನವನ್ನು ಎಂತಹ ಸನ್ನಿವೇಶದಲ್ಲಿ ಪ್ರಚೋದಿಸುತ್ತಾನೆ. ಎಂತಹ 
ಅಪರೂಪದ ಕೃಪಾಬಿಂದು ಕರುಣಾಳುವಿನ ದಯೆ!! ಇದನ್ನು ತಿಳಿಯಲು 
ಪ್ರಚೋದನೆ, ಗ್ರಹಣಶಕ್ತಿಯನ್ನು ಹೇಗೆ ದಯಪಾಲಿಸುತ್ತಾನೆ ಅವನು!! ಈ 
ಜ್ಞಾನವು ಆತ್ಮ - ನಾನು, ಬುದ್ದಿ, ಮನಸ್ಸು, ಇಂದ್ರಿಯಗ್ರಾಮಕ್ಕೆ ಬಂದುದೇ 
ಒಂದು "ಅದೃಷ್ಟ''. ಅವನೇ ಸಾಕ್ಷಿಯಾಗಿ ನಾವು ಮಾಡುವ ಎಲ್ಲವನ್ನು 
ಸಾಕ್ಷಿಯಾಗಿ ನೋಡುತ್ತಿರುವನು ಎಂಬುದು ತಿಳಿವಳಿಕೆಗೆ ಬಂದಾಗ ನಾವು 
ಎಂತಹ ತಪ್ಪನ್ನು ಮಾಡುವ ಸನ್ನಿವೇಶ ಬಂದಾಗಲೂ ಅವುಗಳನ್ನು ಮಾಡದಿರಲು 
ಶಕ್ತಿ, ಯುಕ್ತಿ ಬರುತ್ತದೆ. ನಮ್ಮ ಚರಿತ್ರೆಯನ್ನು ಬದಲಾಯಿಸಲು ಸಾಧ್ಯ, 


ಶುದ್ದ ಸಾತ್ವಿಕರಾಗಬಹುದು. - ಲೋಕಸಾಕ್ಷಿಣೇ ನಮಃ. 


ಮಹಾಲೋಕಾಯ ನಮಃ 
ಪರಮಾತ್ಮನೇ ಮಹಾಲೋಕನು. ಸಕಲ ಲೋಕಗಳನ್ನು, ಬ್ರಹ್ಮಾಂಡಗಳನ್ನು 
ತನ್ನಲ್ಲಿಯೇ ಅಡಗಿಸಿಕೊಂಡಿರುವುದರಿಂದ ಅವನ ದೇಹವೇ ಮಹಾಲೋಕ. 


370 


585. 


586. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 
ಅಥವಾ ಅವನ ಮನಶೃಕ್ತಿಯೇ ಮಹಾಲೋಕ. 
ಅಥವಾ ""ಸೋ$ಕಾಮಯತ ಪ್ರಜಾಃ ಸೃಜೇಯೇತಿ'' ಎಂದು ಅವನು 
ಇಚ್ಛಿಸಿದ್ದರಿಂದ ಅವನು ಕಾಮನೆಯೇ ಮಹಾಮಹಿಮ ಸಮಾನವಾದುದು. 
K ಘು ars ಸ್ಥಾನವೇ ಮಹಾ ವೈಕುಂಠ, ಸತ್ಯಲೋಕ - 
ಸೃಷ್ಟಿಯಲ್ಲಿ ಅವನ ಶಿರದಲ್ಲಿಯೇ ದೇವಲೋಕವಿದೆ. ಪಾದದಲ್ಲಿ ಭೂಮಿ, 
ದಶದಿಶೆಗಳು ಉದ್ದವವಾದವು ಎಂದು ಪುರುಷ ಸೂಕ್ತದಲ್ಲಿ ಅವನ 'ದೇಹವನ್ನು 
ಕಲ್ಪಿಸಿರುತ್ತಾರ. - ""ಶೀರ್ಷೋ ದ್ಯ್ಕೌಸ್ಸಮವರ್ತತ । ಪದ್ಧ್ಯಾಂ 
ಭೂಮಿರ್ದಿಶಶ್ರೋತ್ರಾತ್‌ | ತಥಾ ಲೋಕಾಗ್‌ಂ ಅಕಲ್ರಯನ್‌।।'' - ಎಂದಿದೆ. 
ಅಥವಾ ಮಹಾಪ್ರಳಯಕಾಲದಲ್ಲಿ ಪರಮಾತ್ಮನೊಬ್ಬನೇ 
ವಟಪತ್ರಶಾಯಿಯಾಗಿ ಶಿಶು ರೂಪದಲ್ಲಿ ಮಲಗಿದ್ದಾಗಿನ ಲೋಕವೇ 
ಮಹಾಲೋಕ - ಆ ಇವನಿಗೆ ಇವನರೂಪದಲ್ಲಿ ಸರ್ವವನ್ನು ಅಡಗಿಸಿ 
ಕೊಂಡಿದ್ದರಿಂದ ಮಹಾಲೋಕನೆಂದು ಆಯಿತು. 

ಅಥವಾ ಹದಿನಾಲ್ಕು ಲೋಕಗಳಲ್ಲಿ ಸತ್ಯಲೋಕವೇ ಮೇಲಿನದು ಪಾತಾಳವೇ 
ಕೆಳಗಿನದು. ಇವೆಲ್ಲವನ್ನು ಸೃಷ್ಟಿಸಿ ನಡೆಯಿಸಿ ಲಯಮಾಡುವ ಇವನ ಸಂಕಲ್ಪವೇ 
ಮಹಾಲೋಕ. 
ಲೋಕೈಕಾಯ ನಮಃ 

ಲೋಕಗಳು ಎಷ್ಟೇ ಇದ್ದರೂ, ಸಕಲದಲ್ಲಿಯೂ ಇವನು.- ಪರಮಾತ್ಮನು 
ಹರಡಿರುವುದರಿಂದ ಸಕಲ ಬ್ರಹ್ಮಾಂಡಗಳು, ಲೋಕಗಳು, ಚರಾಚರ ವಸ್ತುಗಳು, 
ಜೀವಕೋಟಿಯ ಸಕಲ ಜೀವಿಗಳು - ಎಲ್ಲದರಲ್ಲಿಯೂ ಒಳಗೂ ಹೊರಗೂ 
ಅವನೇ ಅವನಾಗಿರುವುದರಿಂದ ಬೇರೆ ಬೇರೆಯಾದ ಎಲ್ಲವೂ ಒಂದೇ 
ಲೋಕವಾಗಿ ಹೋಗಿದೆ. ಇದು ಪರಮಾತ್ಮನ ವಿಶಾಲಲೋಕ, ಇಲ್ಲಿ ಇವನ 
ಅಧಿಕಾರ, ಅಧ್ಯಕ್ಷತೆ, ಒಡೆತನ ಮಾತ್ರ ನಡೆಯುತ್ತದೆ. 

ಅಥವಾ ಲೋಕಗಳಲ್ಲೆಲ್ಲ ಅವನಿರುವ ಲೋಕವೇ ಲೋಕ. ಬೇರೆಯವಲ್ಲ 
ಅದರ ಅಧೀನನೇ. ಅವನೇ ಲೋಕಗಳಲ್ಲಿಲ್ಲ ಒಂದೇ ಒಂದು ಪರಮ ಪೂಜ್ಯ 
ಉದಾತ್ತಲೋಕ. 

"ಅವನು ಲೋಕೈಕ ಚಕ್ರವರ್ತಿ, ಚೋರಾಗ್ರಗಣ್ಯ ಚಕ್ರವರ್ತಿ, ಲೋಕ್ಕಕಾಯ 
ನಮಃ. | | 
ಲೋಕಲೋಚನಾಯ ನಮಃ 

ಅವನು, ಪರಮಾತ್ಮನು ಸಕಲ ಲೋಕಗಳಗೂ ಕಣ್ಣಿನಂತಿರುವವನು. 
ಸಕಲ ಲೋಕಗಳನ್ನು ತನ್ನ ದೃಷ್ಟಿಯಿಂದಲೇ ನೋಡುವವನು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


587. 


ಬುದ್ದಿ, ಅಹಂಕಾರ, ಚಿತ್ರಗಳು ಅವನೇ. ಅವ 


ಅಥವಾ ಪ್ರಪಂಚಗಳಿಗೆ ಅವನೇ ಕಣ್ಣು. 

ಅಥವಾ ಅವನೇ ನಮ್ಮ ಕಣ್ಣುಗಳಲ್ಲಿ ನಿಂತು ತು ಪ್ರಪಂಚವನ್ನು ನೋಡುತ್ತಾನೆ 

ನಾವು ನೋಡುವ ಎಲ್ಲವೂ ಅವನ ಕೃಪೆಯಿಂದಲೇ 
ನೋಡುವವನೂ ಅವನೇ. ನೋಡಲ್ಪ ಡುವ ಪ್ರಪಂಚವೂ 
ಇಂದ್ರಿಯಗಳು, ಅದರ ಅಧಿಷ್ಠಾನ ದೇವತೆಗಳು, ಆಃ ಅತ್ಮ, ಮನ 


ರುಣೆಯಿಂದಲೇ ಇವು 
ಕೆಲಸ ಮಾಡುತ್ತಿವೆ. ಅವನ ಕೃಪೆ ಇಲ್ಲದಿದ್ದರೆ. ಏನೂ ಟ್‌ 
ಅವನ ಕೃಪೆಯಿಂದಲೇ ಆತ ವು ದೇಹಗಳನ್ನು ಪರಿಗ್ರಹಿಸಿ, ಅವುಗಳಲ್ಲಿ ಇ 
ನಂತರ ಅವುಗಳನ್ನು ವಿಸರ್ಜಿಸುತ್ತದೆ. ಅವನ ಕೃಪೆಯಿಂದಲೇ ಈ ಜಗತು 
ನಡೆಯುತ್ತದೆ. ಅವನು ಅದರಲ್ಲಿ ಇಕಾ ಬೇರೆಯವರಿಗೆ 
ಗೋಚರಿಸುತ್ತಾನೆ. ಒಂದು ದೇಹದಲ್ಲಿರುವ ಆತ್ಮಕ್ಕೆ ಇತರರಲ್ಲಿರುವ ಆ ತ್ಮವು 
ಪ್ರಕಾಶವಾಗುತ್ತಾನೆ. ಇತರರಲ್ಲಿರುವ ಆತ್ಮಕ್ಕೆ ಇವನೂ ಪ್ರಕಾಶವಾಗುತಾನೆ 
ವಾಸ್ತವ್ಯದಲ್ಲಿ ಅವನು ಅವನನ್ನು ಪರಸ್ಪರ ಪ್ರಕಾಶದ ಮೂಲಕ ನೆ: ೪ 
ಇದು A ಗುಹ್ಯವಾದ ಅಂತರಾತ್ಮನ ವಿಚಾರ. ಅಂದರೆ ; ಎಲಲ 
ಅವನೇ ಅವನಾಗಿ ಪ್ರಸರಿಸಿ್ದಾನೆ. ಲೋಕ ಲೋಚನನಾಗಿ ಗೋಚರಿಸುತಾ 


ಲೋಕ ಲೋಚನಾಯ ನಮಃ ಎಂದರೆ ಅವನಿಗೇ ಸಲ್ಲುತ್ತದೆ 


ಲೋಕಾಧಾರೋ ಬೃಹಲ್ಲೋಕಃ ಸರ್ವಲೋಕಮಯೋ ವಿಭುಃ / 

ಲೋಕಕರ್ತಾ ವಿಶ್ವಕರ್ತಾ ಕೃತಕರ್ತಾ ಕೃತಾಗಮಃ 119911 

| ಡ್ನ (೨೮1-೨94) 

ಲೋಕಾಧಾರಾಯ ನಮಃ 
ಲೋಕ - ಜಗತ್ತಿಗೆ, ಪ್ರಪಂಚಕ್ಕೆ ಆಧಾರ - ಕಾರಣಭೂತನು, 


ಆಶ್ರಯಭೂತನು. 


ಪ್ರಪಂಚ ನಡೆಯುವುದಕ್ಕೆ ಪರಮಾತ್ಮನೇ ಆಶ್ರಯನು. ಅಥವಾ 
ಕಾರಣಭೂತನು. 
ಈ ಆಧಾರವು ಇಲ್ಲದಿದ್ದರೆ, ಷಷ್ಟ ನಿಲ್ಲಲು, ನಡೆಯಲು ಲು, ಸೃಷ್ಟಿ, 
ಸ್ಥಿತಿ, ಲಯಗಳಲ್ಲಿ ನಡೆಯಲು ಸಾಧ್ಯವಿಲ್ಲ. 
ಈ ಅಖಿಲಾಂಡ ಕೋಟಿ ತ ಪರಮಾತ್ಮನೇ 
ಮೂಲಕಾರಣನು. ಅವನ ಇರುವಿಕೆಯಿಂದಲೇ ಇವೆಲ್ಲಾ ನಡೆಯುವುದು. 


ಚಿನ್ನದ ಆಭರಣಗಳಿಗೆ ಚಿನ್ನವು ಹೇಗೆ ಮೂಲಕಾರಣವಾಗಿ ಆಭರಣಗಳು 


ವಿವಿಧ ರೂಪದಲ್ಲಿ ಇರುವುವೋ ಮತ್ತು ಚಿನ್ನವಿಲ್ಲದೆ ಆಭರಣಗಳು ಹೇಗೆ 
ಸಾಧ್ಯವಿಲ್ಲವೋ ಅದೇ ರೀತಿ ಪರಮಾತ್ಮ ತತ್ವವಿಲ್ಲದೆ ಜಗತ್ತು ಆಗಲು 


372 


588. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಸಾಧ್ಯವಿಲ್ಲ. ಇದಕ್ಕಾಗಿಯೇ ""ಆಧಾರ'' ಎಂದು ಹೇಳುವುದು. ಅವನು 
ಲೋಕಾಧಾರನು. : 

ದೇಹಗಳ ಇರುವಿಕೆಗೆ ಆತ್ಮನೇ ಆಧಾರ. ಆತ್ಮನ ಜೊತೆ ಸೂಕ್ಷ್ಮ 
ದೇಹದಲ್ಲಿರುವ ಮನಬುದ್ದಿ, ಅಹಂಕಾರ, ಚಿತ್ತ, ಹತ್ತು ಇಂದ್ರಿಯಗಳು, 
ಸತ್ವರಜೋ ತಮಸ್ಸು ಗುಣಗಳು, ಕರ್ಮ ಸಂಸ್ಕಾರಗಳು, ಕಾರಣ ಶರೀರಗಳು 
- ಇವುಗಳು ಆತ್ಮನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ಆತ್ಮನೇ ಆಧಾರ. 
ಸೂಕ್ಷ್ಮ ದೇಹವೇ ಪಂಚಭೂತಗಳಿಂದಾದ ಸ್ಥೂಲ ಶರೀರಕ್ಕೆ ಆಧಾರ. ಇದೆಲ್ಲದರ 
ಇರುವಿಕೆ, ಆಗು ಹೋಗುಗಳಿಗೆ ಆತ್ಮವೇ ಆಧಾರ. ಆತ್ಮನಿಗೆ ಪರಮಾತ್ಮನ 
ಸಂಕಲ್ಪವೇ ಆಧಾರ. - ಇದೆಲ್ಲದರ ಇರುವಿಕೆ ಅಳಿವುಗಳಿಗೆ ಪರಮಾತ್ಮನೇ 
ಆಧಾರ. ಪ್ರತಿ ದೇಹವೂ ಒಂದು ಲೋಕ, ಈ ಲೋಕಕ್ಕೆ ಆತ್ಮನೇ ಆಧಾರ. 
ಬೃಹಲ್ಲೋಕಾಯ ನಮಃ 

ಪರಮಾತ್ಮನೇ ಒಂದು ಲೋಕ. ಅವನ ಸಂಕಲ್ಪವೇ ಒಂದು ದೊಡ್ಡ 
ಲೋಕ. ಅವನ ಕಾಮನೆಯೇ ಒಂದು ಲೋಕ. ಅವನ ಕ್ರಿಯೆಯೇ 
ಮಹಾಲೋಕ, ಈ ಸಕಲ ಬ್ರಹ್ಮಾಂಡ ಸ್ವರೂಪವಾದ ಜಗತ್ತೇ ಒಂದು 
ಲೋಕವಾದರೆ, ಅವನೇ ಯಾರಿಗೂ ತಿಳಿಯದ ಒಂದು ಪ್ರಪಂಚ. ಅವನ 
ಇಚ್ಛೆಯಂತೆ, ಸೂತ್ರಕ್ಕೆ ಅನುಗುಣವಾಗಿ ಎಲ್ಲವೂ ನಡೆಯುತ್ತದೆ. 

ಪರಮಾತ್ಮನ ಸಗುಣಬ್ರಹ್ಮ, ನಿರ್ಗುಣಬ್ರಹ್ಮ, ಸಾಕಾರಮೂರ್ತಿ ಆರಾಧನೆ, 


ನಿರಾಕಾರಮೂರ್ತಿ ಆರಾಧನೆ; ಗುಣಾತೀತ ಲೋಕಾತೀತ, ಮಾಯಾತೀಶ 


ಮುಂತಾದ ಅತೀತ ಭಾವನೆಗಳು, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, 


 ಸಾಮಾಪ್ಯ, ಪುನರಾವೃತಿರಹಿತ ಲೋಕಗಳು ಮುಂತಾದ ಅವನ ಸಂಬಂಧದ 
ವಿಚಾರಗಳು - ಇವೇ ಒಂದು ಬೃಹಲ್ಲೋಕವಾಗಿ ಯಾರ ಬುದ್ದಿ, ಮನಸ್ಸುಗಳ 


ಚಿಂತನೆಗೂ ಎಟುಕದವಾಗಿ ಪ್ರಶ್ನಾರ್ಥವಾಗಿಯೇ ಅನಾದಿ ಕಾಲದಿಂದಲೂ 
ನಿಂತಿವೆ, ಮುಂದೆಯೂ ಇರುತ್ತವೆ. ಇದು ತಿಳಿದ ಪಕ್ಷದಲ್ಲಿ ಪರಮಾತ್ಮನು 
ತಿಳಿವಳಿಕೆಗೆ ಅಳತೆಗೆ ಒಳಪಟ್ಟ ಹಾಗೆ ಆಗುತ್ತದೆ. ಆಗ ಅವನ ವಿಶೇಷ 
ಅವ್ಯಕ್ತ ಸ್ಥಿತಿ ನಿಲ್ಲಲು ಸಾಧ್ಯವಿಲ್ಲ. ಹಾಗಾಗಿ ಅವನು ಅವ್ಯಕ್ತವಾದ ಅವನೇ 
ಅವನಾದ ಬೃಹಲ್ಲೋಕವಾಗಿ ನಿಂತೇ ಇರುತ್ತಾನೆ. ಇದೇ ಸತ್ಯ, ಪರಮ ಸತ್ಯ 
- ಪರಬ್ರಹ್ಮತತ್ವ, ಅಭೇದ್ಯ ಶಕ್ತಿ, ಜ್ಯೋತಿಃ ತಮಸಃ ಪರಸ್ತಾತ್‌. ಹೀಗೆ. 


` ಅವ್ಯಕ್ತವಾಗಿ, ಅಭೇದ್ಯವಾಗಿ ಸಾಕಾರ, ನಿರಾಕಾರಗಳೆರಡೂ ಆಗಿ 


ಬೃಹಲ್ಲೋಕವಾಗಿ, ಅಣೋರಣೀಯಾನ್‌ - ಮಹತೋ ಮಹೀಯಾನ್‌ ಆಗಿ 
ನಿಂತಿರುವ ಪರಮಾತ್ಮನು ಯಾರಿಗೂ ತಿಳಿಯದ ಬೃಹಲ್ಲೋಕ ಸ್ವರೂಪನಾಗಿ 


 ನಮಸ್ಕರಿಸಲ್ಪಡುತ್ತಿದ್ದೌನೆ. ಮಹಾ ಮಹಿಮನು - ಅವನೇ ""ಬೃಹಲ್ಲೋಕಾಯ 


ನಮಃ” ಎಂದು ಆಗುವವನು. 


`ಶ್ರೀ ನೃಸಿಂಹ ಸಹಸ್ರನಾಮಾವಳಿ: | | 373 


589. 


590. 


591. 


ಸರ್ವಲೋಕಮಯಾಯ ನಮಃ 

ಪರಮಾತ್ಮನು ಎಲ್ಲೆಡೆಯೂ ಹರಡಿರುವವನು, ಪ್ರಸರಿಸಿರುವವನು, 
ತಾನಿಲ್ಲದ ಸ್ಥಳದಂತೆ ಇರುವವನು, ಲೋಕದಲ್ಲೆಲ್ಲಾ ಇರುವವನು. ಅದರಿಂದ 
ಲೋಕಮಯನು. ಒಂದೇ ಲೋಕವಲ್ಲ, ಏನೇನು ಎಲ್ಲೆಲ್ಲಿ ಯಾವ ಯಾವ 


 ಲೋಕವಿದೆಯೋ, ಯಾವ ಯಾವ ಲೋಕವು ವ್ಯಕ್ತವಾಗಿದೆಯೋ, ಯಾವ 


ಲೊ ಕವು ಅವ್ಯಕ್ತವಾಗಿದೆಯೋ - ಅಲ್ಲೆಲ್ಲ ಭಾ 
ಹಾಗೆಯೇ ಸಕಲ ಬ್ರಹಾ ಒಂಡಗಳಲ್ಲಿಯೂ ಅವನು ಹರಡಿಕೊಂಡಿದ್ದಾನೆ. - 
ಅವನಲ್ಲಿಯೇ ಅವನಾಗಿದ್ದಾನೆ. ಸೃಷ್ಟಿಸಿದ ಅಖಿಲಾಂಡ ಕೋಟಿ 
ಬ್ರಹ್ಮಾಂಡಗಳಲ್ಲಿಯೂ, ಸೃಷ್ಟಿಸಿದ ಬ್ರಹ್ಮಾಂಡಗಳಲ್ಲಿಯೂ, ಕಾಮಿಸಿದ, 
ಕಾಮಿಸಲ್ಪಡುವ ಸಕಲದರಲ್ಲಿಯೂ ಅವನೇ ಅವನಾಗಿ ಪ್ರಸರಿಸಿರುವುದರಿಂದ 





'ಸರ್ವಲೋಕಮಯನಾಗಿ ನಮಸ್ಕರಿಸಲ್ಪಡುತ್ತಾನೆ - ಸರ್ವಲೋಕಮಯಾಯ 


ನಮಃ. 
ವಿಭವೇ ನಮಃ 
ವಿಭು - ಸರ್ವವ್ಯಾಪಿ ಪರಮಾತ್ಮನು. ಎಲ್ಲ ಕಡೆಯೂ ಇರುವ ಪರಮಾತ್ಮ. 
ವಿಭವೇ. - ಸಂಪತ್ತು, ಸಾಮಥಣ್ಯ - ಇದೇ ಪರಮಾತ್ಮ. 
ಪರಮಾತ್ಮನು ಸರ್ವವ್ಯಾಪಿ, ಸರ್ವ ಸಾಮಥ್ಯವುಳ್ಳವನು. 
ಒಂದು ರೀತಿಯಲ್ಲಿ ಪ್ರತಿಯೊಂದು ಆತ್ಮವೂ ಸರ್ವವ್ಯಾಪಿ. ಇದರ ಪ್ರಸರಣ 


ಪರಮಾತ್ಮನಷ್ಟು ವಿಸ್ತಾರವಲ್ಲ. ತನ್ನ ಜೊತೆಯಿರುವ ಮನಸ್ಸು ಬುದ್ದಿಯ 


ಕಾರಣ ಆತ್ಮನ ಪ್ರಸಾರ ವ್ಯಕ್ತವಾಗುತ್ತದೆ. ಆತ್ಮನ ರೂಪ ರೇಖೆಗಳು 


ಪರಮಾತ್ಮ ನದರಂತೆಯೇ. ಆದರೆ ಕ್ಲುಪ್ತ, ಅಷ್ಟೆ. ಪರಮಾತ್ಮನು ಪರಮವಾದ, 


ಜ್‌? 


ಉದಾತ್ತವಾದ, ಉತ್ತಮವಾದ ಆತ್ಮ. ಅವನು ಆತ್ಮಗಳಿಗೆಲ್ಲಾ, ಆತ್ಮ ಗಳಲ್ಲೆಲ್ಲಾ 


ಆತ್ಮನು. ಹಾಗೆ ಪರಮಾತ್ಮನೇ ವಿಭವೇ ನಮಃ ಎಂದರೆ ಅದೇ ಪರಮಾತ್ಮ ನಿಗೆ" 


ಸೇರುತ್ತದೆ. 


ಲೋಕಕರ್ತ್ರೇ ನಮಃ 


ಕರ್ತೃ - ಎಂದರೆ ಮಾಡುವವನು, ಸೃಷ್ಟಿಸುವವನು. . 
 ಲೋಕಕರ್ತ - ಲೋಕಗಳನ್ನು ಮಾಡುವವನು, ಸೃಷ್ಟಿಸುವವನು. ಇವನು 


ಸರ್ವೋತ್ತಮನಾದ ಪರಮಾತ್ಮನೇ. ಅವನೇ ಪರಬ್ರಹ್ಮ, ಬ್ರಹ್ಮ, ಮಹಾವಿಷ್ಣು, 


ವಟಪತ್ರಶಾಯಿ ಎಲ್ಲವೂ ಅವನೇ. ಅವನ ಕೂರಿ, ನಾಮಗಳು, 


ಬ್ಯ ೫ hairy ವಿಭಾಗದ ರೂಪಗಳು. 


ನಮ್ಮ 'ಜೇಹದಲ್ಲಿರುವ ಆತ್ಮವೂ ಸಹ ಲೋಕಕರ್ತೃವೇ. ಇದು ತನ್ನಲ್ಲಿ 


ಸ | ಬ | | ತನ್ನದೇ ದೇಹೇಂದ್ರ ಯ ಮನೋ ಬುದ್ದಿ ಗಳಲ್ಲಿ ಲೋಕಗಳನ್ನು ಸೃಷ್ಟಿಸಿಕೊಳ್ಳುತ್ತದೆ. 


374 


592. 


593. 


594. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಮತ್ತು ಇತರ ಸಮಾನವಾದ ಆತ್ಮಗಳಿಗೆ ಸ್ಪಂದಿಸಿ ಲೋಕಗಳನ್ನು ಸಂಖ್ಯೆಗಳಲ್ಲಿ 

ಮತ್ತು ತಮ್ಮ ತಮ್ಮ ಲೋಕಗಳಲ್ಲಿ ವಿಸ್ತಾರಿಸುತ್ತದೆ. ಇದು ಬಹಳ ವಿಚಿತ್ರವಾದ 

ಸಂಯೋಗ, ವಿಯೋಗಗಳ ಬಾಹ್ಯಾಭ್ಯಂತರ ಲೋಕಸೃಷ್ಟಿ - ಅವೇ ಲೋಕಕರ್ತ್ಯ. 
ಪರಮಾತ್ಮನಿಗೂ, ಆತ್ಮಗಳಿಗೂ ಯ: 


ವಿಶ್ವಕರ್ತ್ರೇ ನಮಃ 

ವಿಶ್ವ - ಎಂದರೆ ಎಲ್ಲೆಲ್ಲಿ ಪರಮಾತ್ಮ ನು ಪ್ರವೇಶಿಸಿ ನಿಲ್ಲುವನೋ ಅವೆಲ್ಲಾ 
ವಿಶ್ವ. ಅವನ ಕಾಮನೆಯಿಂದ ಪ್ರಸರಿಸಿ ವಿಶ್ವವನ್ನು ಸೃಷ್ಟಿಸುತ್ತಾನೆ. ಹಾಗೆ 
ಸೃಷ್ಟಿಸಿದ ವಿಶ್ವವೇ ನೋಡುವ ದೃಷ್ಟಿಯಿಂದ ಲೋಕ ಎಂದು ಹೇಳಲ್ಪಡುತ್ತದೆ. 
ಲೋಕ, ವಿಶ್ವ ಎಂಬುದರಲ್ಲಿ ಸೂಕ್ಷ್ಮ ವೃತ್ಯಾಸ, ಒಂದು ನೋಡುವ ದೃಷ್ಟಿಯಿಂದ 
ಹೆಸರು ಪಡೆಯುತ್ತದೆ ಇನ್ನೊಂದು ವಿಸ್ತರಿಸುವ ದೃಷ್ಟಿಯಿಂದ ಹೆಸರು 
ಪಡೆಯುತ್ತದೆ. ಆದರೆ. ಪರಿಣಾಮ - ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು, 
ಜೀವಕೋಟಿಗಳು, ಸಚರಾಚರ ವಸ್ತುಗಳು, ಪ್ರಕೃತಿ, ಪುರುಷ ಮತ್ತು ಮಾಯೆ 
ಮತ್ತು ಅವುಗಳ ಸಂಪರ್ಕದಿಂದ ಆಗುವ ಲೋಕಗಳು, ವಿಶ್ವ ಮತ್ತು ನಡೆಯುವ 
ಸ್ಥಿತಿ, ನಿರಂತರ ಚಾಲನೆಯಲ್ಲಿರುವ ಜಗತ್ತು. ಅದರಿಂದ ವಿಶ್ವಕರ್ತೃವೆಂದರೆ 
ಅವನೇ - ವಿಶ್ವಕರ್ತೆ« ನಮಃ ಎಂದರೆ ಅವನಿಗೇ ಸೇರುತ್ತದೆ. 
ಕೃತಕರ್ತೆೇ£« ನಮಃ 

ಕರ್ತಾ - ಎಂದರೆ ಮಾಡುವವನು. 

ಕೃತ - ಎಂದರೆ ಮಾಡಲ್ಪಟ್ಟಿದ್ದು. 

ಈಗ ಇರುವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದವನು. 

ಯಾವುದಾದರೂ ಕೆಲಸವನ್ನು ಮಾಡಿದ ನಂತರ ಮಾಡಿದವನಿಗೆ ಕೃತ 
ಕರ್ತು ಎಂದು ಹೇಳುತ್ತೇವೆ. ಇದು ಆತ್ಮನಿಗೆ ಸಲ್ಲುತ್ತದೆ. ಅದರಿಂದ 
ಪರಮಾತ್ಮನಾಗಲೀ, ಆತ್ಮನಾಗಲೀ ನಿರಂತರವಾಗಿ ಕಾರ್ಯಗಳನ್ನು 
(ಏನಾದರೂ) ಮಾಡುತ್ತಲೇ ಇರುವುದರಿಂದ ಸದಾ ಕೃತ ಕರ್ತ್ರರಾಗಿರುತ್ತಾರೆ. 


ಯಾವ ಕಾಲದಲ್ಲಿಯೂ ಯಾವ ಕಾರಣಕ್ಕೂ ಈ ಕೆಲಸ ನಿಲ್ಲದಿರುವುದರಿಂದ 


ಅವರು - ಆತ್ಮಗಳು, ಪರಮಾತ್ಮನು - ಕೃತಕರ್ತರು. ಆದರೆ ಪರಮಾತ್ಮನು 
ಶ್ರೇಷ್ಠತರ ಕೃತಕರ್ತಾ. ' 
ಕೃತಾಗಮಾಯ ನಮಃ 
ಕೃತ - ಎಂದರೆ ಮಾಡಲ್ಪಟ್ಟ ಕೆಲಸ, ಕಾರ್ಯ. 
ಆಗಮ - ನಂತರ ಬಂದವನು ಅಥವಾ ಕೆಲಸಮಾಡಿ ಬಂದವನು. 
ಪ್ರತಿ ಆತ್ಮನು ಮಾಡುವ ಕೆಲಸಗಳಿಗೂ ಹೆಸರನ್ನು ಅನ್ವಯಿಸಬಹುದು, 
ಕೃತಾಗಮನು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 375 


595. 


ಪರಮಾತ್ಮನು ಸಕಲ ಬ್ರಹ್ಮಾಂಡಗಳನ್ನು ಮತ್ತು ಅವುಗಳಲ್ಲಿರುವ 
ಜೀವಕೋಟಿ, ಸಚರಾಚರ ವಸ್ತುಗಳನ್ನು ಸೃಷ್ಟಿಸಿದ ನಂತರ ಬಂದವನು 
ಉಪಸ್ಥಿತನಾಗಿದ್ದಾನೆ. ಅಥವಾ ಅವುಗಳಲ್ಲಿ ತಾನೇ ಉಪಸ್ಥಿತನಾಗಿದ್ದಾನೆ. 

ಈ ರೀತಿಯಲ್ಲಿ ಅತ್ಮನಿಗೂ ಈ ನಾಮ ಅನ್ವ ಯಿಸುತ್ತದೆ. ಹೆಚ್ಚಾಗಿ 
ಬುದ್ದಿ, ಮನಸ್ಸು, ಚಿತ್ತ, ಅಹಂಕಾರ, ಇಂದ್ರಿಯಗಳು, ಗುಣಗಳು - ಇವುಗಳ 
ಸಮುದಾಯಕ್ಕೆ ಅನ್ವಯಿಸುತ್ತದೆ. ಕೃತಾಗಮಃ ಎಂದು ಸಮಂಜಸ 
ನಾಮವಾಗುತ್ತದೆ. | | 

ಪ್ರಕೃತ, ನರಸಿಂಹನ ಅವತಾರಕಾರ್ಯಗಳು - ಹಿರಣ್ಯಕಶಿಪುವನ್ನು 
ಸಂಹರಿಸಿದ್ದು, ಪ್ರಹ್ಲಾದನನ್ನು ರಕ್ಷಿಸಿದ್ದು, ಬ್ರಹ್ಮನ ವರವನ್ನು ಪಾಲಿಸಿದ್ದು. 
ನಂತರ ಬ್ರಹ್ಮದೇವರ ಪ್ರಾರ್ಥನೆಯನ್ನು ಲಾಲಿಸುತ್ತಿದ್ದಾನೆ. ನರಸಿಂಹನು 
ಇಷ್ಟೆಲ್ಲವನ್ನು ನಡೆಸಿದ ನಂತರ ಬ್ರಹ್ಮದೇವರು ಪ್ರಾರ್ಥಿಸುತ್ತಿರುವ ಕಾರಣ 
"ಕೃತಕರ್ಮ' ಎಂದು ನರಸಿಂಹನನ್ನು ಹೊಗಳಿ ಶಾಂತಗೊಳಿಸಲು 
ಪ್ರಯತ್ನಿಸುತ್ತಿರುವಂತಿದೆ. 


ಅನಾದಿಸ್ವ ಮನಂತಸ್ವಮಭೂತೋ ಭೂತವಿಗ್ರಹಃ ! 
ಸ್ತುತಃ ಸ್ತವಃ ಸ್ತವಪ್ರೀತಃ ಸ್ತೋತಾ ನೇತಾ ನಿಯಾಮಕಃ 1110011 
(595-604) 

ಅನಾದಯೇ ನಮಃ 

ಅನಾದಿ - ಆದಿ ಎಂದರೆ ಮೊದಲು, ಪ್ರಾರಂಭ, ಅ - ಇಲ್ಲದವನು. 
ಯಾವನು ಎಲ್ಲಿಂದ ಯಾವಾಗ ಎಲ್ಲಿ ಮೊದಲಾಗಿ ಶುರುವಾದನೋ ಅಂತಹ 
ಸ್ಥಳ, ಸಮಯವನ್ನು ಕಂಡು ಹಿಡಿದು ನಿರ್ದೇಶಿಸಲು ಸಾಧ್ಯವಲ್ಲದವನು - 
ಪರಮಾತ್ಮ ನೇ 

ಪರಮಾತ್ಮನು ಸದಾ, ನಿರಂತರವಾಗಿ ಇರುವವನು, ಪ್ರಳಯಕಾಲದಲ್ಲಿಯೂ 
ಅಂದರೆ ನಿತ ಪ್ರಳಯ, ನೈಮಿತ್ತಿಕ ಪ್ರಳಯ, ಬ್ರಹ್ಮದೇವನ 
ಮಹಾಪ್ರಳಯಕಾಲದಲ್ಲಿಯೂ, ಪ್ರತಿ ಕಲ್ಪಾದಿ ಕಲ್ಪಾಂತಗಳಲ್ಲಿಯೂ, ಪ್ರತಿ 
ಕಲ್ಬಾದಿಯಿಂದ ಕಲ್ಬಾಂತದ ಅಂತರ ಸಮಯದಲ್ಲಿಯೂ, ಕಾಲದ 
ಮಹಾಚಕ್ರಗಳಲ್ಲಿಯೂ ಇರುವವನು ಪರಮಾತ್ಮನೊಬ್ಬನೇ. ಅದರಿಂದ ಇವನಿಗೆ 
"ಆದಿ'' ಎಂಬುದೇ ಇಲ್ಲ.` ಅನಾದಿ - ಅದರಿಂದ ಇವನಿಗೆ ಅನಾದಯೇ . 
ನಮಃ ಎಂದು ನಮಸ್ಕರಿಸುತ್ತೇವೆ. 

ಪರಮಾತ್ಮನು ಸರ್ವಸ್ವತಂತ್ರನು. ಆದರೆ ಅವನು ಸರ್ವಕ್ಕೂ ಅಂದರೆ 
ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೆ ಮತ್ತು ಅವುಗಳಲ್ಲಿರುವ ಸಕಲ 
ಜೀವಕೋಟಿಗೂ ಸಚರಾಚರ ವಸ್ತುಗಳಿಗೂ ಮತ್ತು ಸರ್ವದ ಆಗು 


ಶ್ರೀ ನೃಸಿಂಹ- ಸಹಸ್ರನಾಮಾವಳಿ; 


. `ಹೋಗುಗಳಿಗೂ... ಕಾರಣ. ಸ್ನ ಸ್ವರೂಪನು, ಸೂತ್ರಧಾರನು ಮತ್ತು ನಿರಂತರ 
ತನ್ನ ಸಂಕಲ್ಪಕ್ಕನುಗುಣವಾಗಿ ನಡೆಸುವವನು. . “ಇವನೇ. ಅನಾದಿ: ಸ್ವರೂಪನು. 

ಆತ್ಮ ದ ವಿಚಾರ - ಎ - ಸಕಲ: ಆತ್ಮಗಳು. ಯಾವಾಗಲೂ. "ನಾಶವಾಗುವುದಿಲ್ಲ. 
ಆದರೆ. ಕೆಲವು. ಕಾಲ ವ್ಯಕ್ತವಾಗುತ್ತವೆ. ಕೆಲವು. 'ಕಾಲ.. ಅವ್ಯಕ್ತವಾಗುತ್ತವೆ. 
ಎಂದರೆ. ಆಗ ಅವುಗಳು ಪರಮಾತ್ಮನಲ್ಲಿ ಲೀನವಾಗುತ್ತವೆ- ಮತ್ತೆ, ವ್ಯಕ್ತವಾಗುತ್ತವೆ. 


1ನ 


| ಪಾ: ಆ. ಎಂದರೆ ಪರಮಾತ್ಮನ ಸಂಕಲ್ಪಕ್ಕನುಗುಣವಾಗಿ...ವ್ಯಕ್ತಾವ್ಯಕ್ತ: ಸ್ಥಿತಿಯನ್ನು 


596, 


ಪಡೆಯುತ್ತವೆ. ಒಂದು ವಾದ ಸರಣಿಯಂತೆ ಪರಮಾತ್ಮಃ ನಂತಯೇ ಆತ ಗಳು 
. ಇರುತ್ತವೆ ಮತ್ತು ಅವನ್ನ ಗುಣಗಳನ್ನೇ ಹೊಂದಿರುತ್ತವೆ. ಆದರೆ ವ್ಯತ್ಯಾಸವೆಂದರೆ : 
'ಪರಮಾತ ನು ಆತ ಗಳನ್ನು, :ನಿರ್ದೆಶಿಸುತ್ತಾನೆ. ಆತ್ಮ ಗಳು. .ಪರಮಾತ ನ 
ಅಧೀನದಲ್ಲಿ ನಡೆಯುತ್ತವೆ. ಎರಡೂ ಅನಾದಿಯೇ, ಅನಾದಯೇ ನಮಃ 
ಎಂದರೆ ಆತ್ಮ ಕ್ಕೂ, ಅನ್ನ ಯಿಸುತ್ತದೆ.. ಬ 


ಅನಂತಾಯ: ಎ 15. ...೬.2 1 ಸ 
ಅಂತ - ಸಂಟ ಕೊನೆ, ಅ - ಎಂದರೆ 'ಇಲ್ಪದ್ದು. ಹ 
ಅನಂತ - ಎಂದರೆ ಕೊನೆ, ಇಲ್ಲದವನು. - ಅಂದರೆ: ‘ಯಾರ ಅವತಾರ 
[ಸಮಾಪ್ತಿ ಇಲ್ಲವೋ ಅವನು - -ಅನಂತನು... ಎ... 
ಯಾವನು ಅನಾದಿಯೋ ಅವನಿಗೆ ಆ ಚಚ 


4 ಸಿಟ್ಟ ದನು ಆದರೆ ಪರಮಾತ ನು ಹೇಗೆ. ಅನಾದಿಯೋ ಅದೇ; ರೀತಿ 


:,.,ಅನಂತನು. ಅಂತವಿದ್ದರೆ ಆದಿ ಇರಲೇ ಬೇಕ. ಆದಿ, ಅಂತಗಳು ಪರಸ್ಪರ 


ಪೂರಕಗಳು. ಒಂದರ. _ಆದಿಯಾದರೆ. ಇನ್ನೊಂದರ. ಅಂತವಾಗಿರಬೇಕು. 
ಉದಾಹರಣೆಗೆ ಒಂದು, ಸುಖದ ಸಮಯ ಅಂದರೆ. ಸುಖವು, -ಪ್ರಾರಂಭವಾಗಿ 
ಕೊನೆಗೊಂಡಾಗ, ದುಃಖವು ಪ್ರಾರಂಭವಾಗುತ್ತದೆ. ದುಃ ಏವು. ಕೊನೆಗೊಂಡಾಗ 
ಮತ್ತೆ ಸುಖವು ಪ್ರಾ ಪ್ರಾರಂಭವಾಗುತ್ತದೆ. ಹೀಗೆ, ಜೀವನದಲ್ಲಿ ಸುಖ ದುಃಖಗಳ 
'ಚಕಿವ ಕ್ರಮಿಸುತ್ತಲೇ ಇರುತ್ತದೆ. "ಇದ್ದೇ ರೀತಿ ಲಾಭ ನಷ್ಟ ರಾತ್ರಿ ಹಗಲು 
` ಚಿಕ್ರದೋಪಾದಿಯಲ್ಲಿ ' | ನಡೆಯುತ್ತಿ ರುತ್ತದೆ... ಮುಂದೆ, ಮುಂದೆ, ಯೋಚನಾ 
ತರಂಗವನ್ನು ಓಡಿಸಿದರೆ ಜನನ - 'ಮರಔ - " ಜನನಗಳೂ' ಚಕ್ರವೇ. 


ಆದರೆ ಆತ್ಮನು. ಮಾತ್ರ ಉದ್ದಕ್ಕೂ 'ಜನನ - ಮರಣ - ಜನನ ಚಕ್ರದಲ್ಲಿ 


ಸಾ | ಮ ನಿರಂತರ ' 'ಕ್ರಮಿಸುತ್ತಿ ರುತ್ತಾನೆ. ಅದರಿಂದ ಅವನಿಗೆ. ಆದಿ, ಅಂತಗಳು 





ಇರುವುದಿಲ್ಲ. ಇದು. ಪರಮಾತ್ಮನ. ಅಧೀನವಾಗಿ ನಡೆಯುತ್ತದೆ. 
ಪರಮಾತ್ಮ ಓನಿಗೆ ಆದಿ, ,ಅಂತಗ್ಗಳು "ಯಾವುದೂ. ಇಲ್ಲ, . ಅವನು ಅನಾದಿಯು, 


. ಅನಂತನು,. ಅದರಿಂದ. ಅವನನ್ನು ಅನಂತಾಯ. ನಮಃ ಎಂದು 


..ನಮಸ, ರಿಸುತ್ತೆ ವೆ. 


iv pis Fy 
ಟ್ಟ ಸಕ್ಸ ರಿ ಇ 7 ತ 
ಕ 1 ಬೆ ಸೇ 


``ಅನಂತ - ಎಂದರೆ ಆದಿಶೇಷ ನು: ಇವನು ಪರಮಾತ್ಮನಿಗೆ ಪರ್ಯಂಕವಾಗಿ 
ಸೇವೆ "ಮಾಡುತ್ತಾನೆ. ಜನಂ ವ್ರ 2 ಪರಮಾತ್ಮನು 


1“ ನಾಭಿಕಮಲದಿಂದ ಬ್ರಹ ನನ್ನು' ಹೊರತಂದು ಅನಂತನೆಂಬ ಹಾಸಿಗೆಯ ಮೇಲೆ 
ಉಂ Weed ಗ ಅನಂತಪದ, ಒನಾಭಸ್ವಾ ಮಿ ಎಂದಾಗಿ 


ಜೂ ಮು ರಿಸುತ್ತೆ ವೆ." 


``ಕಾಲದೇವನು ' ಎಂದರೆ “ಸಮಯ. ಸ “ಕಾಲ” 'ದ ದೇವತೆಯು 


`` : ಪರಮಾತ್ಮ ನಿರುವವರೆಗೆ ಅವನ ಅಪೇಕ್ಷೆಯಂತೆ ಇರುತ್ತಾನೆ. ಎಲ್ಲವನ್ನು ನಿರಂತರ 


'ನಿರಿಟ್ಟಸುವ' “ದೇವತೆ”: ಅದರಿಂದ ಇವನೂ ಸಹ"“"ಅನಾದಿ''. ಅನಂತನು. 


ನ ಹಾಗಾಗಿ ಅನಂತಾಯ ನಮಃ ಎಂದರೆ ಕಾಲದೇವನಿಗೆ ನಮಸ್ಕರಿಸಿದಂತಾಯಿತು. 


ಕಾಲದೇವ - ಎಂದರೆ ಮೃತ್ಯುದೇವ - ಯಮ. ಸಕಲ. ಪ್ರಾಣಿಗಳಿಗೂ 


Be TD ್ರಾಣವನ್ನು ದೇಹದಿಂದ ಹರಣಮಾಡಿ' 'ಮುಂದಿನ ದೇಹಕ್ಕೆ ಸೂಕ್ಷ್ಮ ಶರೀರವು 
ಅ ಸೇರುವ: ಹಾಗೆ. ಮಾಡುವವನು. ಒಂದು. ರೀತಿಯಲ್ಲಿ ಇವನೂ ಸಹ ಅನಂತನೇ 


ಆದರೆ ಇವನಿಗೆ ಒಂದು ಮಿತಿಯಿದೆ. ಪರಮಾತ್ಮ! ನ.ಅಂಶದಲೇ ರುವುದರಿಂದ 


ಇರ ಕಾಲಾನುಕಾಲಕ್ಕೆ. "ಅವನನ್ನೇ. "ಸೇರುವುದರಿಂದ ಇತರ. ದೇವ ದೇವತೆಗಳಂತೆಯೇ 


ಜಾತ 258 ಕಸು ಜು ಶೇಷ, ವಾಸುಕಿ, ಆಕಾಶ, ಬ್ರಹ್ಮ, 


ಇ ಹೇಳಬಹುದು: . ಸ 


ಶೇಷ, ವಾಸುಕಿ ಬ್ರಹ್ಮ ಇವರುಗಳು ಪರಮಾತ್ಮನು ಇಚ್ಛಿ ಸಿದ 


ಕಾರ್ಯಗಳನ್ನು ನಡೆಸುವ ಸಲುವಾಗಿ, 'ಅವನಿಂದಲೇ:ಅವನ ರೂಪಗಳನ್ನೂ 


೬... ತಾಳಿದವರು. ಮೂಲದಲ್ಲಿ ಅವನೇ ಮತ್ತು ಅಪತಾರದ ಕೊನೆಯಲ್ಲಿ ಅವನನ್ನೇ 


ಹ? “ಸೇರುತ್ತಾರೆ... 


5 9 ಗ ಸ 


11 (ನೀರು), ತೇಜಃ (ಅಗಿ), ವಾಯು 


ಅಭೂತಾಯ: ನಮಃ 


ಭೂತ - ಎಂದರೆ 5 'ಸಂಚಭೂತಾವ ಪೂತ ಭೂ ಮಿ), ಅಪಃ 
(ಗಾಳಿ), ಆಕಾಶ (ಆಕಾಶ, ನಭ). ಇವು 





ಪರಮಾತ್ಮನಿಂದ: ಮೊದಲು ಸೃಷ್ಟಿಯಾದವು. ಪರಮಾತ್ಮನು ಇವುಗಳಲ್ಲಿ ತಾನೇ 


ನನೆ "'ತಾನಾಗಿ``ಹರಡಿದ್ದಾನೆ. ಕಣ ಕಣಗಳಲ್ಲಿ. ಇವುಗಳಲ್ಲಿ: ಹರಡಿದ್ದಾನೆ. ಅವನು 
ಜ.2೭ 1 ಇದದ..'ಸ್ಥಳವೇ`ಇಲ್ಲ..'ಅದರೂ ಅವನು ಇವುಗಳನ್ನು. ಮಾರಿ ಹೊರಗೆ 
೩11 ಜಇದ್ದಾನೆ ಅದರಿಂದ `ಭೂತನೂ ಅವನೇ, -ಅಭೂತನೂ` ಅವನೇ. 


ಭೂತ - ಎಂದರೆ ಜೀವಿಗಳು. ಜೀವಿಗಳು - ಎಂದರೆ ಆತ್ಮಗಳು. 


ಆತ್ಮಗಳು: ಪರಮಾತ್ಮನಿಂದ ತೇಜೋರೂಪದಲ್ಲಿ ಬಂದ ಆಂಶಗಳು. ಅದರಿಂದ 


ಆತ್ಮ ಗಳು ಅವನೇ. `ಆದರೆ:ಅವನು:ಪ್ರತಿ ಆತ್ಮವನ್ನು ತನ್ನ: 'ಅಧೀನದಲ್ಲಿಟ್ಟು 


378 


598. 


599. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ನಡೆಸುವುದರಿಂದ ಅವುಗಳಿಂದ ಅವನು ಮಾರಿದವನು, ಅತೀತನು ಆಗಿದ್ದಾನೆ. 
ಅದೇ ಕಾರಣದಿಂದ ಅವನನ್ನು ""ಅಭೂತ'' ಎನ್ನುತ್ತೇವೆ. | 

ಅ - ಭೂತ - ಭೂತ ಎಂದರೆ ಗತಿಸಿಹೋದ ಭಾವನೆ. ಇವನಿಗೆ ಹಿಂದೆ 
ಗತಿಸಿ ಹೋದ ಭಾವವೇ ಇರುವುದಿಲ್ಲ. ಕಾಲಮಾಪನದಲ್ಲಿ ಭೂತಕಾಲ - : 


ಎಂದರೆ ಗತಿಸಿಹೋದ ಅಥವಾ ಹಿಂದೆ ನಡೆದಿರುವ ಕಾಲ ಎಂದಾಗುತ್ತದೆ. 


ಅವನು ಅಭೂತನು. ಇವನು ಕಾಲಾತೀತನಾದ್ದರಿಂದ ಅಭೂತನು - 
ಅಭೂತಾಯ ನಮಃ ಎಂದೇ ಹೇಳುತ್ತೇವೆ. ಅದು ಪರಮಾತ್ಮನಿಗೇ ಸೇರುತ್ತದೆ. 
ಸ್ವಲ್ಪ ಪರಿಮಿತಿಯಲ್ಲಿ ಆತ್ಮವನ್ನೂ ನಾವು ನಿರ್ದೇಶಿಸಬಹುದು. 

ಆತ್ಮನಿಗಿಂತ ಶ್ರೇಷ್ಠವಾದವನು - ಪರಮಾತ್ಮನು, ಶ್ರೇಷ್ಠ ರೀತಿಯ ಅಭೂತನು. 
ಭೂತವಿಗ್ರಹಾಯ ನಮಃ | 

ಭೂತ - ಪಂಚಭೂತಗಳನ್ನು, ವಿಗ್ರಹ - ಪ್ರಭೇದ ಮಾಡಿದವನು, 

ಪಂಚಮಹಾಭೂತಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸಿದವನು ಯಾರೋ 
ಅವನು - ಪರಮಾತ್ಮನು. 

ಹಾಗೆಯೇ ಆತ್ಮಗಳನ್ನು ಬೇರೆ ಬೇರೆಯಾಗಿ ತನ್ನ ದೇಹದಿಂದ ಹೊರತಂದು 


ಬೇರೆ ಬೇರೆಯಾಗಿ ಸಂಸಾರ ಸಾಗರ, ಪ್ರಕೃತಿ, ಪುರುಷ, ಮಾಯೆಗಳಲ್ಲಿ' 


ಸ್ಪಂದಿಸಿ ಕಾಲಚಕ್ರದಲ್ಲಿ ಜೀವನದ ಹಾದಿಯನ್ನು ಕಂಡುಕೊಂಡು ನಿರಂತರ 
ನಡೆಯುವಂತೆ ಮಾಡಿದವನು - ಭೂತವಿಗ್ರಹನು. 
ವಿಗ್ರಹ - ಎಂದರೆ ಪ್ರತಿಮೆ, ಪ್ರತಿರೂಪ. 
ಅಖಂಡ ಸೃಷ್ಟಿಯಲ್ಲಿ ಪ್ರತಿಯೊಂದರಲ್ಲಿಯೂ ಪರಮಾತ್ಮನೇ ಇರುವುದರಿಂದ 
Brees ಅವನ ಪ್ರತಿರೂಪವನ್ನೇ ನಿರ್ದೇಶಿಸುತ್ತದೆ. ಅದರಿಂದ ಅವನು 
ಭೂತವಿಗ್ರಹನು. ಅವನನ್ನು ಬಿಟ್ಟು ಅವನಿರದ ಸೃಷ್ಟಿಯಿಲ್ಲ. ಅದರಲ್ಲಿರುವ 
ವಸ್ತುವಾಗಲೀ ಜೀವವಾಗಲೀ ಇಲ್ಲ. ಅವನಿಲ್ಲದೆ ಯಾವುದೂ ಇಲ್ಲ. 


ಸ್ತುತಾಯ ನಮಃ 

ಸ್ತುತಿ- ಎಂದರೆ ಹೊಗಳುವುದು, ಹೊಗಳುವ ಮಾತುಗಳು. ಪ್ರಶಂಸೆಯ 
ಶಬ್ದಗಳು, ಕೃತಜ್ಞತೆಯನ್ನು ತೋರಿಸುವ ಮಾತುಗಳು. 

ಅತ್ಯಂತ ಪ್ರಶಂಸೆಯನ್ನು ನಾವು ಯಾರು ನಮಗೆ ಅಸ್ತಿತ್ವವನ್ನು 

ಕೊಟಿ _ರುವರೋ, ನಮಗೆ ಆಧಾರಭೂತವಾಗಿ ಇರುವರೋ ಸ 
ತೋರಿಸುತ್ತೇವೆ. ಇದಕ್ಕೆ ಪರಮಾತ್ಮನೊಬ್ಬನೇ ಸರಿಯಾದ ಅರ್ಹವಾದ ವ್ಯಕ್ತಿತ್ವ, 
ಗುರಿ. | | 
ಯಾರು ಹೊಗಳಲ್ಪಡುವರೋ ಅವರು ಸ್ತುತರು. ಪರಮಾತ್ಮನು ಸ್ತುತನು. 
ಅದರಿಂದ ಅವನಿಗೆ ಸ್ತುತಾಯ ನಮ್ಮು ಎನ್ನುತ್ತೇವೆ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ | 379 


600. 


601. 


ಪರಮಾತ್ಮನನ್ನು ಯಾವ ನಾಮದಿಂದ ಕರೆದರೂ ಎಷ್ಟೇ ನಾಮದಿಂದ 
ಕರೆದರೂ ಅದು ಅವನಿಗೇ ಹೋಗುತ್ತದೆ. ಅದರಿಂದ "“ಸ್ತುತ ಏವಂ ನ 
ಸಂಶಯಃ'' ಎಂದು ವಿಷ್ಣುಸಹಸ್ರನಾಮದಲ್ಲಿ ಭೀಷ್ಮರು ಹೇಳಿದ್ದಾರೆ. 
ಸ್ತುತ - ಹೊಗಳಲ್ಪಡುವವನು ಪರಮಾತ್ಮನೆ. ಹೊಗಳುವವನು ಹೊಗಳುವ 
ಆತ್ಮವೂ ಅವನ ಅಂಶವೇ. ಹೊಗಳುವ ಶಬ್ದಗಳು - ಶಬ್ದಬ್ರಹ್ಮನೇ - ಅಂದರೆ 
ಅವನೇ. ಅಂದರೆ ಈ ಕಾರ್ಯ - ಕಾರಣ ಕರಣಗಳಲ್ಲಿ ಅವನೇ ಅವನಾಗಿದ್ದಾನೆ. 


ಸ್ತವಾಯ ನಮಃ 

ಸ್ತವ - ಎಂದರೆ ಸ್ತೋತ್ರಮಾಡಲ್ಬಟ್ಟ ಮತ್ತು ಸ್ತೋತ್ರ ಮಾಡಲ್ಪಡುವ 
ಶಬ್ದ ಸಮೂಹಗಳು - ಹೊಗಳಿಕೆ, ಸ್ತುತಿಗಳು. 

ಯಾರನ್ನ ಕುರಿತು ಹೊಗಳಿದರೂ ಅದು ಸ್ತವವೇ. ಆದರೆ ಅದು ಸ್ತವ 
ಎಂಬ ಅಂತಸ್ತನ್ನು ಸೇರುವುದಿಲ್ಲ. ಪರಮಾತ್ಮನೊಬ್ಬನನ್ನೇ ಕುರಿತು ಹೇಳುವ 
ಪ್ರಶಂಸನೀಯ ಪದ ಸಮೂಹಕ್ಕೆ ಮಾತ್ರ ಸ್ತವ ಎಂದು ಹೇಳುತ್ತೇವೆ. 
ಅವನೊಬ್ಬನಿಗೇ ಸ್ತವಾಯ ನಮಃ ಎಂದು ಹೇಳುತ್ತೇವೆ. ಮತ್ತೆ ಬೇರೆಯವಕ್ಕೆ 
ಪ್ರಶಂಸಾ ಪದಗಳು, ಪ್ರಶಂಸಾ ಪತ್ರಗಳು ಎಂದು ಹೇಳುತ್ತೇವೆ. ತಮ್ಮನ್ನು 
ತಾನೇ ಹೊಗಳಿಕೊಳ್ಳುವುದಕ್ಕೆ ಆತ್ಮಪ್ರಶಂಸೆ ಎಂದು ಹೇಳುತ್ತೇವೆ, ಆದರೆ 


ಅವುಗಳು ಸ್ತವ ಎಂದು ಎನಿಸುವುದಿಲ್ಲ. 


ಸ್ತವಪ್ರೀತಾಯ ನಮಃ (ಸ್ತವ) | 
: ಸ್ತವ - ಎಂದರೆ ಹೊಗಳುವ ಮಾತುಗಳ ಸಮೂಹಗಳಿಂದ, 
ಪ್ರೀತಃ - ಸಂತೋಷಗೊಂಡವನು ಯಾರೋ ಅವನು ಸ್ತವಪ್ರೀತನು - 
ಅಂದರೆ ಯಾರಾದರೂ ಆಗಬಹುದು, ಆದರೆ ಸ್ತವಪ್ರೀತರ ಆ ಸಮಯದ 
ಸ್ಥಿತಿಯ ಮೇಲೆ ನಿರ್ಧರಿಸಲ್ಪಡುತ್ತದೆ. ಇದು ಸಾಮಾನ್ಯವಾಗಿ 


`ಪರಮಾತ್ಮನೊಬ್ಬನಿಗೇ ಅನ್ವಯಿಸುತ್ತದೆ, ಏಕೆಂದರೆ ಅವನಷ್ಟು ನಿಷ್ಕಾಮ 


ಸ್ತವಪ್ರೀತರು ಯಾರೂ ಇಲ್ಲ. ಬೇರೆಯ ಯಾರಿಗೇ ಅನ್ವಯಿಸಿದರೂ ಅಥವಾ 
ಅನ್ವಯಿಸಲು ಪ್ರಯತ್ನ ಪಟ್ಟರೂ ಅವರ ಪ್ರೀತಿ ತತ್ಕಾಲಿಕ, ಕ್ಷಣಿಕ ಮತ್ತು 
ತೋರಿಕೆಯದು, ಕಪಟ ರೀತಿಯದು. ಪರಮಾತ್ಮನೊಬ್ಬನೇ ಯಾರಿಂದಲೂ 
ಯಾವ ರೀತಿಯ ಸ್ತವವನ್ನೇ ಸಹ ಅಪೇಕ್ಷಿಸದವನು. ಅವನು ತನಗಾಗಿ 
ಏನನ್ನೂ ಆಶಿಸುವುದಿಲ್ಲ. ಎಲ್ಲವೂ ಭಕ್ತನಿಗಾಗಿಯೇ ಇಟ್ಟಿರುತ್ತಾನೆ. 
ಭಕ್ತನಲ್ಲದವನಿಗೂ ಸಮಾನ ದೃಷ್ಟಿಯಿಂದ ಕಾಣುತ್ತಾನೆ. ಉದಾಹರಣೆಗೆ 
ಸೂರ್ಯನ ರಶ್ಮಿಗಳು ಯಾರನ್ನೂ ಪಕ್ಷಪಾತದಿಂದ ನೋಡುವುದಿಲ್ಲ. ನದಿಯಲ್ಲಿ 
ಹರಿಯುವ ನೀರು, ಗಾಳಿ, ಆಕಾಶಗಳು, ಅಗ್ನಿ ಎಲ್ಲವೂ ಎಲ್ಲರನ್ನು 


ಟ್ಟ  ಸದಾಪ್ರೀ ತನು, ಆಶುತೋಷನು, ' ಕ್ಷಿಪ್ರ ಪ್ರಸಾದನು.. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ - 


ಸಮಭಾವದಿಂದ. ಕಾಣುತ್ತವೆ. - ಸಮಭಾವದಿಂದ. ರ ಕ್ರಿಯೆಯನ್ನು 
. ಮಾಡುತ್ತವೆ... Me | ಹ 
. ಅನೇಕರು. ಮಾಡಿದ. i ಸ್ರವಗಳಿಂದ- ಪರಮಾತ್ಮನು: PEE ಅವನು 

Wy ರ "ಪಾಂತತೆ!:,. ಮನಸ್ಸಿಗೆ - -ಸಮಾಧಾನ;: ಯಾವಾಗ ಸ್ತೋತ್ರ. 
ಮಾಡಿದಾಗ. ಮಾಡುವವರಿಗೆ ಮನಸ್ಸಿನ ಸಿತಿ: ಮಾಡುವುದಕ್ಕೆ ಮುಂಚೆ ಇದ್ದ 
ಷ್ಟಿತಿಗಿಂತ. ನಂತರ ಹೆಚ್ಚು. 'ಪರಿವರ್ಶಿತ ಸಮಾಧಾನ: ಸ್ಥಿತಿಯು ಉಂಟಾಗುವುದೋ 
“ಅಗ ಪರಮಾತ್ಮ ನು ಸ್ಪವಗಳಿಂದ ಸುಪ್ರ ಪ್ರೀತನಾಗಿದ್ದಾನೆ ಎಂದು ತಿಳಿಯಬಹುದು. | 
ಇದು ಅವನು ಭಕ್ತರಿಗೆ ಕೊಡುವ ಉದಾರ ವರ" - " ಮನಶ್ಶಾಂತಿ. ದೇ 
ವಮ: 'ಪ್ರೀತಿಗೊಂಡೆನೆಂಬುದಕ್ಕಿ" "ಮಾನದಂಡ: 'ಅವನು' `ನಮ್ಮ ಅತ್ಯಂತ 
ಶ್ರದ್ದೆ, ಅನನ್ಯ ಅವ್ಯಭಿಚಾರಿಣೀ ಭಕ್ತಿಗಳಿಂದ ಸುಪ್ರೀತನಾಗದೇ ಇರುವ ಜೇ 
ನಲ್ಲ: “ಆದಕ್ಕೆ: ತಕ್ಕ ಪ್ರಮಾಣದ: ಫಲವನ್ನು: ಕೊಟ್ಟೇ. 'ಬಿಡುತ್ತಾನೆ. ಏನನ್ನೂ 
pd ಮುಂದಕ್ಕೆ `ಹಾಕಿ-`ಹೊರೆ. ಎತ್ತಿ ತ್ರಿಕೊಳ್ಳುವುದಿಲ್ಲ.” ಇದು "ಬಹಳ ಸತ್ಯ. 

: ಯಾರೇ ಆಗಲೀ ದೇವಸ್ಥಾ ನಕ್ಕೆ" "ಹೋಗಿ" "ಬಂದಾಗ" 'ಪಡುವ ಶಾಂತಿ 
'`ಮೊದಲಿದ್ದದ್ದಕ್ಕೆ ತ ಭಿನ್ನವಾದುದು. ಸಾಧು ಸಜ್ಜನರು ದೇವರು ಕೃಪೆಮಾಡಿ 
೪ಕೊಟ್ಟ- ತೀರ್ಥ: ಪ್ರಸಾದಗಳ: ಸೇವನೆಯಿಂದ ' ಅಪಾರ 'ಶಾಂತಿಯನ್ನು 
'ಪಡೆಯುತ್ತೇವೆ.'' ಅವರು ನಮಗಿಂತ” ಉತ್ತ ಮರು; 'ಸಾಧನೆಮಾಡಿದವರು, 
ಮುಕ್ತರು. ನಮ್ಮನ್ನು ಮೇಲೆತ್ತುವುದಕ್ಕಾಗಿಯೇ' ನಮಗೆ" ದರ್ಶನಕೊಡುತ್ತಾರೆ 
ಮತ್ತು ಮಾರ್ಗದರ್ಶನ ಮಾಡುತ್ತಾರೆ. ಗುರುವು. ಅನಿರೀಕ್ಷಿತವಾಗಿ. ಭಗವಂತನ: 
ಪ್ರೇರಣೆಯಿಂದ _ದೊರಕುತ್ತಾನೆ. ದೊರಕಿದಾಗ. ಉಪಯೋಗಿಸಿಕೊಳ್ಳುವುದು 
ನಮ್ಮ ಸಂಸ್ಕಾರ, ಪ್ರಾರಬ್ದ ಕರ್ಮಗಳನ್ನು ಅವಲಂಬಿಸಿರುತ್ತದೆ. ಪರಮಾತ್ಮನು 


602. _ ಸ್ತೊ ತ್ರೇ ನಮಃ. 





ಬಃ ಸತ್ತೋಶ್ರ) ಎಂದರೆ. ಹೊಗಳಲ್ಬಡುವ' ಪದಸ ೂಹ- AE 


' ಮಾಡಲ್ಪಡುವವನು - ದ pr ಅಥವಾ: "ಯಾರನ್ನು ಬುರಿತು ಪ ಪ್ರಶ 


ಸ್ತೋತ್ರಗಳು. ಮಾಡಲ್ಪಟ್ಟಿವೆಯೋ. -ಅವನು - :ಸ್ತೋತ್ರಾಃ: ಲ 


ಗೆ ..ಪರಮಾತ್ಯ, ಆನೇ; (ಅತ್ಯುತ್ತ ಕ್ರಮವಾಗಿ: ಸೊ ಶ್ರ ತಟ ಡುವವನು. 





7 


ದ ೫ ದ್‌ ತೃಪ್ತಿಯ ಯಾಗುವವರೆಗೆ ಪ್ರಶಂಸಿಸಲ್ಪ: ಡುವವನು 2 ಪರಮಾತ್ಮ ನೊಬ್ಬ ಚ 
ಗಂ ಸಕಲ, ಚರಾಚರ. ವಸ್ತುಗಳಿಂದಲ್ಯೂ- ಸಮಸ್ತ: 'ಜೀವಕೋಟಿಯಿಂದಲೂ 


ಪ್ರ ತ್ಯೆ ಕವಾಗಿ : ಎಣಿಸ ಅಸಾದ್‌ 'ಮಾದ- ನೀತಿಯಲ್ಲಿ; ಅಗಣಿತವಾಗಿ 
? ಪ್ರಶಂಸಿಲ್ಲ ಡುವವನೂ ನ ಓಮನೊಬ್ಬನೇ. 


ಶ್ರೀ ನೃಸಂಹ lw 


ವಳಿಃ oo 381 


} 


' ಸ್ತೋತ್ರಗಳಿಗೆ: ರೀತಿ; ನೀತಿಗಳಿಲ್ಲ. ಅವ ವನನ್ನು ಕುರಿತು ಏನನ್ನೇ ಹೇಳಿದರೂ, 


್ಕ ಮಾ ಹೇಗೇ" ಹೇಳಿದರೂ, ` ವ್ಯಾಕರಣಬದ್ಧವಾಗಿಯಾ ಗಲೀ, ಕ ರಾಗ ತಾಳ 
ಕ  ಅಯಬದ್ಗವಾಗಲೀ, ಬಡ್ಡೆವಿಲ್ಲದ ರೀತಿಯಲ್ಲಾಗಲೀ, ಅವರವರ ಮನೋಗತ 
ಸ , ರೀತಿಯಲ್ಲಾಗಲೀ, ತೇಗ ಹೇಳಿದರೂ ಅವು ಸ್ತೋತ್ರಗಳೆ | ಆಯಾ ಜೀವಿಗೆ 

ಅದದೇ ಹೆಚ್ಚು- ಅದದೇ ರೀತಿಯೇ ಭಾವನಾಮಾತ್ರ ರೀತಿ. ' ಭಾವನಾಮಾತ್ರ 


ಸಂತುಷ್ಟಾಯ ನಮಃ ಎನ್ನುತ್ತೇವೆ - 'ಿಲಿರಿತಾದೇವಿಯ ನನ್ನು - ಪರಮಾತ್ಮನನ್ನು. 


.. ಆಳವಾದ ಭಾವಾವೇಶವೇ ಸ್ತೋತ್ರವನ್ನು ತಾನಾಗಿಯೇ `ಹೊರಹೊಮ್ಮುವಂತೆ 


ಮಾಡುತ್ತದೆ. ' ಸ್ತೋತ್ರ:: ಮಾಡುವವನು ' ತನ್ನನ್ನೇ ಮರೆತು ಪರಮಾತ್ಮನನ್ನು 


2 ತೆನ್ನವನನ್ನಾಗಿ: ಮಾಡಿಕೊಳ್ಳುವ ರೀತಿಯೇ ಈ ಸ್ತೋತ್ರಗಳು, -ಪ್ರತಿಯೊಂದು 
ರೋ ವಿಯ” ಸ್ತೋತೃವೂ- 'ಅವನನ್ನೇ ಕುರಿತಾದ್ದರಿಂದ : ಅವನೇ ಆ ಜೀವಿಯ 





(ರ ತಮ್ಮ ಮನ. ಅತ್ಮ ಗಳಲ್ಲಿ -ಕುಣಿಯುತ್ತಾನೆ. ಹಾಗೆ: ಕುಣಿಯುವಾಗ ತಿಳಿದೋ 
ತಿಳಿಯದೆಯೋ. ಹೊರಬಃ 





ವ ಭಾವನಾ ಪದಸಮೂಹವೇ ಈ ಸ್ತೋತ್ರಗಳು. 


ನಲ ಶೋಗೆ. ಸ್ತೋತ್ರ. ಮಾಡಲ್ಲ ್ಸಿಡುವವನೇ: - - '"ಸ್ರೋತ್ರಾ. 


ರತ: "ನ 





K ನೇತಾಯ- ನಮಃ `ನೇತ್ರೇ' 'ನಮಃ' 


 ನೇತಾಯ: ನಮಃ 'ನಯತಿ ಯಃ ಸಃ ನೇ eg 'ಎಳೆದುಕೊಳ್ಳುವನು, ತನ್ನ 
ಜಾ ನಮಃ ' - ಓಯ್ಯುವವನು; ಕಣ್ಣುಗಳುಳ್ಳವನು. 
ನೇತಾ - " ಮುಖಂಡನ." EE 
"ಮೇಲಿನ ಯಾವ" 'ಅರ್ಥವನ್ನೇ ಕುರಿತು ಮನನ ಮಾಡಿದರೂ ಅ 
ಕಾರ್ಯವನ್ನು ನಿರ್ವಿಷ್ಟ ವಾಗಿ, ನಿಶ್ಶಲ್ಧಶವಾಗಿ. ನಿಷ್ಕಾಮವಾಗಿ' ಮಾಡುವವನು 


. ಖಪರಮಾತ್ಮನೊಬ್ಬನೇ.. "ಯಾವ: ರೀತ್ರಿಯ-ಪ್ರತಿ: ಫಲವನ್ನೂ ನಿರೀಕ್ಷಿಸದೆ. 


: ::* ಮಾಡುವವನೆಂದರೆ. ಪರಮಾತ್ಮನೊಬ್ಬನೇ. ಅವನೊಬ್ಬನಿಂದಲೇ:ನಿಷ್ಟಕ್ಷಪಾತವಾಗಿ 
ಸ ನಿಎಲ್ಲವೂ ನಡೆಯುತ್ತದೆ. ಯಾವ ಕಾಲ ದೇಶದಲ್ಲಿ ಎಂತಹ ಸ್ಲಿತಿಯಲ್ಲಿರುವ 


ಜೀವಿಯೇ ಆಗಲಿ, ಅದನ್ನು ತನ್ನ ಹತ್ತಿರ]: -ಎಳೆದುಕೊಳ್ಳುವವನು 


ಟಾ? ಪರಮಾತ್ಮಃ ಮೊಬ್ಬನೇ.. ಅದನ್ನು. ತನ್ನ ಕರುಣಾರಸಪೂರಿತವಾದ ದೃಷ್ಟಿಯಿಂದ 
_ ..... ಹತ್ತಿರ, ಕರೆಯುವವನು. ಇವನೊಬ್ಬನೇ... ಯಾವ ಇತರ. ಜೀವಿಯೂ ಇಷ್ಟು 


| - ಶಾ ಯಾವು ಜೀವಿಯನ್ಹಾಗಲೀ,.. ಸಚರಾಚರ -ವಸ್ತುವನ್ನಾಗಲೀ 
ಸ rf ನೋಡುವುದಿಲ್ಲ. `ಈ ಕಾರಣದಿಂದಲೇ ಸರ್ವರೂ ಅವನನ್ನೇ. ಆಶ್ರಯಿಸುತ್ತಾರೆ. 


ನೇತ್ರ.- . ಮಾರ್ಗದರ್ಶನ ಮಾಡುವವನು... 


ಆ ಸಕಲ ಭೂಮಂಡಲದಲ್ಲಿ; -ಬ್ರಹಾ ತ್‌ ಪ್ರತಿಯೊಂಡು ಜೀವಿಯ 


ಅಂತರಂಗದಲ್ಲಿ. ಕುಳಿತು: ಸಾರಥಿಯಾಗಿ - "ವರ್ತಿಸುತ್ತಾ ಪ್ರತಿಕ್ಷಣದಲ್ಲಿಯೂ 


382 


604. 


605. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಮಾರ್ಗದರ್ಶನ ಮಾಡುವವನು ಪರಮಾತ್ಮನೊಬ್ಬನೇ ಹೊರತು ಬೇರೆ ಯಾರೂ 


ಇಲ್ಲ. ನಿರಂತರವಾಗಿ ತನ್ನ ಸಂಕಲ್ಪಕ್ಕನುಗುಣವಾಗಿ ಪ್ರತಿ ಜೀವಿಯನ್ನೂ 
ಇತರ ಜೀವಿಗಳು, ಬ್ರಹ್ಮಾಂಡದ ಸೃಷ್ಟಿ ವೈಖರಿಯಲ್ಲಿ ಸ್ಪಂದಿಸುವಂತೆ 
ಮಾಡುವವನು ಅವನೇ - ಕಾಲಚಕ್ರದಲ್ಲಿ ಸಿಲುಕಿಸಿದರೂ ಅದರಿಂದ ಬಿಡಿಸಲು 
ದಾರಿ ತೋರಿಸುವವನೂ ಅವನೇ - ಅವನೇ ನೇತ್ರನು - ನೇತ್ರೇ ನಮಃ 


ಎಂದರೆ ಅವನಿಗೇ ಸಲ್ಲುತ್ತದೆ. 


ನಿಯಾಮಕಾಯ ನಮಃ 

ನಿಯಾಮಕ - ಎಂದರೆ ನಿಯಮಿಸುವವನು. 

ಒಂದು ರೀತಿಯಲ್ಲಿ ನೋಡಿ ವಿಮರ್ಶೆ ಮಾಡಿದರೆ ಸಕಲ ಜೀವಿಗಳೂ 
ಒಂದೊಂದಕ್ಕೆ ಅಥವಾ ಬೇರೆಯವಕ್ಕೆ ನಿಯಮಿಸುವವುಗಳೇ, 
ನಿಯೋಜಿಸುವವುಗಳೇ, ಕಾರ್ಯಭಾರವನ್ನು ಮಾಡಲು ನಿರ್ದೇಶಿಸುವವುಗಳೇ! 
ಆದರೆ ಅದರಂತೆ ನಡೆಯುವುಗಳೇ! ಆದರೆ ಪರಮಾತ್ಮನ ನಿಯೋಜನೆಯಂತೆ 
ಸರ್ವರೂ ಸರ್ವಕಾಲದಲ್ಲಿಯೂ ಎಳ್ಳಷ್ಟೂ ಎಡೆಬಿಡದೆ, ವ್ಯತ್ಯಾಸವಿಲ್ಲದೆ 
ಮಾಡಲೇಬೇಕು, ಮಾರ್ಪಾಡು ಮಾಡಲು ಸಾಧ್ಯವೇ ಇಲ್ಲ. ಅವನ ಸಂಕಲ್ಪದಂತೆ 
ನಡೆಯಲೇಬೇಕು ಮತ್ತು ನಡೆಸಲೇಬೇಕು, ಇದಕ್ಕೆ ಪ್ರತಿರೋಧವೇ ಇಲ್ಲ. 

ಅದರಿಂದ ಪರಮಾತ್ಮನೇ ನಿಯಾಮಕನು. 

ಪರಮಾತ್ಮನಿಗಿಂತ ಉತ್ತಮ ನಿಯೋಜಕರು ಸಾಧ್ಯವೇ ಇಲ್ಲ, ಇಲ್ಲವೂ 
ಇಲ್ಲ. ಅವನಿಗೆ ಹಿಂದುಮುಂದಿನದು ಈಗಿನದು ಎಲ್ಲ ತಿಳಿದೇ ಇರುತ್ತದೆ. 
ಅವನಿಗೆ ತಿಳಿಯದುದು ಇಲ್ಲವೇ ಇಲ್ಲ. ಅವನಿಂದ ಬಚ್ಚಿಡಲು ಸಾಧ್ಯವೇ 
ಇಲ್ಲ. ಅವನೇ ಸರ್ವವೇದ್ಯನು, ಸರ್ವೋತ್ತಮ ನಿಯಾಮಕನು. 


ತ್ವಂ ಗತಿಸ್ತ್ವಂ ಮತಿಸ್ತ್ವಂ ಧೀಃ ಪಿತಾ ಮಾತಾ ಗುರುಃ ಸಖಾ ! 
ಅಸು ೦ ತ್ವಾಂ ವಿನಾ ನಾಸ್ತಿ ಮೇ ಗತಿಃ 111011! 
(605-14) 

ಗತಯೇ ನಮಃ | 

'ಗತಿಃ - ಎಂದರೆ ಮಾರ್ಗ, ಆಧಾರ, ಆಶ್ರಯ, ಜ್ಞಾನ, ಸಾಧನೆ, ಅವಕಾಶ. 

ಪ್ರತಿಯೊಂದು ಜೀವಿಗೂ ಈ ಭವಸಾಗರದಿಂದ ಉತ್ತೀರ್ಣವಾಗಬೇಕಾದರೆ 
ಗತಿಯು ಪರಮಾತ್ಮನೇ. ಅವನೇ ಮಾರ್ಗ ಮತ್ತು ಮಾರ್ಗದರ್ಶಕ, ಅವನೇ 
ಆಶ್ರಯದಾತನು. ಅವೇ ಅವನ ರೂಪಗಳೇ ಜ್ಞಾನವನ್ನು ಮುಕ್ತಿಯನ್ನು 
ಪಡೆಯಲು ಸಾಧನಗಳು ಮತ್ತು ಅವಕಾಶಗಳು. ಈ ವಿಚಾರದಲ್ಲಿ ಬೇರ 
ಯಾವ ಜೀವಿಗೂ ಸಹಾಯ ಮಾಡಲು ಸಾಧ್ಯವೇ ಇಲ್ಲ. ಸಾಧ್ಯವಾದರೂ 


' ಅವುಗಳ ಪ್ರಭಾವ ಒಂದು ಪರಿಮಿತಿಯಲ್ಲಿಯೇ ಇರುತ್ತದೆ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 383 


606. 


607. 


ಪರಮಾತ್ಮನಷ್ಟು ಪಕ್ವವಾದ, ಸಂದೇಹರಹಿತವಾದ ಸಹಾಯಕ ಯಾರೂ 
ಇಲ್ಲ. ಇದನ್ನು ಅರಿತರೇ ದೊಡ್ಡ ಜ್ಞಾನವನ್ನು ಪಡೆದಂತೆಯೇ. 
ಪರಮಾತ್ಮನ ರೂಪಗಳಾಗಿರುವ ಪ್ರತಿಯೊಂದು -ದೇವ / ದೇವಿಯರ 
ವರಗಳೂ ಸಹ ಕ್ಲುಪ್ರವೇ. ಆದರೆ ಪರಮೋತ್ತಮವಾದ ಪರದೈವ - ಪರಬ್ರಹ್ಮ 
ಮತ್ತು ಓಂಕಾರದಲ್ಲಿ ಸಕಲ ಶಕ್ತಿಯೂ ಅಡಗಿದೆ. ಇದೇ ಸಕಲ ಇಷ್ಟಗಳನ್ನು 
ಅತ್ಯುತ್ತಮವಾದ ಸಾಮಾಪ್ಯ, ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ ಭಾವಗಳನ್ನು 
ಮತ್ತು ಪುರಾವೃತ್ತಿರಹಿತ ಸ್ಥಾನಗಳನ್ನು ಕೊಡಲು ಏಕೈಕ ಸಾಧನಕಾರ - 
""ಓಂ'' ಶಕ್ತಿ - ಅದರಿಂದ ಗತಯೇ ನಮಃ ಎಂದರೆ ಈ ಶಕ್ತಿಗೇ ಅನ್ವಯಿಸುತ್ತದೆ. 


ಮತಯೇ ನಮಃ 


ಮತಿಃ - ಎಂದರೆ ಬುದ್ದಿಶಕ್ತಿ, ಅಭಿಪ್ರಾಯ, ಇಚ್ಛಾಶಕ್ತಿ, ಕಲ್ಪನೆ. 
ಪರಮಾತ್ಮನೇ ಬುದ್ದಿಶಕ್ತಿ, ಇಚ್ಛಾಶಕ್ತಿಯಾಗಿ ಸಕಲ ಆತ್ಮಗಳೊಡನೆಯೂ 


ಇರುತ್ತಾನೆ. ಈ ಶಕ್ತಿ ಇಲ್ಲದಿದ್ದರೆ ಆತ್ಮನಿಗೆ ಒಂದು ದೊಡ್ಡ ಆಧಾರಸ್ಥಂಬವೇ 


ಇಲ್ಲದಂತಾಗುತ್ತದೆ. 

ಮತಿಯಿಲ್ಲದೆ ಆತ್ಮನ ಕಾರಣ ಶರೀರವು ಪರಿಪೂರ್ಣವಲ್ಲ. ಅಂದರೆ 
ಕಾರಣ ಶರೀರಕ್ಕೆ ಇದು ಅತಿ ಅವಶ್ಯಕ. ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು 
ಹತೋಟಿಯಲ್ಲಿ ಇಡಲು ಮತಿಯು ಅತ್ಯಾವಶ್ಯಕ. ಪರಮಾತ್ಮನೇ ಈ 
ಮತಿಯಲ್ಲಿ ನಿಂತು ಕೆಲಸ ಮಾಡಿಸುತ್ತಾನೆ. ಅದರಿಂದ ಅವನು ಮತಿಃ ಎಂದು 
ನಮಸ್ಕರಿಸಲ್ಪಡುತ್ತಾನೆ. 
ಧಿಯೇ ನಮಃ : 

ಧೀ ಶಕ್ತಿಯು ಸಕಲ ಆತ್ಮಗಳಿಗೆ ಅಂಟಿರುವ ಕಾರಣ ಶರೀರದ ಒಂದು 
ಅಂಗ, ಸಾಮಾನ್ಯವಲ್ಲ , ಬಹಳ ಪ್ರಭಾವಪೂರಿತ ಅಂಗ. 

ಧೀ - ಎಂದರೆ ಬುದ್ದಿ, ಮನಸ್ಸು, ಪ್ರಾರ್ಥನೆ, ಜ್ಞಾನ. ಧೀಶಕ್ತಿಯು 
ಬುದ್ದಿ, ಮನಸ್ಸು, ಜ್ಞಾನಗಳನ್ನು ನಿರ್ದೇಶಿಸುತ್ತದೆ. ಎಂದರೆ ಕಾರಣ ಶರೀರದ 
ಮುಖ್ಯವಾದ ಶಕ್ತಿ. ಸೂಕ್ಷ್ಮ ದೇಹದಲ್ಲಿರುವುವುಗಳೇ ಮತ್ತೆ ಸ್ಥೂಲಕಾಯದಲ್ಲಿ 
ವೇದ್ಯವಾಗುತ್ತದೆ. ಸ್ಥೂಲಕಾಯವು ಹೊರಗೆ ಕಾಣುವ ಶರೀರ, ಸೂಕ್ಷ್ಮ 
ಶರೀರವು ಇದೇ ರೂಪ ಆಕಾರ, ಅವಯವಗಳನ್ನು ಹೊಂದಿರುವ ಅತಿ ಚಿಕ್ಕ 


ಪ್ರಮಾಣದ್ದು. ' 


ಈ ಧೀಶಕ್ತಿಯು ಕಾರಣದೇಹದಲ್ಲಿ ಸದಾ ಇದ್ದೇ ಇರುತ್ತದೆ. ಆತ್ಮನು 
ಪರಮಾತ್ಮನಿಂದ ಹೊರಬಂದಾಗಿನಿಂದ ಮತ್ತೆ ಅವನಲ್ಲಿ ಸೇರುವವರೆಗೆ ಇದು 
ವ್ಯವಸ್ಥಿತವಾಗಿ ಇದ್ದೇ ಇರುತ್ತದೆ. ಪ್ರಕೃತಿ, ಪುರುಷ, ಮಾಯೆ, ಸಂಸಾರ 
ಸಾಗರದ ಸಂಪರ್ಕದಿಂದ ಮುಚ್ಚಲ್ಪಡುತ್ತದೆ. ಇದು ಸಾತ್ವಿಕವಾಗಿ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


 ಪ್ರವರ್ಧಮಾನವಾಗಿ ಪರಮಾತ್ಮನ ಕಡೆ ತಿರುಗಿದಾಗ" ಆತ್ಮದ ಬಿಡುಗಡೆಗೆ 


ಸಹಾಯವಾಗುತ್ತದೆ. “ಆದ್ದರಿಂದ: 'ಧೀಶಕ್ತಿಯು ಬಹಳ ಮುಖ್ಯವಾದುದು, 


(ಅದೇ: ವರಾತ ಅವನಿಗ ಧಿಯೇ ನಮಃ ಎನ್ನುತ್ತೇವೆ. | 


608. 


ಪಿತ್ರೇ ನಮಃ | 
| ಪಿತಾ - ಎಂದರೆ ತಂದೆ. 


`` ಸಕಲ ಜೀವಿಗಳೂ ಅವನಿಂದಲೇ ಹೊರ | ಬಂದದ್ದರಿಂದ « ಅವನೇ ನೇ ಅವುಗಳಿಗೆ pe 


dk ತಂದೆಯು. 





ಚ 'ಜೀವಯು. ಮ ದೇಹಕ್ಕೆ 'ಬಂದಲಾಯಿಸುವಾಗ « ಅವಲಂಬಿಸುವ 


ತಂದೆ ತಾಯಿಗಳು (ಯಾವ ಯೋನಿಯಲ್ಲಿ ಲ್ಲಿಯೇ ಆದರೂ) ಕೇವಲ ನೆಪಮಾತ್ರ. 


`` ಇವರು ದೇಹ ಧಾರಣೆಗೆ ತಂದೆ ತಾಯಿಗಳು, ಅಯಾ ಮತ್ತು ಕೆಲಸಮಯದಲ್ಲಿ 


ಾತ್ರ`ಪ್ರೀತಿ ವಾತ್ಸಲ್ಯವನ್ನು: ಕೊಡುತ್ತಾರೆ. ಇದು ಏಕ 'ರೀತಿಯಾಗಿ ನಿರಂತರ 


೨ ೪. ಇರುವುದಿಲ್ಲ "ಅದರೆ: ಕವ ನು 'ನಿಶಂತರ. ಅತ್ಮ ವನ್ನು ನಡೆಸುವ ಪಿತಾ, 


ಮಾತಾ. ಇವನ ಸಮಾನರು ಯಾರೂ ಇಲ್ಲ. 'ಮತ್ತು" ಇವನಷ್ಟು 


ಯ ನಿಷ್ಕಾಮತೆಯಿಂದ ಜೀಪಿಗಳನ್ನು 'ನನಡುವಟಿರು ಯಾರೂ ಇಲ್ಲ. ಪರಮಾತ ವ 
ಟ್ಟ ನ ಯಾರೂ: ಇಲ್ಲ. ಒಕೆ ಬ್‌ ಟೆ 


“ಜೀವಿಗಳಿಗೆ” ಆತ. ಗಳಿಗೆ 'ಂಗಚೇಧವಲ್ಲ.' `ಅದು ಕೇವಲ ದೇಹ 


ರಯ ಇಧೆರಸಿರುವವರೆಗೆ' ಮಾತ್ರ. ಆತ್ಮನು-ನರ್ಲಿಂಗಸ್ವ ರೂಪಿ: ಪ್ರಕೃತಿ; ಪುರುಷರಂತೆ 


ಪ್ರಜಾಭಿವೃದ್ಧಿಗಾಗಿ ಲಿಂಗಧಾರಣೆಯಾಗುತ್ತದೆ.. ಪರಮಾತ್ಮ ನನ್ನು. ಬಿಡುವಾಗ 
ಸೇರುವಾಗ ನಿರ್ಲಿಂಗವಾಗಿಯೇ ಇರುತ್ತದೆ. ತ 4 


: ಪಿತ್ಛ-- ತಂದೆ. ತಾಯಿಗಳು; ತಂದೆ; 'ಹಿರಿಯರು; ಪೂಜ್ಯರು, ಸಷ 


ಹಿರಿಯರು: ಇತ್ಯಾದಿ... ಪಿತ್ವದೇವತೆಗಳನ್ನು ನಿರ್ದೇಶಿಸುತ್ತದೆ: ಪಿತ್ವದೇವತೆಯಾಗಿ 
1 3 ಸಂಶಜರ, ಶೆ ಶ್ರೇಯೋಭಿವೃದ್ಧಿಗೆ. ಪರಮಾತ್ಮನು. ಸಹಾಯಕನಾಗುತ್ತಾನೆ. 


-ಪಿತ್ಯಾ- ತಂದೆಯ. ರೂಪದಲ್ಲಿ. ಮಕ್ಕಳ. ಸತ ಕಾರಣನಾಗಿ 


K ಇ ಎಡ ಸದಾ ಹಿತಚಿಂತಕನಾಗಿುತ್ತಾ ನ: 


ಡು” 


ಜ್‌ ಕಲ್ಪಿತ ತವಾದ್ದು. ಅವನೇ: ಅವಿಲಾಂಡ್‌: ಕೋಟೆ: ಬ್ರಹ್ಮಾ ರಡೆಗಳಿಗೂ, 


ಅವುಗಳಲ್ಲಿರುವ, ಇದ್ದ, ಇರುವ, ಮುಂದೆ ಇರುವ. `ಸಕಲಕ್ಕೂ ಅವನೇ 


ಟ್‌ ಸಸಿ ಜ್‌ ಪಿತಾ, foie "ಅದರಿಂದ: ನ:ಜವನಿಕೇ ಸತ್ರೇ ಸ ಸ.ಎನ್ನಾಶ್ರೇನೆ. 


My 
ನ ಕ i wh 
ಟಿ] ಸಡಾ 
ಜು: 
ಗೂ 


ತ್ರೇ ನಮಃ 


 ಮಾತಾ- ತಾಯಿ ಸ್ವರೂಪನು, 'ಪಿತನು' ಹೇಗೋ ತಾಯಿಯೂ 'ಹಾಗೆಯೇ. 
ಪರಮಾತ್ಮನೇ ತಂದೆ, ತಾಯ ಎಲ್ಲವೂ ಅವನೇ. ದ! 








ಶ್ರೀ ನೃಸಿಂಹ: ಸಹಸ್ರನಾಮಾವಳಿ: | 385 


12೧೫ ಪರಮಾತ್ಮನ -ಯೋನಿಯೇ : 


::ಸಕಲ ಜೀವಿಗಳಿಗೂ ಚರಾಚರ ಜಗತ್ತಿಗೂ ಅವನೇ ತಾಯಿ. 
ಮಮಯೋನಿರ್ಮಹದ್ಬಹ ತಸ್ಮಿನ್‌ ಗರ್ಭಂ (ಯೋನಿ) ದದಾಮ್ಯಹಂ। 





'ಮೆಹದ್ರಹ್ಮ. ಅದರಲ್ಲಿಯೇ ಸಕಲ ಜೀವಿಗಳೂ 


21. "ದೇಹಗಳನ್ನು ಹೊಂದುತ್ತವೆ; ' ಅವನ beg oe ಮಾ I 
ರ ಯೊ(ನಿರಸಪ “ಆ 1 1 10% | 


ಸಕಲ ಬ್ರಹ್ಮಾ ಂಡಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಳ್ಳು ವುದರಿಂದಲೂ 


ಸ ಜ| ಚತ್ರ” `ಜೊರಹಾಕುವುದರಿಂದಲೂ ' ಅವನೇ 'ಮಾತಾ,  ಮಹಾಮಾತಾ, 
ಹ ಶ್ರಿ Jarek ಶ್ರೀಶಕ್ತಿ, ಸಕಲವೂ ಅವನೇ. | 


“ ದೇಹಧಾರಣೆಯಲ್ಲಿ 'ಆಗುವ ಮಾತೆಯ ಕೇವಲ ಕಾರಣರೂಪಳು. 


ಜತ್ತ 'ಸಹ' ಪೂಜ್ಯಳೇ,  ಫರಮಾತ್ಮನಷ್ಟೇ ಪೂಜ್ಯಳು. ಆತ್ಮಕ್ಕೆ ದೇಹವನ್ನು 
iy * 'ಓಡಗಿಸಿಕೊಟ್ಟ' ಲೌಕಿಕ ತಂಡೆ' ತಾಯಿಗಳು, ಪರಮಾತ್ಮನ ರೂಪವೇ! 


ಸ್‌ ಜನ್ನ ತಾಳಿದ ಶಿಶುವು. ಬಾಲ್ಯ, . ಕೌಮಾರ್ಯ , ಯೌವನ, ವಾರ್ಧಿಕ್ಯದ 


ಗಗ (1) ೫. rl |; 
tp | uy 


೨. ದ ತಾಯಿ ನಳ ಸಕಲ ರೀತಿಯಲ್ಲಿ 'ಭವಸಾಗರದಿಂದ ದಾಟಿಸುವವನು 


ಎಂಬ 'ಜ್ಞಾನ ಬರುವುದಿಲ್ಲವೂ, ಅಲ್ಲಿ ಯವರೆಗೆ ಪ್ರಾಪಂಚಿಕ. ತಂದೆ ತಾಯಿಗಳು 
sy ಜನ್ಮ ಕೊಟ್ಟ. ಮಹತ್ವ ತಿಳಿಯುವುದಿಲ್ಲ... ಆದರೆ. ಜ್ಞಾನ. ಬಂದಾಗ ಅವರು 
ಸ . ಶಿಶುವನ್ನು. ಪಡದ' 'ಅರ್ತತೆ ಈ ಶಿಶುವಿಗೆ... ಕಾರಣ. ತಂದೆ, ತಾಯಿಗಳ 


ps ಬಹತ. ಪ್ರಾಮುಖ್ಯತೆ ಅರಿವಾಗುತ್ತದೆ. 


. ಆದರೆ, ಅವನಷ್ಟು. ನಿಷ್ಕಾಮತೆಯನ್ನು : ಇವರಲ್ಲಿ ನಿರೀಕ್ಷಿಸಲು: ಸಾಧ್ಯವಿಲ್ಲ. 


ಆಜ ಭು ಜೀವನದಲ್ಲಿ ತಂದೆ ತಾಯಿಗಳು ಮಕ್ಕಳಿಂದ :ಬಹಳವನ್ನು 
ಸ ,..ನಿರೀಕ್ಷಿಸುತ್ತಾರೆ, ಅದರಿಂದ. ಪರಮಾತ್ಮ ನಷ್ಟು: ನಿಸ್ಪೃ ಹರಾಗಿರಲು ಸಾಧ್ಯವಿಲ್ಲ. 
ಗ ಇದು ಸೃಷ್ಟಿಯ ವೈಖರಿ. | 


610. 


ನಮ್ಮಿಂದ ಪರಮಾತ್ಮನು. ಸವದ: ಭಕ್ತಿ | ತ್ನಗಳನ್ನು. ಯಾವ 
ಸಂಪತ್ತನ್ನೂ ಕೇಳುವುದಿಲ್ಲ. ಇದರಿಂದ. ಅವನು. ಉತ್ತಮೋತ್ತಮ ಮಾತಾ, 


ಪಿತಾ, ಎಲ್ಲವೂ ಅವನೇ. 


ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ, ಸಚರಾಚರ::ವಸ್ತುವಿಗೂ, ದೇವ 
ದೇವಿಯರಿಗೂ, ಸೃಷ್ಟಿ,ಸ್ಲಿ ಸಿತಿ; ಲಯದ ಸಕಲ ಕಾರ್ಯಕಾರಣಗಳಿಗೂ ಗುರುವಿನ 
ಅವಶ್ಯ ಕತೆ ಬೇಕೇ 'ಬೇಕ್ಕು. “ಇದ್ದೇ ಇರುತ್ತದೆ -ಮತ್ತು `ಗುರುವಿನ ಕರುಣೆ 
ಪ್ರತ್ಯಕ್ಷವಾಗಿಯಾಗಲೀ, ಪರೋಕ್ಷವಾಗಿಯಾಗಲೀ. ಭಗವಂತನ ಕರುಣೆಯಿಂದ 





386 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ದೊರಕಿಯೇ ದೊರಕುತ್ತದೆ. ಇದು ಶತಃಸಿದ್ಧ ಮತ್ತು ನಗ್ನಸತ್ಯ. ಇದರಲ್ಲಿ 
ಲವಲೇಶವೂ ಸಂದೇಹವೇ ಇಲ್ಲ ಮತ್ತು ಇರಕೂಡದು. 
ಗುರು ಎಂದರೆ ಮಾರ್ಗದರ್ಶನ ಕೊಡುವವನು. ಅಹಂಕಾರ, ಅಜ್ಞಾನವೆಂಬ 
ಅಂಧಕಾರ, ಮಮಕಾರ, ಮೊದಲಾಗಿ ತಮಸ್ಸಿನ ಮತ್ತು ರಜೋಗುಣದ 
ದುಷ್ಪರಿಣಾಮಗಳನ್ನು ತನ್ನ ಕೃಪೆ, ಕರುಣೆ, ದಯೆಯಿಂದ ತೊಲಗಿಸುವವನು.. 
ಗುರುವು ಪರಮಾತ್ಮನ ಕಡೆಗೆ ಮನಸ್ಸು, ಬುದ್ದಿ, ಇಂದ್ರಿಯಗಳು 
ಹರಿಯುವಂತೆ ದಾರಿ ತೋರಿಸಿ ಉದ್ದರಿಸುವವನು. ಆತ್ಮನು ನಿತ್ಯ ಶುದ್ಧನೇ 
ಆದರೂ ಅದಕ್ಕೆ ಅಂಟಿಕೊಂಡಿರುವ ಸಂಸ್ಕಾರ, ಪೂರ್ವಾರ್ಜಿತ ಮತ್ತು ಪ್ರಾರಬ್ದ 
ಮತ್ತು ಸಂಚಿತ ಕರ್ಮಗಳನ್ನು ತೊಡೆದು ಹಾಕಲು ಒಬ್ಬ ""ಗುರು''ವು ಬೇಕೇ 
ಬೇಕು. ಪರಮಾತ್ಮನಿಂದ ಬಂದಾಗ ಶುದ್ಧವಾಗಿದ್ದ ಆತ್ಮವು ಕಾಲಾನುಕಾಲಕ್ಕೆ 


ಮಾಯೆಯಲ್ಲಿ ಸಿಲುಕಿದ ಕಾರಣ ಶುದ್ಧತೆಯನ್ನು ಮಾಯೆ ಮತ್ತು ಸಂಸ್ಕಾರಗಳು 


ಮುಚ್ಚಿಹಾಕುತ್ತವೆ. ಸಂಸಾರ ಸಾಗರದಲ್ಲಿ ದಾರಿ ತೋರದೆ ತೇಲುತ್ತ ಮುಳುಗುತ್ತ 
ಇರುತ್ತದೆ. ಮತ್ತೆ ಪರಮಾತ್ಮನಲ್ಲಿ ಆತ್ಮವು ಲೀನವಾಗಬೇಕಾದಾಗ 
ಅಂಟಿಕೊಂಡಿದ್ದ ಸಂಸ್ಕಾರಗಳನ್ನು ಗುರುವಿನ ಸಹಾಯದಿಂದ ಮತ್ತು ತನ್ನ 
ಸಾಧನೆಗಳಿಂದ ಹೋಗಲಾಡಿಸಿಕೊಳ್ಳುತ್ತದೆ. ಎಂದ ಮೇಲೆ ಗುರುವಿನ ಪ್ರಭಾವ 
ಎಷ್ಟೆಂದು ಊಹಿಸಲು ಅಸಾಧ್ಯ. ಅಂತಹ ಗುರುವಿಗೆ ಎಷ್ಟು ನಮಸ್ಕರಿಸಿದರೂ 
ಗುರು ಯಣವನ್ನು ತೀರಿಸಲು ಸಾಧ್ಯವೇ ಇಲ್ಲ. ಹೇಗೆ ಭಗವಂತನಿಗೆ ಅವನು 
ಕೊಟ್ಟಿರುವ ಅವಕಾಶಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಹಿಂದಿರುಗಿಸಲು 
ಸಾಧ್ಯವಿಲ್ಲವೋ ಅದೇ ರೀತಿ ಗುರುವಿಗೆ ಹಣವನ್ನು ಪರಿಹರಿಸಿಕೊಳ್ಳಲು 
ಸಾಧ್ಯವಿಲ್ಲ. ಇದು ಪರಮಾತ್ಮನು ಸೃಷ್ಟಿಯಲ್ಲಿ ಕಲ್ಪಿಸಿರುವ ಮಹತ್ತಾದ ಸಹಾಯ, 


ಆಶ್ರಯ, ಕೃಪೆ. 


ಗುರುವಿನ ಹಿರಿಮೆಯನ್ನು ಈಶ್ವರನು ಪಾರ್ವತಿಗೆ ಹೇಳುತ್ತಾ, 
ಗುರುಗೀತೆಯಲ್ಲಿ ಹೀಗೆ ಹೇಳುತ್ತಾನೆ. 
“ನ ಗುರೋರಧಿಕಂ ನ ಗುರೋರಧಿಕಂ 
ನ ಗುರೋರಧಿಕಂ ನ ಗುರೋರದಧಿಕಂ ! 
ಶಿವಶಾಸನತಃ ಶಿವಶಾಸನತಃ 
ಶಿವಶಾಸನತಃ ಶಿವಶಾಸನತಃ 119611 
ಇದಮೇವ ಶಿವಂ ಇದಮೇವ ಶಿವಂ 
 ಇದಮೇವ ಶಿವಂ ಇದಮೇವ ಶಿವಂ ! 
ಮಮ ಶಾಸನತಃ ಮಮ ಶಾಸನತಃ 
ಮಮ ಶಾಸನತಃ ಮಮ ಶಾಸನತಃ 119711 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: | 381 


613. 


ಏವಂ ವಿಧಂ ಗುರುಂ ಧ್ಯಾತ್ವಾ ಜಾನಮುತ್ತದ್ಧತೇ ಸ್ವಯಮ್‌ / 
ತತ್ಸದ್ಗುರುಪ್ರಸಾದೇನ ಮುಕ್ತೋಡ9ಹಮಿತಿ ಭಾವಯೇತ್‌ 11981 
ಗುರುದರ್ಶಿತಮಾರ್ಗೇಣ ಮನಃ ಶುದ್ದಿಂ ತು ಕಾರಯೇತ್‌ / 

ಅನಿತ್ಯಂ ಖಂಡಯೇತ್ಸರ್ವಂ ಯತ್ಕಿಂಚಿದಾತ್ವ ಗೋಚರಮ್‌ 19911” 


ಗುರುವಿನ ರೂಪ, ರೇಖೆ, ಕಾರ್ಯ, ಕೃಪೆ, ಪ್ರಭಾವ, ಮಹಿಮೆಯನ್ನು 


ಅದರಲ್ಲಿ ಆಸಕ್ತಿ ಗೌರವವಿಲ್ಲದವನಿಗೆ ""ಮನಸಾಪಿ ನ ವಕ್ತವ್ಯಂ'' ಎಂದು 


ಶಿವನು ಆಜ್ಞಾಪಿಸಿದ್ದಾನೆ. ಪರಮಾತ್ಮನೇ ಪರಮೋಚ್ಚ, ಪರಮೋತ್ತಮ 
ಸದ್ದುರು. ಇವನಿಗಿಂತ ಬೇರೆಯವರು ಇಲ್ಲ. 

ಎಲ್ಲಾ ಗುರುಗಳೂ ಇವನ ಅಂಶಮಾತ್ರದಿಂದ, ಪರಂಪರೆಯಿಂದ 
ಬಂದವರೇ. ಗುರುವಿನ ಗುರು, ಅವರ ಗುರು, ಅವರ ಗುರು .. ಇದೇ ರೀತಿ 
ಪರಂಪರೆಯು ಪರಬ್ರಹ್ಮನಲ್ಲಿ ಹೋಗಿ ನಿಲ್ಲುತ್ತದೆ. ಏನೇ ಉಪದೇಶಗಳನ್ನು 
ಯಾವ ಗುರುವಿನಿಂದ ಪಡೆದರೂ ಅದು ಪರಬ್ರಹ್ಮನಿಂದಲೇ ಬಂದದ್ದು. 
ಪರಮಾತ್ಮನ ಕೃಪೆಯಿಂದಲೇ ನಮಗೆ ಬಂದದ್ದು ಎಂದು ತಿಳಿದು ಸಾಧನೆ 
ಮಾಡಬೇಕು. ಇಂತಹ ಸಾಧಕನಿಗೆ ಪರಮಾತ್ಮನೇ ಕ್ರಿಪ್ರದಲ್ಲಿಯೇ ಒಲಿಯುತ್ತಾನೆ. 
ಇದು ಸಿದ್ದ: ಹೀಗೆ ಪರಮಾತ್ಮ ನೇ ಗುರುವಾಗಿ ನಿಂತಿರುವಾಗ ಜೀವಿಗಳಿಗೆ 


ಭಯವೇಕೆ? ಉದ್ದಾರ, ಸಂಸಾರಸಾಗರದಿಂದ ಉತ್ತೀರ್ಣವು ಶತಃಸಿದ್ದ. ಆದರೆ 


ಗುರುವಿನ ಕಡೆ ಮನಸ್ಸು, ಬುದ್ದಿ, ಇಂದ್ರಿಯಗಳು ತಿರುಗಬೇಕು, ಅಷ್ಟೇ! 

ಗುರುವೇ ನಮಃ ಗುರುವೇ ನಮಃ ಎಂದು ಎಷ್ಟು ಬಾರಿ ಹೇಳಿದರೂ 
ಅದು ಅಲ್ಪ ರೀತಿಯ ಕೃತಜ್ಞತೆ! ಅದು ಕೊನೆಯಾಗಬಾರದು! ಅಷ್ಟೆ. ಗುರುವೇ 
ನಮಃ. | | 


ಸಖ್ಯೇ ನಮಃ 

ಪರಮಾತ್ಮನು ಸಖನು, ಸ್ನೇಹಿತನು. ಪರಮಹಿತ ಸಖನು. ನಮ್ಮ 
ಮೇಲ್ಮೆಗಾಗಿ ನಿಂತಿರುವವನು. 

ಸ್ನೇಹಿತನು ಯಾರಾದರೂ ಆಗಬಹುದು ಆದರೆ ಸಖ್ಯವು 
ನಿಷ್ಕಪಟವಾಗಿರಬೇಕು, ಶುದ್ಧ ಸಖ್ಯವಾಗಿರಬೇಕು. ರಾಮ ಸುಗ್ರೀವರ ಸಖ್ಯ 
ಬಹಳ ಪ್ರಸಿದ್ಧವಾದ್ದು. 

ಪರಮಾತ್ಮನು ಸರ್ವರ ಹಿತೈಷಿ, ಅವನಿಗೆ ಬೇರೆಯ ಇಚ್ಛೆಯೇ ಇಲ್ಲ. 
ಜೀವಿಗಳನ್ನುದ್ದರಿಸುವುದೇ ಮುಖ್ಯ. ಇದಕ್ಕೆ ಸಖತನ, ಸ್ನೇಹವನ್ನು ಅವನು 
ಆರಿಸುತ್ತಾನೆ. 

ಭಕ್ತಿಯ ಒಂದು ವಿಧ - ಸಖ್ಯ - ಪರಮಾತ್ಮನನ್ನು ನಮ್ಮ ಸಖ - 
ಸ್ನೇಹಿತ ಎಂದು ತಿಳಿದು ಅವನಿಗೆ ನಮ್ಮ ಮನಸ್ಸನ್ನು ಬಿಚ್ಚಿ ಹೇಳುವುದು 


"388 


ಶ್ರೀ ನೃಸಿಂಹ" ಸಹಸ್ರನಾಮಾವಳಿ: 


. "ಒಂದು. ರೀತಿ. ಭಕ್ತನ ಇನ್ನೊಂದು ರೀತಿಯೆಂದರೆ. ಅವನೇ ಪರಮಾತ್ಮನಿಗೆ 
ಬೇಕಾದ ಹಿತ ಸ್ನೇಹಿತ ಆದ್ದರಿಂದ ಪರಮಾತ್ಮನು ಭಕ್ತನಿಗೆ ತನ್ನ ಅಭಿಲಾಷೆಗಳನ್ನು 
| ಹೇಳುತ್ತಾನೆ ಎಂದು ಭಾವಿಸಿ. ಅವನಿಗೆ. ನಾವೇ. ಆಶ್ರಯ. ಕೊಡುವುದು ಅವನನ್ನು 


ಸ್ಪಂದಿಸಿ, ಸಾಂತ್ವನ ನೀಡುವುದು. -.ಇದು..ಎಂತಹ. ಉದಾತ್ತ, ಉತ್ತಮ, 


| ಹಿರಿಮೆಯ ರೀತಿ! ಭಕ್ತ ರಿಗೆ ತಿಳಿಯದ ಭಾವವಿಲ್ಲ. ಪರಮಾತ್ಮನನ್ನು 
“ನಮ್ಮಂತೆಯೇ ತಿಳಿದು ಅವನ ಕಷ್ಟ. ಸುಖಗಳನ್ನು ಅಂದರೆ - ಈ ಬ್ರಹ್ಮಾಂಡ 


ಕೋಟಿಗೆ ನಾಯಕನಾಗಿ ಅವನು ನಡೆಸಲು ಪಡಬೇಕಾದ ಕಷ್ಟ ಕೋಟಲೆಗಳು, 


ಅದಕ್ಕೆ ಬೇಕಾಗುವ ಚತುರತೆ, ಸದಾ ಸುಸ್ಥಿತಿಯಲ್ಲಿರುವುದು, ಜೀವಕೋಟಿಯ 


ಆಗು ಹೋಗುಗಳನ್ನು ತನ್ನ ಸಂಕಲ್ಪದಂತೆ ನಡೆಸುವುದು, "ಇವೆಲ್ಲ ಕಷ್ಟವೇ! 


೨ ಇದೇ ರೀತಿ ಯೋಚಿಸಿ ಅವನನ್ನು ಸಮಾಧಾನಪಡಿಸುವುದು - ಇದು' ಅತ್ಯಂತ 
We ಅಂತರಂಗದ ಸಖತನ. ಇದು ಪರಮಾತ್ಮ ನಿಗೆ 'ಬಹು ಪ್ರಿಯವಾಗಿ ಹಿಡಿಸುತ್ತದೆ. 
POS ಅವನಿಗಾಗಿ ಒಬ್ಬರು ಸಹನೆ; ಸಹಕಾರ, ಸಾಂತ್ಯ ನಕೊಡುವವರು ಸೃಷ್ಟಿ ಯಲ್ಲಿ 


ಸ: ಇದ್ದಾರಲ್ಲ ಎಂದು ಅವನಿಗೆ ಸಂತೋಷ, ಸಮಾಧಾನವಾಗುತ್ತದೆ. ಇದು 
ಹ ಭಕ್ತನ ಸಖ್ಯ. 4 


ಪ್ರಕೃತಿಗೆ "ಸರಪರ: ಸಖ, ಪರಮಾತ್ಮ ನಿಗೆ ಭಕ್ತನು ಸಬ, ಜೀವ ಕೋಟಿಗೆ 


ಸ ಟೆ ಮ 
(1111113 ೬! 


a: ನಮಃ - 


' ಹೃದಯ: ಎಂದರೆ: ಕಾರುಣ್ಯ ವನ್ನು. ಹೊರಡಿಸುವ ಸ್ಥಳ, 


ಸ ಹೃದಯವಎರುವವನು. ಸು - ಎಂದರೆ: ಸಾತ್ವಿಕ ಗುಣದಿಂದ ಕೂಡಿದ್ದು. 


ಸಕಲ ಜೀವಿಗಳಿಗೂ ಹೃದಯವಿರುತ್ತದೆ. ಆದರೆ" ಅದು ಇತರ 
ಜೀವಿಗಳೊಡನೆ ಯಾವ ರೀತಿ ಸ್ಪಂದಿಸುತ್ತದೆ ಎಂಬುದು, ಮುಖ್ಯ. 'ಸಾ್ವಿಕ : 


| .ರೀತಿ ಸ್ಪಂದಿಸುವುದೇ ಪರಮ ಉಚ್ಛ ರೀತಿಯದು, ಆದರೆ ಪ ಎಷ್ಟು 
ಕಾಲ, ಎಷ್ಟು ಸಲ ಈ ರೀತಿ ಸ್ಪಂದಿಸುತ್ತದೆ. ಎಂಬುದು ಮುಖ್ಯ. 


ಸರ್ವರಿಗೂ ಸುಹೃದಯವಿರುತ್ತದೆ. ಆದರೆ ಅವರು ಯಾವಾಗ, ಎಷ್ಟು 


ಜ್‌ ೨. ಸಲ, ಯಾವ ರೀತಿ, ಯಾರಿಗೆ ಉಪಯೋಗಿಸುತ್ತಾರೆ. ಎಂಬುದು ಮುಖ್ಯ. 
ಯಾರಿಗೆ ಇವರ ಒಳ್ಳೆಯ ಹೃದಯ. ಸ್ಪಂದಿಸಬೇಕೋ, ಅವರಿಗೆ. ಕೊಡಬೇಕು. 


ಬಿಂದ ಅವನೊಬ್ಬನೇ ಸರ್ವ ಜೀವಿಗಳಿಗೂ ನಿರಂತರ ಸುಷ್ಠ ದಯನು 


ತ .ಸುಶ್ಟಾದಾಯ ನಮಃ. 


, ಹೈದಯ.- ಎಂದರೆ ತಾರುಣ್ಯವನ್ನು ಹೊರ ಚಿಮ್ಮಿಸುವ ಸ್ಥಳ. 


ಶ್ರೀ.ನೃಸಿಂಹ-ಸಹಸ್ರನಾ ಮಾವಳಿಃ | 389 


613. "ಅತ್ಮ ರೂಪಾಯ: ನಮಃ: . 


ಆತ್ಮ ಗಳು. ದೇಹವನ್ನು ಧರಿಸಿರುತ್ತವೆ. ಸಡಾ ನಾನೆಂದು ಲೋಕ 
ಗನ ಚಾ ನಡೆಯುತ್ತವೆ. ಆದರೆ “ನಾನು” ಎಂಬುದರ ನಿಜರೂಪವೇ 
""ಅಹಂ'', ಅಹಂಕಾರವು ಪರಮಾತ ನಿಂದ ಬಂದದ್ದು. ಇದು, ಅತ ನೊಡನೆ | 
ಹ ಹರತು ಪ 
Ki ತ ಪ್ರಾಣಗಳು ಬೆರತು ಒಂದು. "ಸಮುದಾಯದ ರೀತಿ 
| ಆತ್ಮ ನೊಡನೆಯೇ' ಹೋಗುತ್ತಿ ರುತ್ತವೆ.. 'ದೇಹದೆಂದ ಹೋಗುವಾಗ ಕಾರಣ 
ಸ ಶರೀರದ ' ರೂಪವಾಗಿ: ಮುಂದುಮುಂದೆ ಆತ ನೊಡನೆ ಕಾಲಯಾನದಲ್ಲಿ 
| Kol  ಪ್ರಯಾಣಮಾಡುತ್ತವೆ. ಆದರೆ "ಅತ್ಮ ಕ್ಕ ಹಟದ ನಿಗೂಢ ತೇಜಶ್ಯಕ್ತಿಯು 
ಪರಮಾತ್ಮ ನಿಂದ ಕಲ್ಬಾದಿಯಲ್ಲಿ ಹೊರಹೊಮ್ಮಿ ಜೆ ಇದು ಪರಮಾತ ನ ಎಲ್ಲಾ 
ಸ್ವಭಾವಗಳನ್ನು ಹೊಂದಿರುತ್ತದೆ. ಅವನ ಅಂಶದಿಂದಲೇ ಅವನಿಂದಲೇ 
ಹೊರಬಂದ ಬಾಗೆ. ಮತ್ತೆ: 'ಅವನಲ್ಲಿಯೇ ಲೀನವಾಗುತ್ತದೆ. 
 ಅತ್ಮರೂಪವು ಪರಮಾತ್ಮನದೇ ಆದುದು. ಅದರಿಂದ ಪರಮಾತ್ಮನು 
“ಆತ್ಮದ ಮೂಲರೂಪ, ಅದಕ್ಕೆ ಅವನಿಗೆ. ಅತ್ಮರ ರೂಪಾಯ ನಮಃ ಎಂದು 
| ಹೇಳುವುದು. ' | 
614. ಅನನ್ಯ ಗತಯೇ. ನಮಃ (ತ್ವಾಂ ಪಿ ವಿನಾ ನಾಸ್ತಿ ಸ್ತಿಮೇ ಗತಿ) ys 
pe ಜು "ಗತಿಃ - - ಎಂದರೆ ಒಳ್ಳೆಯ ದಾರಿ, ಮುಕ್ತಿ, ಆಶ್ರಯ, ಆಶ್ರಯದಾತನು. 
ತ ೨೭ ಜನ್ಯ” ಬೇರೆಯವರು, ಅನ . ಎಂದರೆ. ಇಲ್ಲದವನು. 
| ಪರಮಾತ್ಮನನ್ನು ಬಿಟ್ಟರೆ ಬೇರೆ. ಅವನ ಹಾಗೆ: 'ದಾತರು * ಇಲ್ಲ ಎಂದು 
ಅರ್ಥ. 
ಬೂ ಇದು ಈ. ನಾಮವು ಅವನ ಹಿರಿಮೆಯನ್ನು ಮತ್ತು ಅವನ 
ಳು `` ಅವಶ್ಯಕತೆಯನ್ನು ಸೂಚಿಸುತ್ತದೆ... 
ಟಚ್‌ ಜೀವಕೋಟಿಸೆ ಆಯಾ ಸಮಯ. 'ದೇಶ ಕಾಲಗಳಲ್ಲಿ ಹಾಗೆ ಹಾಗೆಯೇ 
ತ ಅವರವರ ಇಷ್ಟಾರ್ಥದಂತೆ ಕೋರಿಕೆಗಳನ್ನು” ಈಡೇರಿಸುವವನು 
ಪರಮಾತ್ಮನೊಬ್ಬನೇ! ಅವರು ಬೇರೆ ಯಾರನ್ನು ಪ್ರಾರ್ಥಿಸುವುದಿಲ್ಲ. ಏಕೆಂದರೆ 
Wi ಯಾರೂ ತೃಪ್ತಿಕರವಾಗಿ ಆಗಲಾರರು! 
§ a ಈ ಕಾರಣಗಳಿಂದಲೇ. ಸಾಕ್ಷಾತ್‌ ಬ ಬ್ರಹ್ಮ ದೇವರು, ನರಸಿಂಹಸ್ವಾ ಮಿಯನ್ನು 
ಶಾಂತಗೊಳಿಸಲು ಹೇಳುತ್ತಿರುವ ಸಹಸ್ರನಾಮದಲ್ಲಿ ಈ ರೀತಿ. ""ನಿನ್ನ ಬಿಟ್ಟು 
ನ [4 ಬೇರೊಬ್ಬರು. ಗತಿಯಿಲ್ಲ ಎಂದಿದ್ದಾರೆ. ಅವರೇ. ಹೀಗೆ. ಹೇಳಿರಬೇಕಾದರೆ 
Wi ಇದರಲ್ಲಿ ಸಂಶಯಪಡಬೇಕಾದ್ವೆ ಛದೆ?. Mf ROA 








390 


615. 


616. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ನಮೋ ಮಂತ್ರಾಸ್ತರೂಪಾಯ ತಂತ್ರಾರಾಧ್ಯಾಯ ತೇ ನಮಃ / 
ಬಹುರೂಪಾಯ ರೂಪಾಯ ಪಂಚರೂಪಧರಾಯ ಚ 1! 02 Hl 
(015-619) 


ಮಂತಾಸ್ತರೂಪಾಯ ನಮಃ 

ಮಂತ್ರ - ಎಂದರೆ ಪರಮಾತ್ಮನನ್ನು ಕುರಿತು ಅವನ ರೂಪ, ಗುಣಗಳು, 
ಕಾರ್ಯಗಳು ಮುಂತಾದವುಗಳನ್ನು ವಿವರಿಸಿ ಪ್ರಶಂಶಿಸುವ ಪದಸಮೂಹಗಳು 
- ಅಥವಾ ಸಕಲ ಇಷ್ಟಾರ್ಥಗಳನ್ನು ಕೈಗೂಡಿಸುವ ಆರ್ತರ, ಜಿಜ್ಞಾಸುಗಳ, 


ಅರ್ಥಿಗಳ ಜ್ಞಾನಿಗಳ ಪ್ರಾರ್ಥನೆಗಳಾಗಿರುವ ಪದಸಮೂಹಗಳು - ಯಾವನನ್ನು 


ಕುರಿತು ಈ ಮಂತ್ರಗಳನ್ನು ಹೇಳುತ್ತೇವೆಯೋ, ಅವನು ಕ್ರಮೇಣ 
ಮಂತ್ರದಲ್ಲಿಯೇ ಆಹ್ವಾನಿಸಲ್ಪಟ್ಟು ಅದರಲ್ಲಿಯೇ ಮಂತ್ರದೇವತೆಯಾಗಿ ಅಥವಾ ' 
ಮಂತ್ರದ ಅಧಿ ದೇವತೆಯಾಗಿ ನಿಂತುಬಿಡುತ್ತಾನೆ. 

ಅಸ್ತ್ರ - ಎಂದರೆ ಆಯುಧಗಳು, 

ಮಂತ್ರ - ಅಸ್ತ್ರ - ರೂಪನು, ಎಂದರೆ ಅವನು ಮಂತ್ರಗಳನ್ನು 
ಆಯುಧಗಳಾಗಿ ಉಪಯೋಗಿಸುವವನು - ಅಥವಾ ಮಂತ್ರಗಳೆಂಬ ಆಯುಧಗಳ 


| ರೂಪವಾಗಿರುವವನು. 


ಪರಮಾತ್ಮನನ್ನು ಕುರಿತು ಹೇಳುವ ಮಂತ್ರಗಳು ಆಯುಧಗಳ ರೂಪದಲ್ಲಿ 
ನಮಗೆ ಬಂದ ದುರಿತಗಳನ್ನು ಪರಿಹರಿಸುತ್ತವೆ ಅಥವಾ ಕತ್ತರಿಸುತ್ತವೆ. ಈ 
ಕಾರಣದಿಂದ ದುರಿತಗಳನ್ನು ನಾಶಮಾಡಲು ಪರಮಾತ್ಮನನ್ನು ಮಂತ್ರಗಳಿಂದ 
ಪ್ರಾರ್ಥಿಸುತ್ತೇವೆ. ಪರಮಾತ್ಮನು ಈ ಕಾರಣದಿಂದ .ಮಂತ್ರಾಸ್ತ್ರರೂಪನು - 
ಮಂತ್ರಾಸ್ತರೂಪಾಯ ನಮಃ. 


ತಂತ್ರಾರಾಧ್ಯಾಯ ನಮಃ 


ತಂತ್ರ - ಎಂದರೆ ಶಾಸ್ತ್ರ, ತತ್ವ, ಮಂತ್ರಗಳ ಜೊತೆ ಮಾಡುವ ಕ್ರಿಯೆ, 
ಕೆಲಸಗಳು. ಕಾರ್ಯಮಾಡುವ ವಿಧಾನ. ಕ 

ಭಗವಂತನನ್ನು ಮಂತ್ರ ಹೇಳುವುದರ ಜೊತೆಗೆ ಕೆಲವು ಕ್ರಿಯೆಗಳನ್ನು 
ನಿರ್ದಿಷ್ಟವಾಗಿ ನಡೆಸಿ ಆರಾಧಿಸಬೇಕು. ಪ್ರಾರ್ಥನೆ, ಪೂಜೆ, ಯಜ್ಞ 


'ಯಾಗಾದಿಗಳಲ್ಲಿ ಮಂತ್ರದೊಡನೆ ತಂತ್ರಗಳನ್ನು ಮಾಡಿ ಆರಾಧಿಸುವುದು - 


ಈ ನಾಮದ ಅರ್ಥ. ಪರಮಾತ್ಮನನ್ನು ಹೇಗೇ ಪ್ರಾರ್ಥಿಸಿದರೂ, ಪೂಜಿಸಿದರೂ 


' ಅವನು ಪ್ರೀತನಾಗುತ್ತಾನೆ, ಆದರೆ ವೇದ, ಶಾಸ್ತ್ರ, ಆಗಮಗಳಲ್ಲಿ ನಿರ್ದೇಶಿಸಿದಂತೆ 


ಪೂಜಿಸುವುದು ಒಂದು ವೈಶಿಷ್ಟ್ಯ. ಇದರಿಂದ ಬಹುಪ್ರೀತನಾಗುತ್ತಾನೆ ಎಂದು : 
ಕೆಲವರ ಅಭಿಪ್ರಾಯ. ತಂತ್ರಗಳೇ ಇಲ್ಲದೆ, ಮಂತ್ರಗಳ ರೂಪವನ್ನು ಸಂಪ್ರಹಿಸಿ 
ಮಾಡುವ ನಾಮಜಪಗಳು ಇನ್ನೂ ಹೆಚ್ಚು ಫಲದಾಯಕವು. ಇದರಲ್ಲಿ ಅಂದರೆ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 31 


ನಾಮಜಪದಲ್ಲಿ ಜಪಮಾಡುವವನು ನಾಮ ಸ್ಮರಣೆಯನ್ನೇ 

 ಅನ್ಯೋಪಾಯವಿಲ್ಲದೆ ಅಥವಾ ಅನ್ಯೋಪಾಯವನ್ನು ಕಾಣದೇ ಅದನ್ನೇ ತನ್ನ 
ಜೀವನದ ಉದ್ದೇಶವಾಗಿ ಇಟ್ಟುಕೊಳ್ಳುತ್ತಾನೆ. ದಾರಿ ಅವರವರಿಗೆ ಬಿಟ್ಟಿದ್ದು. 
ಉದ್ದೇಶ - ಅವನನ್ನು ಸೇರುವುದು ಮುಖ್ಯ. ಮಂತ್ರೋಪಾಸನೆ, ತಂತ್ರಾರಾಧನೆ 
ವಿವಿಧ ರೂಪಗಳು, ದಾರಿಗಳು, ತಂತ್ರಾರಾಧ್ಯಾಯ ನಮಃ ಎಂದರೆ ಅವನೇ. 
ಅವನಿಗೇ ಸೇರುತ್ತದೆ. | | 


617. ಬಹುರೂಪಾಯ ನಮಃ ಷಿ ಬ್‌ 
ಅನೇಕ ರೂಪೆಗಳುಳ್ಳವನು - ಬಹುರೂಪಿ - ಅದರಿಂದ ಬಹುರೂಪಾಯ 
ನಮಃ ಎಂದು ನಮಸ್ಕರಿಸಲಾಯಿತು. ಅಖಿಲಾಂಡಕೋಟಿಯುಲ್ಲಿರುವ ಸಕಲ 
ಜೀವ ಕೋಟಿಗೂ ಸಹಾಯವಾಗುವಂತೆ ಮತ್ತು ಪರಸ್ಪರ ವಿರೋಧವಾಗದ 
ರೀತಿಯಲ್ಲಿ ಪರಮಾತ್ಮನು ಅನೇಕ ರೂಪಗಳನ್ನು ತಾಳಿದನು. ಅನೇಕ 
ಕ್ರಿಯೆಗಳನ್ನು ಮಾಡಿದನು. ಸರ್ವರೂ ಅವರವರ ಮನೋಭಾವನೆಯಂತೆ 
ಉಪಯೋಗಿಸುವ ರೀತಿಯ ರೂಪಗಳನ್ನು ತಾಳಿದನು. ಎಲ್ಲ ರೂಪಗಳೂ. 
ಅವನವೇ. ಯಾವುದನ್ನು ಕುರಿತು ಪ್ರಾರ್ಥಿಸಿದರೂ ಅವನೊಬ್ಬನಿಗೇ ಸೇರುತ್ತದೆ. 
ಸಕಲ ದೇವ ದೇವಿಯರ ಶಕ್ತಿಗಳ ರೂಪಗಳು ಅವನ ವಿಭೂತಿಗಳು. ಅವನೆ | 
ಬಹುರೂಪಗಳ ಮೂಲಕ ಭಕ್ತರ ಇಷ್ಟಾರ್ಥಗಳನ್ನು ನಡೆಸುತ್ತಾನೆ. ವರಗಳನ್ನು 
ದಯಪಾಲಿಸುತ್ತಾನೆ. ""ಏಕಂ ಸದ್‌ ವಿಪ್ರಾ ಬಹುಧಾ ವದಂತಿ'' - ಪರಮಾತ್ಮನು 
ಒಬ್ಬನೇ ನಾನಾ ವಿಧದಲ್ಲಿ ನಾನಾ ರೂಪಗಳಲ್ಲಿ ಇದ್ದಾನೆ ಎಂದು ಜ್ಞಾನಿಗಳು 
ಹೇಳುತ್ತಾರೆ. 


618. ರೂಪ್ಯಾಯ ನಮಃ 
ರೂಪ್ಯಾಯ - ಎಂದರೆ ರೂಪವುಳ್ಳವನು. ಯಾವ ರೂಪವನ್ನು ಕುರಿತು 
ಪ್ರಾರ್ಥಿಸುತ್ತೇವೆಯೋ ಅದೇ ರೂಪವು ನಮ್ಮ ಮನಸ್ಸಿನಲ್ಲಿ ಕುಳಿತುಬಿಡುತ್ತದೆ. 

`ಆ ರೂಪವು ಒಂದೇ ಒಂದಾಗಿ ಸಕಲ ಇಷ್ಟಾರ್ಥಗಳನ್ನು ಆರಾಧಿಸುವವನಿಗೆ 
ಕೊಡುತ್ತದೆ. ಬೇರೆ ರೂಪಗಳಲ್ಲಿ ಅವನ ಇಚ್ಛೆಯು ಕಡಿಮೆಯಾಗಿ ಇದರಲ್ಲಿಯೇ 
ಏಕರೂಪದಲ್ಲಿ ನಿಲ್ಲುತ್ತದೆ. ಆದರೆ ಆ ರೂಪಗಳಲ್ಲಿ ಶ್ರದ್ಧೆ ಕಡಿಮೆ ಎಂದಲ್ಲ. 
ಇದರಲ್ಲಿ ಇವನಿಗೆ ಆಸಕ್ತಿ, ಶ್ರದ್ಧೆ, ಭಕಿ ಕ್ರಿಯುಂಟಾಗಿರುವುದರಿಂದ ಅವನು 
ಬೇರೆಯದನ್ನು ಇಷ್ಟಪಡುವುದಿಲ್ಲ. ಈ ರೀತಿ ಅವನಿಗೆ ರೂಪ್ಯಾಯ ನಮಃ 
ಎಂದರೆ ಅವರ ಆರಾಧ್ಯದೈವದ ರೂಪವೇ ಹೆಚ್ಚು ಯಶಸ್ಸನ್ನು ಕೊಡುತ್ತದೆ. 


619, ಪಂಚರೂಪಧರಾಯ ನಮಃ 


ಸೃಷ್ಟಿಯಲ್ಲಿ ಸಕಲವೂ ತನ್ನ ಕಾಮನೆಗೆ ಅನುರೂಪವಾಗಿ ಸುಗಮವಾಗಿ 
ನಡೆಯುವ ಸಲುವಾಗಿ ಪರಮಾತ್ಮನು, | 


392 


ಟೆ 


e ನೃಸಿ ಸಿಂಹ ಸ ಸಹಸ್ರನಾಮಾವಳಿಃ 


ಪಂಚಮಹಾಭೂತಗಳನ್ನು ಸ 


A 


ಶ್ರಿ 

ಸೃಷ್ಟಿಸಿದನು, ಅಷ್ಟೇ ಅಲ್ಲ - ಅವುಗಳಲ್ಲಿ ತಾನೇ 
ತಾನಾಗಿ ಹರಡಿದನು - ಪೃಥಿವೀ, ಆಪಃ, ತೇಜಸ್ಸು, ವಾಯು, ಆಕಾಶ 
ತತ್ವಗಳ ರೂಪದಲ್ಲಿ ಪಂಚಭೂತಗಳಾದವು. ಎಂದರೆ ಪರಮಾತ್ಮನು ಈ 
ಮಹಾಭೂತಗಳನ್ನು ತಾನು ತನ್ನ ವೇದಾಂತ ಶರೀರದಲ್ಲಿ ಧರಿಸಿದನು - 
ಆಕಾಶಾದ್ವಾಯು;, ವಾಯೋರಗ್ನಿ:, ಅಗ್ರೇರಾಪಃ, ಆಪಃ ಪೃಥಿವೀ ಎಂಬುದಾಗಿ 
ಶೃತಿಪ್ರಕಾರ ಕ್ರಮವಾಗಿ ನಿರ್ಮಿಸಿದನು ಮತ್ತು ಅವುಗಳಲ್ಲಿ ತಾನೇ ಪ್ರವೇಶಿಸಿ 
ವಿಶ್ವರೂಪಿಯಾದ ವಿಷ್ಣುವಾದನು. 
ವಾಯುವನ್ನು ಪ್ರಭೇದಮಾಡಿ ಪಂಚಪ್ರಾಣಗಳಾಗಿ ಪ್ರತಿ ದೇಹದಲ್ಲಿಯೂ 
ಹರಡಿ ರಕ್ಷಿಸುತ್ತಿದ್ದಾನೆ - ಇವೇ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 
ವಾಯುಗಳು. ಪಂಚಪ್ರಾಣಗಳು ಎಂದರೆ ಇವೇ. 
ಪಂಚಜ್ಞಾನೇಂದ್ರಿಯಗಳು ಚಕ್ಷು, ಶ್ರೊತೃ, ಜಿಹ್ವಾ, ಘ್ರಾಣ, ತ್ವಕ್‌. 
ಪಂಚ ಕರ್ಮೇಂದ್ರಿಯಗಳು - ಕಣ್ಣು, ಕಿವಿ, ಕೈಕಾಲುಗಳು, ಪಾಯು, ಉಪಸ್ಥಾ. 
ಪಂಚಭೂತಗಳ ಅಧಿರೂಪ - ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. 

ಈ ರೀತಿಯಾಗಿ ಪಂಚರೂಪಗಳಾಗಿ ಅವನು ಪ್ರತಿಜೀವಿಯ 
ಶರೀರದಲ್ಲಿಯೂ ವಿರಾಜಿಸುತ್ತಾನೆ. ಮತ್ತೆ ತನ್ನದೇ ಆದ, 
ಅಂಶರೂಪವಾದ ಆತ್ಮನ ನನ್ನು ಶರೀರದಲ್ಲಿ ವಾಸಮಾಡಲು ಇಟ್ಟಿರುತ್ತಾನೆ. 
ಬುದ್ದಿ, ಮನಸ್ಸು, ಅಹಂಕಾರ, ಚಿತ್ತವನ್ನು ಆತ್ಮನೊಡನೆ ಸೇರಿಸಿ 
ಕಾರಣಶರೀರವನ್ನು ಆತ್ಮನಿಗೆ ಧರಿಸಿರುತ್ತಾನೆ. | 
ಸಂಸ್ಕಾರಗಳು ಅವನಿಗೆ ಅಂಟಿದರೂ ಬಿಡಿಸಿಕೊಳ್ಳುವ ಶಕ್ತಿಯನ್ನು ಆತ್ಮನಿಗೆ 
ತಾನೇ hg ಇದೇ ಅವನ ವೈಶಿಷ್ಯ. 


el 


9. ಪಂಚಕೋಶಗಳು 


ಪಂಚ ಕೋಶಗಳು (ಪಂಚರೂಪಗಳು - ಭಗವಂತನು ನಿರ್ಮಿಸಿರುವ 


ಪಂಚಕೋಶ ಅಥವಾ ಪಂಚ ಆವರಣಗಳು) ಪ್ರತಿ 
ಜೀವಿಯು ಇರುವ ದೇಹದಲ್ಲಿ ಇರುತ್ತವೆ. ಅವುಗಳ 
ಜ್ಞಾನ ಅವರವರ ಕರ್ಮವನ್ನು ಅನುಸ ಸರಿಸುತ್ತದೆ. ಅಷ್ಟ. 


1. ಅನ್ನಮಯ ಕೋಶ - ಅನ್ನದಿಂದ ಎಂದರೆ ಆಹಾರದಿಂದ ಆದುದು - ಇದು 


ಸ್ಥೂಲ ಶರೀರ- ದೇಹ - ಬದಲಾಯಿಸತಕ್ಕದ್ದು - 
ನಾಶವಾಗತಕ್ಕದ್ದು - ಅದರಿಂದ ಆತ ನಲ್ಲ. 


2. ಪ್ರಾಣಮಯ ಕೋಶ - 
ಎ. 


393 


ಸ್ಥೂಲ ಶರೀರವನ್ನು ಪ್ರಾಣವಾಯುವು ವ್ಯಾಪಿಸಿರುತ್ತದೆ. 
ಚಕ್ಷು, ಶ್ರೋತೃ, ಜಿಹ್ವಾ, ಘ್ರಾಣ, ತ್ವಕ್‌-ಜ್ಞಾನೇಂದ್ರಿಯಗಳು 
ಕಣ್ಣು, ಕೆವಿ, ಕೈಕಾಲು, ಪಾಯು, ಉಪಸ್ಥ ತ 
ಕರ್ಮೇಂದ್ರಿಯಗಳು 


(ಇವು ಪ್ರವರ್ತಿಸಲು ಪ್ರಾಣವಾಯು ಕಾರಣ) 


ಬಿ. 
ಸಿ. 


ಡಿ. 


ಉಸಿರಾಡುವುದಕ್ಕೆ ಕಾರಣ - ಪ್ರಾಣ. 
ಮಲಮೂತ್ರವಿಸರ್ಜನೆಗೆ ಕಾರಣ - ಅಪಾನ. 
ಅಧಿಕ ಪ್ರಯತ್ನದಿಂದ ಮಾಡುವ ಕರ್ಮಗಳಿಗೆ 
ಬಲವನ್ನು ಒದಗಿಸುವುದು - ವ್ಯಾನ. 


ಇ. ಮರಣಕಾಲದಲ್ಲಿ ಉತ್ಪಾಂತಿಗೆ ಕಾರಣ - ಉದಾನ. 


ಎಫ್‌. 


ದೇಹದಲ್ಲಿ ಅನ್ನಪಾನಾದಿಗಳ ರಸವನ್ನು 
ಹಂಚುವುದಕ್ಕೆ ಕಾರಣ - ಸಮಾನ. 


(ಪಂಚ ಪ್ರಾಣಗಳೇ ಪ್ರಾಣ ಕೋಶದ ಪ್ರಭೇದಗಳು) 


ತಿ. ಮನೋಮಯ ಕೋಶ 
ಕ 


2. 


ಜ್ಞಾನೇಂದ್ರಿಯಗಳ ಸಾಮಾನ್ಯ ಮತ್ತು ವಿಶೇಷ 
ಜ್ಞಾನವನ್ನುಂಟು ಮಾಡುವುದು 
ಕಾಮ, ಸಂಕಲ್ಪ, ಸಂಶಯಗಳಿಗೆ ಕಾರಣವಾದುದು 


[ಮನಸ್ಸು - ಮನಸ್ಸೇ ಮನೋಮಯ ಕೋಶ (ಇಚ್ಛಾಪ್ರಧಾನ ಕೋಶ) 


4, ವಿಜ್ಞಾನಮಯ ಕೋಶ 


- ದೇಹ, ಮನ ಮೊದಲಾದ ವಸ್ತುಗಳಲ್ಲಿ “ನಾನು, ನನ್ನದು'' 


ಎಂಬ ಭಾವನೆಯನ್ನು ಉಂಟುಮಾಡುವುದು - ಈ 
ನಿರ್ಣಯಕ್ಕೆ ಬರಲು ಸಹಾಯ ಮಾಡುವ 
ನಿಶ್ಚಯಾತ್ಮಕವಾದ ಬುದ್ದಿಯೆ - ವಿಜ್ಞಾನಮಯ ಕೋಶ 


(ಜ್ಞಾನಶಕ್ತಿ ಪ್ರಧಾನವಾದ ಕೋಶ, ಕರ್ತ್ರುತ್ವ ಭಾವನೆ ಕೋಶದ ಪ್ರಧಾನ ಲಕ್ಷಣ.) 


5. ಆನಂದಮಯ ಕೋಶ -ಕರ್ಮದ ಫಲವಾಗಿ ಸಿಕ್ಕುವ ಆನಂದ, ಗಾಢ ನಿದ್ರೆಯಲ್ಲಿ. 


ಸಿಕ್ಕುವ ಶಾಂತಿ:- ಇವು ಆನಂದಮಯ ಕೋಶದಿಂದ 
ಉಂಟಾಗುತ್ತವೆ. 

ಬುದ್ಧಿಯ ವೃತ್ತಿಗಳಲ್ಲಿ -. ಎಂದರೆ ಅಲೆಗಳಲ್ಲಿ - 
ಆತ್ಮವಸ್ತುವಿನ ಆನಂದ ಪ್ರತಿಬಿಂಬಿತವಾದಾಗ - ಈ 


394 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ತಿಬಿಂಬ ಸಹಿತ ಬುದ್ದಿಯ ವೃತ್ತಿ ತಿಯೇ - ಆನಂದಮಯ 
ಕೋಶ. ಈ ಆನಂದ ಕದಾಚಿತ, ತಾತ್ಕಾಲಿಕ. ಇದು 


' ಈ ಕೋಶಗಳು ಮುಂದು ಮುಂದಿನವು ಹಿಂದು ಹಿಂದಿನ ಕೋಶಗಳನ್ನು 
ವ್ಯಾಪಿಸಿರುತ್ತ ವೆ. ಈ ಕೋಶಗಳ ಬಿಡುಗಡೆಯಾದ ಹೊರತು, ಮೋಕ್ಷಗಳು ಸಿದ್ದಿ ಸುವುದಿಲ್ಲ. 
ಇ ಪಂಚಕೋಶ ವಿವೇಕ, ಜ್ಞಾನ - ಇದು ಗುರುವಿನ ಅನುಗ್ರ ಹದಿಂದ ಪ್ರಾಪ್ತವಾಗುತ್ತದೆ. 


J 
ಶಕೆ 


ಅನ್ನಮಯ ಕೋಶವೇ - ಸ್ಲೂಲ ಶರೀರ 


ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳು - ಸೇರಿ ಸೂಕ್ಷ್ಮ 
ಶರೀರವಾಗುತ್ತದೆ.. 


ಜೀವಾತ್ಮನು 1 ಶರೀರದಿಂದ ಹೋಗುವಾಗ, ಹೊಸ ದೇಹ ಪಡೆಯುವಾಗ, 
ಸೂಕ್ಷ್ಮ ಶರೀರದೊಂದಿಗೆ ಸಂಚರಿಸುತ್ತಾನೆ. ಮೋಕ್ಷ ಸಿಗುವವರೆಗೂ ಈ ಸೂಕ್ಷ್ಮ 
ಶರೀರ ನಾಶವಾಗುವುದಿಲ್ಲ - ಆಗಲೇ ಆತ್ಮನ ಬಿಡುಗಡೆ. 


ಆನಂದಮಯ ಕೋಶ - ಬುದ್ದಿಯ ಪ್ರವೃತ್ತಿಯೇ ಕಾರಣ ಶರೀರ - ಹ್‌ 
ರೂಪವಾದ ಸಂಸ್ಕಾರಕ್ಕೆ ಕಾರಣವಾದ್ದರಿಂದ ಈ ಅಜ್ಞಾನವೇ ಕಾರಣ ಶರೀರ. 
ಆತ್ಮಾನಂದವೇ ಶಾಶ್ವತ - ಪರಮಾತ್ಮನಲ್ಲಿ ವಿಕೀಭೂತವಾಗುತ್ತದೆ. ನ 
ಆನಂದ ಚಿ ಆತ್ಮಾನಂದವಾಗಬೇಕು. 


ಪಂಚ ಕೋಶಗಳು ಯಾವುದೂ ಆತ್ಮನಲ್ಲ. ಎಲ್ಲವೂ ಆತ್ಮನಿಗೆ 
ಅಂಟಿಕೊಂಡಿರುವ ಸಂಸ್ಕಾರ ಪ್ರಧಾನಗಳು - ಸಂಸ್ಕಾರಗಳನ್ನು ಕರ್ಮಗಳು ಆತ್ಮನಿಗೆ 
ಅಂಟಿಸುತ್ತವೆ. ಇವು ನಶ್ಚರ. ಇವುಗಳಿಂದ ಆತ್ಮನು ಬೇರ್ಪಟ್ಟಾಗ ಆತ್ಮ ನಿಗೆ 
ಮುಕ್ತಿ - ಪರಮಾತ್ಮನ ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಸಾಮಾಪ್ಯವನ್ನು 


ಪುನರಾವೃತ್ತಿರಹಿತ ಲೋಕವನ್ನು ಆತ್ಮನು ಪಡೆಯುತ್ತಾನೆ. ಇದೇ ಮುಕ್ತಿ. 


ಭದ್ರರೂಪಾಯ ರೂಪಾಯ ಯೋಗರೂಪಾಯ ಯೋಗಿನೇ / 
ಸಮರೂಪಾಯ ಯೋಗಾಯ ಯೋಗಪೀಠಸ್ಥಿತಾಯ ಚ 111031 
| | (620-626) 


620. ಭದ್ರರೂಪಾಯ ನಮಃ 


ಭದ್ರ - 'ಎಂದರೆ ಕಾಪಾಡುವವನು, ಸಕಲ ರೀತಿಯಲ್ಲಿಯೂ 
ಯೋಗಕ್ಷೇಮವನ್ನು ನೋಡಿಕೊಳ್ಳುವವನು - ರಾಮಭದ್ರ ಎಂದು ಕೌಸಲ್ಯೆಯು 


621. 


622. 


ಾಮನನು (ಮಗವ ಸಂ: 
ರಾಮನನ್ನು (ಮಗನನ್ನು) ಸಂಭೋದಿಸುತ್ತಿದ್ದಳು - ಎಂದರೆ ಅವಳನ್ನು - 
ತಾಯಿಯನ್ನು ರಾಮನು ನೋಡಿಕೊಳ್ಳುವವನು ಎಂಬ ಭಾವನೆ ಅವಳಿಗೆ. 


ಲ್ವ 
ಪ್‌ 
ರಾಮನು - ಪರಮಾತ್ಮನ ರೂಪನಾದ ರಾಮನು ಪರಿಪಾಶಿಸುವವನಾಗಿ 


ಇಲಾ, ಇಧಿ 
ಭು ಧಿ ಬು ಮಪ ಟೂ Nw ಧಿ Te ರಾರಾ 
ಸೆ ಹಾ lp vend ಕ Pat ಇ ¥ 
ಭದ್ರ - ಕಲ್ಯಾಣಕಾರಕನು, ಪ್ರಿಯನು, ಶ್ರೇಷ್ಠನು, ಅನುಕೂಲಕಾರಕ 
ಪರಮಾತ್ಮನು ಭದ್ರರೂಪನು. 
ಲೋಕದಲ್ಲಿ ಪ್ರತಿ ಜೀವಿಗೂ ಇತರ ಜೀವಿಗಳು ಒಂದಲ್ಲ ಒಂದು ಸಲ 
ಜಿ 
ಇರೆ ಇಳ ಹಾ ಮ ) ಕ ೮ 
ಕೆಲಸಮಯಕ್ಕಾಗಿಯಾದ ರೂ ಭದ್ರರೂಪವಾಗಿರಬಹುದು, ನಂತರ 
ಬದಲಾಯಿಸಬಹುದು. ಇದು ಸಹಜ ಗುಣ 
ಆದರೆ ಭದ್ರರೂಪನಾದ ಪರಮಾತ್ಮನು ಸದಾಕಾಲಕ್ಕೂ 
ಯೋಗಕ್ಷೇಮವನ್ನು ರಕ್ತಿಸುವವನೇ ಹೊರತು ಪ್ರತಿಕೂಲನಲ್ಲ. ಅವನಿಗೆ 
ದಿ 
ಯಾರ ಮೇಲೂ ಪಕ್ಷಪಾತವಿಲ್ಲ. ಸರ್ವಜೀವಿಗಳಿಗೂ ಸದಾಕಾಲದಲ್ಲಿಯೂ 
ಸರ್ವದೇಶದಲ್ಲಿಯೂ ಅವನು ಭದ್ರರೂಪನೇ ಆಗಿರುತ್ತಾನೆ. 
ರೂಪಾಯ ನಮಃ 
ರೂಪ - ಎಂದರೆ ಆಕಾರ, ಆಕೃತಿ, ಪ್ರತಿಬಿಂಬ, ಹೋಲಿಕೆ. 
ಪರವ ಮಾತ್ಮನು ಸ ಸಕಲ ಆತ್ಮಗಳನ್ನು ಕಲ್ಪಾದಿಯಲ್ಲಿ 
ಹೊರಹೊಮ್ಮಿಸಿರುವುದರಿಂದ ಪ್ರತಿಯೊಂದು ಆತ್ಮವೂ ಅವನ ರೂಪವೇ 
ಆಗಿರುತ್ತದೆ. ಅವನ ಸ್ರ ಆಗಿದೆ. ಏಕೆಂದರೆ ಆತ್ಮವು ಪರಮಾತ್ಮನ 
ಗುಣಗಳನ್ನು, ಭಾವಗಳನ್ನು ಹೊಂದಿರುತ್ತದೆ. ವತ್ಯಾಸವೆಂದರೆ ಆತ್ಮನನ್ನು 


ಪರಮಾತ್ಮನು ಸೂತ್ರಧಾರನು ಬೊಂಬೆಗಳ; ನ್ನು ನಡೆಸುವಂತೆ ಓಡಾಡಿಸುತ್ತಾನೆ. 
ಪರಮಾತ್ಮನೇ ಆತ್ಮನರೂಪವನ್ನು ತಾಳುತ್ತಾನೆ. ಅಥವಾ ಆತ್ಮನು ಪರಮಾತ್ಮನ 


0 


ಅಂಶವನ್ನು ಹೊಂದಿರುತ್ತಾನೆ. ಅದರಿಂದ ಅವರು ಪರಸ್ಪರ ಪ್ರತಿರೂಪಗಳು. 


ಯೋಗರೂಪಾಯ ನಮಃ 
ಯೋಗ - ಎಂದರೆ ಸಾತ್ವಿಕವಾದ ವಸ್ತುವನ್ನು, ಭಾವನೆಗಳನ್ನು 
ಪಡೆಯುವುದು ಮತ್ತು ಅನುಭವಿಸುವುದು. "ಇದು ಸುಯೋಗ' ಅಂದರೆ - 
ಒಳ್ಳೆಯ ಪಡೆಯುವಿಕೆ ಮತ್ತು ಅನುಭವಿಸುವಿಕೆ ಎಂದಾಗುತ್ತದೆ. 
ಅಸಾತ್ವಿಕವಾದುದು - ದುರ್ಯೋಗ. 
ಕಳೆದುಕೊಳ್ಳುವುದು - ಇದ್ದದ್ದನ್ನು ಒಳ್ಳೆಯದಾಗಲೀ, ಇಷ್ಟವಾದುದಾಗಲೀ, 
ಅನಿಷ್ಟವಾದುದಾಗಲಿ - ಕಳೆದುಹೋಗುವುದಕ್ಕೆ ವಿಯೋಗವೆಂದಾಗುತ್ತದೆ. 
ಒಂದನ್ನೊಂದು ಜೊತೆಯಾಗುವುದಕ್ಕೆ ಸಂಯೋಗವೆಂದು ಆಗುತ್ತದೆ. 
ಯೋಗ ಎಂದರೆ ಧ್ಯಾನವೂ ಒಂದಾಗುತ್ತದೆ. ಆಗ ಅದು ಧ್ಯಾನಯೋಗ. 


396 


623. 


624. 


ಶ್ರೀ ನೃಸಿಂಹ ಸಹಸ್ರನಾಮಾವಳಃ 


ಯೋಗಗಳು ಹಲವು - ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ, 
ಕರ್ಮ ಸಂನ್ಯಾಸಯೋಗ, ಭಕ್ತಿಯೋಗ, ಮುಂತಾದವು - ಇಲ್ಲಿ ಯೋಗವೆಂದರೆ 
ದಾರಿ, ಮಾರ್ಗ ಎಂದೆನಿಸುತ್ತದೆ. 

ಈ ಯೋಗಗಳ ರೂಪವೇ ಪರಮಾತ್ಮ. ಯೋಗಗಳ ಭಾವವೇ ಪರಮಾತ್ಮ. 
ಇವೆಲ್ಲ ಪರಮಾತ್ಮನ ನಾನಾ ರೂಪಗಳು. ಯೋಗಗಳ ಅಂತರದಲ್ಲಿರುವ 
ಭಾವನಾ ಪ್ರಪಂಚವೇ ಆತ್ಮರೂಪ, ಪರಮಾತ್ಮನ ಒಂದು ರೂಪ. ಪರಮಾತ್ಮನು 
ಏನೇ ಆಗಲು ಬಲ್ಲ. ಅವನಿಗೆ ಮತ್ತು ಅವನ ಸಂಕಲ್ಪಗಳನ್ನು ಮಾರಿರುವ 
ವಸ್ತುವಾಗಲೀ, ಆತ್ಮವಾಗಲೀ ಯಾರೂ ಇಲ್ಲ. ಅವನೇ ಸರ್ವಸ್ವ, 
ಸರ್ವಸ್ವರೂಪಿ. ಅಂತಹ ಯೋಗರೂಪನಿಗೆ ನಮಸ್ಕಾರಗಳು. 


ಯೋಗಿನೇ ನಮಃ | 

ಯೋಗಿ - ಯೋಗವನ್ನು ಹೊಂದಿರುವವನು ಯೋಗಿ. 

ಯೋಗಗಳನ್ನು ಯಾವ ಜೀವಿಯಾದರೂ ಹೊಂದಬಹುದು. ಅದರಲ್ಲಿ 
ಸದಾ ನಿರಂತರ ಕಾಲದಲ್ಲಿ ಯೋಗಿಯಾಗಿರುವವನೆಂದರೆ ಪರಮಾತ್ಮನೊಬ್ಬನೇ. 
ಆದರೆ ಜೀವಿಗಳು ಈ ರೀತಿ ನಿರಂತರ ಯೋಗಸ್ದಿತಿಯನ್ನು ಹೊಂದಲು 
ಸಾಧ್ಯವಿಲ್ಲ. ಏಕೆಂದರೆ ಸಂಸ್ಕಾರಬಲಗಳು, ಮಾಯೆ, ಪ್ರಕೃತಿ, ಪುರುಷ, ಜಗತ್ತಿನ 
ಸ್ವಂದನಗಳ ಅಡಿಯಲ್ಲಿ ಆಗುತ್ತವೆ. ಆದರೆ ಪರಮಾತ್ಮನು ಇವುಗಳನ್ನು 
ಮಾರಿದವನು. ಅವನು ಸರ್ವಸ್ವತಂತ್ರನು ಸದಾಯೋಗಿಯಾಗಿಯೇ ಇದ್ದಾನೆ. 
ಅವನು ಕರ್ಮಯೋಗಿ, ಜ್ಞಾನಯೋಗಿ, ಭೋಗಯೋಗಿ, ಯೋಗಯೋಗಿ, 
ಇತ್ಯಾದಿ, ನಿರ್ವಿಕಲ್ಪನು ಎಲ್ಲಕ್ಕೂ ಅತೀತನು. ಇದೂ ಒಂದು ಅವನ 
ವಿಶೇಷ ಯೋಗರೂಪದ ಯೋಗಿತನ. ಅದರಿಂದಲೇ ಅವನು ಶ್ರೇಷ್ಠನು 
““ಯೋಗಿನೇ ನಮಃ'' ಎಂದು ನಮಸ್ಕರಿಸಲ್ಪಡುತ್ತಾನೆ. 


ಸಮರೂಪಾಯ ನಮಃ 
`ರೂಪ - ಎಂದರೆ ಆಕಾರ, ಪ್ರತಿಬಿಂಬ, ಬಿಂಬದ ಪ್ರತಿರೂಪ. 
ಪರಮಾತ್ಮನು ಸಕಲ ದೇಹಿಗಳ ಒಳಗೆ ವಾಸಿಸುವ ಆತ್ಮಗಳೂ ಒಂದೇ 
ರೀತಿಯಾಗಿರುತ್ತವೆ. ಏಕೆಂದರೆ ಆತ್ಮಗಳು ಪರಮಾತ್ಮನಿಂದ ಹೊರಹೊಮಿ 


ಈ 
ಅವನದೇ ಆದ ಅಂಶಗಳನ್ನು ಹೊಂದಿ, ಅವನ ಅದೇ ಗುಣಗಳನ್ನು 


ಹೊಂದಿರುತ್ತವೆ. 


ಎಲ್ಲ ಆತ್ಮಗಳೂ ಒಂದೇ. ಒಂದೇ ರೀತಿಯ ತೇಜಸ್ಸಿನ ಶಕ್ತಿ, ಎಂದಮೇಲೆ 


ಅವನು ಯಾವ ರೀತಿಯ ತಾರತಮ್ಯವೂ ಇಲ್ಲದೆ, ಪಕ್ಷಪಾತರಹಿತನಾಗಿ 


ಸಮರೂಪನಾಗಿಯೇ ಇದ್ದಾನೆ. ಮತ್ತು ಸಮಸ್ತ್‌ ಆತ್ಮಗಳನ್ನು 
ಏಕರೂಪದಿಂದಲೂ, ಸಮರೂಪದಿಂದಲೂ ನೋಡುತ್ತಾನೆ ಮತ್ತು ಅವುಗಳ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 397 


625. 


626. 


ಆಗು ಹೋಗುಗಳನ್ನು ನಿರಂತರ ಸಾಕ್ರಿಭೂತನಾಗಿ ನೋಡುತ್ತಿರುತ್ತಾನೆ. ಏಕೆ 
ಆತ್ಮಗಳಲ್ಲಿ ದೇಹಗಳಲ್ಲಿ ವ್ಯತ್ಯಾಸವಾಗುತ್ತದೆಂದರೆ ಆತ್ಮಗಳಿಗೆ ತಮ್ಮದೇ ಆದ 
ಮನ ಬುದ್ಧಿ ಅಹಂಕಾರ, ಚಿತ್ತಗಳಿಗೆ ಇಂದ್ರಿಯಗಳು, ಪಂಚಪ್ರಾಣಗಳು 
ಸತ್ವರಜಸ್ತಮೋಗುಣಗಳು ದೇಹಗಳನ್ನು ಹೊಂದಿ ಬೇರೆ ಬೇರೆಯ ರೀತಿಯಲ್ಲಿ 
ಜಗತ್ತಿಗೆ ಸ್ಪಂದಿಸುತ್ತವೆ. ಅದರಿಂದ ಸಂಸ್ಕಾರಗಳ ಬದಲಾವಣೆಯಾಗುತ್ತದೆ. 
ಹೀಗೆ ಸಮರೂಪನಾದ ಪರಮಾತ್ಮನ ಪ್ರತಿಬಿಂಬನಾದ ಆತ್ಮನು ವಿವಿಧ ರೀಶಿಯ 
ಸಂಸ್ಕಾರಗಳ ಫಲವಾಗಿ ಅನೇಕ ರೀತಿಯ ಸ್ವಭಾವನೆಗಳನ್ನು ಹೊಂದುತ್ತಾನೆ. 
ಮತ್ತು ತನ್ನ ಸಮರೂಪವನ್ನು ಮುಚ್ಚಿಹಾಕಿಕೊಳ್ಳುತ್ತಾನೆ. ಪರಮಾತ್ಮನ 
ಕೃಪೆಯಿಂದ ಎಂದಾದರೂ, ಯಾವಾಗಲಾದರೂ ಈ ಸಮರೂಪನೆಂಬ ಭಾವನೆ 
ಹುಟ್ಟಿದಾಗ ಜ್ಞಾನವನ್ನು ಪಡೆಯುತ್ತಾನೆ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ 
ಕಾತುರದಿಂದ ಸಜ್ಜನರ ಸಹವಾಸವನ್ನು ಬೆಳೆಸುತ್ತಾನೆ. ಸಾಕ್ಷಾತ್ಕಾರವನ್ನು - 
ಅದರ ದಾರಿಯನ್ನು ಹೊಂದಿಯೂ ಹೊಂದುತ್ತಾನೆ. 
ಯೋಗಾಯ ನಮಃ 

ಯೋಗಾಯ ನಮಃ - ಪರಮಾತ್ಮನೇ ಯೋಗ, ಅಂತಹ ಯೋಗನಿಗೆ 
ನಮಸ್ಕಾರಗಳು. ನರಸಿಂಹಸ್ವಾಮಿಯು ಯೋಗಾನರಸಿಂಹನೆಂದು 
ಪ್ರಸಿದ್ದಿಹೊಂದಿರುತ್ತಾನೆ. ಅವನು ಸದಾ ""ಯೋಗ'' ಸ್ಥಿತಿಯಲ್ಲಿಯೇ ಅಂದರೆ 
ತಪಸ್ಸಿನಲ್ಲಿಯೇ ಇರುತ್ತಾನೆ. (ದೇವರಾಯನದುರ್ಗದಲ್ಲಿ ಬೆಟ್ಟದ ಮೇಲೆ 
ಇರುವವನು - ""ಯೋಗಾನರಸಿಂಹ''.) 

ಯೋಗವು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಒಂದು ದಾರಿ, ತಪಸ್ಸಿನ 
ಒಂದು ಸೂತ್ರ. 

ಯೋಗ - ಎಂದರೆ ಜಡ ದೇಹವನ್ನು ವ್ಯಾಯಾಮ ರೀತಿಯಲ್ಲಿ ನಿಗ್ರಹಮಾಡಿ 
ಕ್ಷೇಮವಾದ ರೀತಿಯಲ್ಲಿ ಇಡುವುದು. ಬಲಶಾಲಿಯಾಗಿ ಇಡುವುದು. | 

ಯೋಗ - ಅಷ್ಟಾಂಗಯೋಗ, ಧ್ಯಾನದ ಒಂದು ರೀತಿಯ ಸೂತ್ರರೂಪವಾದ 
ದಾರಿ. 

ಯೋಗಗಳೇ ಭಗವಂತ - ಅವನಿಲ್ಲದ ವಸ್ತುವಾಗಲೀ, ಭಾವವಾಗಲೀ, 
ದಾರಿಯಾಗಲೀ ಇಲ್ಲ. ಅವನು ಸದಾ ಸರ್ವಕಾಲ ದೇಶಗಳಲ್ಲಿ ಇರುವವನು. 
ಯೋಗಪೀಠಸ್ಥಿತಾಯ ನಮಃ 
ಯೋಗ - ಯೋಗವನ್ನು, ಪೀಠ - ಸಾಧಿಸುವ ಸ್ಥಳದಲ್ಲಿ, ಸ್ಥಿತ - 
ಇರುವವನು. 

ಎಲ್ಲಿ ಆಸನದ ಮೇಲೆ ಕುಳಿತು ಯೋಗವನ್ನು ಸಾಧಿಸುತ್ತೇವೆಯೋ ಆ 
ಪೀಠದಲ್ಲಿ ಭಗವಂತನು ಸದಾ ಇರುತ್ತಾನೆ. ಭಗವಂತನನ್ನು ನಾವು ಆಹ್ವಾನಿಸಿ, 


398 


ಶ್ರೀ ನೃಸಿ೦ಹ ಸಹಸ್ರನಾಮಾವಳಿಃ 


ಪೀಠದ ಮೇಲೆ ಆಸೀನಮಾಡಿ, ಪೂಜೆಸಿ, ನಂತರ ಅವನ ಪ್ರಸಾದದಿಂದ 
ಯೋಗವನ್ನು ಸಾಧಿಸುತ್ತೇವೆ. ಇದು ಜಪ, ತಪ, ಧ್ಯಾನ, ಪೂಜೆಗಳನ್ನು 
ಮಾಡುವಾಗ ಪೀಠದ ವಿಚಾರದಲ್ಲಿ ಅನುಸರಿಸಬೇಕಾದ ಕ್ರಮಗಳು. ಯಾವಾಗ 


' ಯೋಗಮಾಡುವ, ಸಾಧಿಸುವ ಸ್ಥಾನದಲ್ಲಿ ಪರಮಾತ್ಮನು ತಾನಾಗಲೀ ತನ್ನ 


ಸ್ಪೂರ್ತಿಯನ್ನಾಗಲೀ, ಭಾವವನ್ನಾಗಲೀ ಆಹ್ವಾನಿತನಾಗಿ ನಿಲ್ಲುವನೋ ಆಗ 
ಸಾಧಕನು ಅಪರಿಮಿತ ಯೋಗವನ್ನು ಸಾಧಿಸಿ ಮನಶ್ಯಾಂತಿಯನ್ನು 
ಪಡೆಯುತ್ತಾನೆ. ಮತ್ತು ಸಾಧನೆಯಲ್ಲಿ ಪ್ರಗತಿಯನ್ನು ಪಡೆಯುತ್ತಾನೆ. 


' ಯೋಗಮಾಡುವ ಸಮಯದಲ್ಲಿ ಅತ್ಯುತ್ತಮ ಶಾಂತಿಯನ್ನು ಪಡೆಯುತ್ತಾನೆ. 


ಈ ಕಾರಣದಿಂದ ನಾವು ಧ್ಯಾನ, ಜಪ, ತಪ, ಪೂಜೆಮಾಡುವ ಮೊದಲು 
ಪರಮಾತ್ಮನನ್ನು ನಾವು ಜಟ್‌ ಪೀಠದಲ್ಲಿ ಆಹ್ವಾನಿಸುವುದು ಒಂದು 


ಅವಶ್ಯವಾದ ಕರ್ತವ್ಯ. ಗುರುವನ್ನು ಮತ್ತು ಇಷ್ಟ ದೈವವನ್ನು ಈ ಪೀಠದಲ್ಲಿ 


ಆಹ್ವಾನಿಸಿ ನನಗ ಸಲ್ಲಿಸಿ ಮುಂದುವರೆದರೆ ಅತ್ಯಂತ ಉತ್ತಮವಾದ 


`` ಶಾಂತಿಯನ್ನು ಪಡೆಯುತ್ತೇವೆ. 


627. 


ಯೋಗರಾಜಾಯ ಸೌಮ್ಯಾಯ ಧ್ಯಾನಗಮ್ಯಾಯ ಧ್ಯಾಯಿನೇ / 
ಧ್ವೇಯಗಮ್ಯಾಯ ಧಾಮ್ಸೇ ಚ ಧಾಮಾಧಿಪತಯೇ ನಮಃ 10411 
27 7-633) 
ಯೋಗರಾಜಾಯ ನಮಃ 


'ಯೋಗಗಳಿಗೆ ರಾಜನಾದವನು. ಯೋಗಗಳಿಗೆ ಅಧ್ಯಕ್ಷನು. ಯೋಗಗಳನ್ನು 
ನಿರ್ವಹಿಸುವವನು. ಯೋಗಗಳಲ್ಲಿ ಅತ್ಯುತ್ತಮ (ಟ್‌ ರೂಪನಾಗಿ 


ರಾಜತನವನ್ನು' ಹೊಂದಿದವನು - ಪರಮೇಶ್ವರನು 


ಯೋಗ ಎಂದರೆ ಪಡೆಯುವುದು. ಚಚ ಸ್ಥಾನ, ಭಾವ, 


` ಪಸ್ತುಗಳಲ್ಲೆಲ್ಲಾ ಪರಮಾತ್ಮನಿಂದ ಪಡೆಯುವುವುಗಳೇ ಸರ್ವೋತ್ತಮ. 
ಪರಮಾತ್ಮನು ಕರುಣಿಸುವ ಯೋಗಗಳಲ್ಲೆಲ್ಲಾ ಭಗವತ್‌ ಸಾನ್ನಿಧ್ಯವೇ 


ಸರ್ವೋಚ್ಚವಾದುದು. 'ಭಕ್ತ ನಾದವನು ಎಲ್ಲವನ್ನು ತ್ಯಜಿಸಿ, ನೇತಿ, ನೇತಿ ಎಂದು 
ಅವನು ಕೊಡುವ ಎಲ್ಲವನ್ನು ಬೇಡವೆಂದು ತಿಳಿದು ಕೇವಲ ಕೈವಲ್ಯವನ್ನೇ 


.- ಬೇಡುತ್ತಾನೆ - ಸಾರೂಪ್ಯ, ಸಾಯುಜ್ಯ, ಸಾಲೋಕ್ಯ, ಸಾಮಾಪ್ಯ, ಪುನರಾವೃರ್ತಿ 


ಕ್ಸ ರಹಿತ ಲೋಕವೇ ಯೋಗಗಳಿಗೆಲ್ಲ, 'ಯೋಗಗಳಲ್ಲಿಲ್ಲಾ ರಾಜರೂಪವಾದುದು 


- ಯೋಗರಾಜವು - ಪರಮಾತ್ಮನೇ ಯೋಗರಾಜನು - ಅದರಿಂದ 
`` ಯೋಗರಾಜಾಯ ನಮಃ. 


628. 


ಸೌಮ್ಯಾಯ ನಮಃ 
ಸೌಮ್ಯ - ಎಂದರೆ ಪ್ರಿಯವಾದರೂಪ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 399 


629. 


ದ 

ಇಸ ಗ $ 
ರೂಪದಲ್ಲಿ ದರ್ಶನವನ್ನು ಕೊಡುತ್ತಾನೆ. ಇದು ಅವನ ಪರಮ ಉದಾತ್ತ 
ಕ ದ 


CL 
[ಫು 
0೩ 
ಬಿ 
(3 
ಕ್ಮ 
0 


ಗುಣ. ಯಾರಿಗೆ ಯಾವುದು ಇಷ್ಟವೋ ಅದನ್ನೇ ೦ದ 
ಪ್ರತಿಜೀವಿಗೂ ಅವನು ಸೌಮ್ಯ ಸ್ವರೂಪನೇ ಆಗುತ್ತಾನೆ, ಸೌಮ್ಯರೂಪಿಯೇ 
ಆಗುತ್ತಾನೆ. 

ಸೌಮ್ಯ - ಪ್ರಿಯವಾದ ರೂಪ, ಮೃದುವಾದ ಭಾವ. 

ಪರಮಾತ್ಮನು ಸಕಲರಿಗೂ ಮೃದುವಾಗಿ ಕಾಣುವವನು. ಪರಮಾತ್ಮನ 


೬ಿ 
ಕೃಪಾದೃಷ್ಟಿಯೇ ನಮ್ಮ ಮನಸ್ಸನ್ನು ಎಳೆಯುತ್ತದೆ. ಅವನು ಪರೋಕ್ಷವಾಗಿ 


ಮತ್ತು ಪ್ರತ್ಯಕ್ಷವಾಗಿ ಕೊಟ್ಟಿರುವ ಅನುಕೂಲತೆಗಳು ಹೇರಳ. ಇಂತಹ ಉದಾತ್ತ 
ಕರುಣೆಯುಳ್ಳ ಅವನು ಮಹಾಮಹಿಮನು. ಎಲ್ಲರೂ ಬಯಸುವುದು 
ಆನಂದವನ್ನೇ. ಆ ಪರಮಾದ್ದುತವಾದ ನಿರಂತರವಾದ ಆನಂದವನ್ನು 
ಅವನೊಬ್ಬನೇ ಕೊಡುವವನು. ಅವನಿಗೆ ಸಮರು ಯಾರೂ ಇಲ್ಲ. ಅವನಷ್ಟು 


 ಸರ್ವಕಾಲದಲ್ಲಿಯೂ, ಸರ್ವದೇಶದಲ್ಲಿಯೂ, ಸರ್ವಸನ್ನಿವೇಶದಲ್ಲಿಯೂ 
ಕರುಣಾಮಯರು ಇನ್ನೊಬ್ಬರಿಲ್ಲ. ಇದೇ ಅವನಲ್ಲಿರುವ ಮಹತ್ವ, ಸೌಮ್ಯ ತೆ, 


ಸೌಮ್ಯಗುಣ. ಆ ಸೌಮ್ಯಗುಣವೇ ಅವನಾಗಿ ಅವನೇ ಸೌಮ್ಯನಾಗಿದ್ದಾನೆ ತ 
ಹೇ ದಯಾಮಯ! ಸೌಮ್ಯಾಯ ತೇ ನಮಃ. 

ಎಂತಹ ಉಗ್ರ / ವ್ಯಗ್ರ ಭಾವದ ಸನ್ನಿವೇಶವೇ ಆಗಿದ್ದರೂ, ಸೌಮ್ಯ 
ಭಾವದಿಂದ ಸ್ಪಂದಿಸಿ ಗೆಲ್ಲಬಹುದು ಮತ್ತು ಶಾಂತತೆ, ತಾಳ್ಮೆ ಹೊರಬರುವಂತೆ 
ಮಾಡಬಹುದು. ಪ್ರೀತಿ, ವಾತ್ಸಲ್ಯಗಳು ಸೌಮ್ಯ ತೆಯ ಹೊರಭಾವ, 
ಮನುಷ್ಯರದು SEE ಆದರೆ ಪರಮಾ ತ್ಮನ ಸೌಮ್ಯತೆ 
ಶಾಶ್ವತವಾದ್ದು ಮತ್ತು ಎಲ್ಲಾ ಕಪಟತೆಯಿಂದ ನೌರು 'ಹೊರತಾದ್ದು 
ಅದರಿಂದಲೇ ವೈಶಿಷ್ಟತೆ. 
ಧ್ಯಾನಗಮ್ಯಾಯ ನಮಃ 

ಧ್ಯಾನ - ಗಮ್ಯಾಯ - ನಮಃ 

ಧ್ಯಾನದ ` ಅವಿಭಾಜ್ಯ ಅಂಗವಾಗಿ ಕವ ವವನು - ಧ್ಯಾನವು 
ಯಾವ ದಿಶೆಯಲ್ಲಿ ಯಾವ ಯಂದ ಆಳವಾದ ಶ್ರದ್ದೆ, ಅವ್ಯಭಿಚಾರಿಣ 
ಭಕ್ತಿಯಿಂದ ಮುಂದುವರಿಯುವುದೋ ಅದರಲ್ಲಿಯೇ ನಡೆಯುವ ಭಗವಂತನು. 

ಅಥವಾ . ` 

ಧ್ಯಾನದ ಕಾರಣ ಮುಂದುವರಿಯುವವನು - ಮುಂದೆ ಮುಂದೆ 

ಪಚಾ) ಮುಂದಿನ ಹಂತವನ್ನು ತಿಳಿಸುವವನು - ಪರಮಾತ್ಮನು. 


398 


ಪೀಠದ ಮೇಲೆ ಆಸೀನಮಾಡಿ, ಪೂಜೆಸಿ, ನಂತರ ಅವನ ಪ್ರಸಾದದಿಂದ 
ಯೋಗವನ್ನು ಸಾಧಿಸುತ್ತೇವೆ. ಇದು ಜಪ, ತಪ, ಧ್ಯಾನ, ಪೂಜೆಗಳನ್ನು 
ಮಾಡುವಾಗ ಪೀಠದ ವಿಚಾರದಲ್ಲಿ ಅನುಸರಿಸಬೇಕಾದ ಕ್ರಮಗಳು. ಯಾವಾಗ 


ಯೋಗಮಾಡುವ, ಸಾಧಿಸುವ ಸ್ಥಾನದಲ್ಲಿ ಪರಮಾತ್ಮನು ತಾನಾಗಲೀ ತನ್ನ 


ಸ್ಪೂರ್ತಿಯನ್ನಾಗಲೀ, ಭಾವವನ್ನಾಗಲೀ ಆಹ್ವಾನಿತನಾಗಿ ನಿಲ್ಲುವನೋ ಆಗ 
ಸಾಧಕನು ಅಪರಿಮಿತ ಯೋಗವನ್ನು ಸಾಧಿಸಿ ಮನಶ್ಯಾಂತಿಯನ್ನು 
ಪಡೆಯುತ್ತಾನೆ. ಮತ್ತು ಸಾಧನೆಯಲ್ಲಿ ಪ್ರಗತಿಯನ್ನು ಪಡೆಯುತ್ತಾನೆ. 
ಯೋಗಮಾಡುವ ಸಮಯದಲ್ಲಿ ಅತ್ಯುತ್ತಮ ಶಾಂತಿಯನ್ನು ಪಡೆಯುತ್ತಾನೆ. 
ಈ ಕಾರಣದಿಂದ ನಾವು ಧ್ಯಾನ, ಜಪ, ತಪ, ಪೂಜೆಮಾಡುವ ಮೊದಲು 
ಪರಮಾತ್ಮನನ್ನು ನಾವು ಉಪಯೋಗಿಸುವ ಪೀಠದಲ್ಲಿ ಆಹಾ ಿವಿಸುವುದು ಒಂದು 


ಅವಶ್ಯವಾದ ಕರ್ತವ್ಯ. ಗುರುವನ್ನು ಮತ್ತು ಇಷ್ಟ ದೈವವನ್ನು ಈ ಪೀಠದಲ್ಲಿ 


ಆಹ್ವಾನಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಮುಂದುವರೆದರೆ ಅತ್ಯಂತ ಉತ್ತಮವಾದ 


ಶಾಂತಿಯನ್ನು ಪಡೆಯುತ್ತೇವೆ. 


627. 


ಯೋಗರಾಜಾಯ ಸೌಮ್ಯಾಯ ಧ್ಯಾನಗಮ್ಯಾಯ ಧ್ಯಾಯಿನೇ ! 
ಧ್ಯೇಯಗಮ್ಯಾಯ ಧಾಮ್ಲೇ ಚ MN ನಮಃ 1104 
(627-633) 
ಯೋಗರಾಜಾಯ ನಮಃ | 


_ಯೋಗಗಳಿಗೆ ರಾಜನಾದವನು. `ಯೋಗಗಳಿಗೆ ಅಧ್ಯಕ್ಷನು. ಯೋಗಗಳನ್ನು 
ನಿರ್ವಹಿಸುವವನು. ಯೋಗಗಳಲ್ಲಿ ಅತ್ಯುತ್ತಮ (ಯೋಗ? ರೂಪನಾಗಿ 


 ರಾಜತನವನ್ನು ಹೊಂದಿದವನು - ಪರಮೇಶ ರನು. 


. ಯೋಗ ಎಂದರೆ ಪಡೆಯುವುದು. ಪಡೆಯುವ ಸ್ಥಾನ, ಭಾವ, 


| ವಸ್ತುಗಳಲ್ಲೆಲ್ಲಾ 'ಪರಮಾತ್ಮನಿಂದ ಪಡೆಯುವುವುಗಳೇ ಸರ್ವೋತ್ತಮ. 
ಪರಮಾತ್ಮನು ಕರುಣಿಸುವ ಯೋಗಗಳಲ್ಲೆಲ್ಲಾ ಭಗವತ್‌ ಸಾನ್ನಿಧ್ಯವೇ 


ಸರ್ವೋಚ್ಚವಾದುದು. 'ಭಕ್ತನಾದವನು ಎಲ್ಲವನ್ನು ತ್ಯಜಿಸಿ, ನೇತಿ, ನೇತಿ pa 
ಅವನು ಕೊಡುವ ಎಲ್ಲವನ್ನು ಬೇಡವೆಂದು ತಿಳಿದು ಕೇವಲ ಕೈವಲ್ಲ, ವನ್ನೇ 


.. ಬೇಡುತ್ತಾನೆ - ಸಾರೂಪ್ಯ, ಸ ಸಾಯುಜ್ಯ, ಸಾಲೋಕ್ಯ, ಸಾಮಾಪ್ಯ, ಪುನರಾವ್ಯರ್ತಿ 


py ರಹಿತ ಲೋಕವೇ ಯೋಗಗಳಿಗೆಲ್ಲ, "ಯೋಗಗಳಲ್ಲಿಲ್ಲಾ ರಾಜರೂಪವಾದುದು 


- ಯೋಗರಾಜವು - ಪರಮಾತ್ಮನೇ ಯೋಗರಾಜನು - ಅದರಿಂದ 


`` ಯೋಗರಾಜಾಯ ನಮಃ. 
628. 


ಸೌಮ್ಯಾಯ ನಮಃ 
ಸೌಮ್ಯ - ಎಂದರೆ ಪ್ರಿಯವಾದರೂಪ. 


629. 


ಸಹಸ್ಪನಾಮಾವಳಿಃ 399 


ಪರಮಾತ್ಮನು ಸೌಮ್ಯ ಸ್ವರೂಪನು. ಸಕಲ ಜೀವಕೋಟಿಯ ಪ್ರತಿಜೀವಿಗೂ 
ಬೇಕಾದವನು. ಆಯಾ ಜೀವಿಯ ಮನೋಗುಣಕ್ಕನುಗುಣವಾಗಿ ಬೇಡಿದ 
ರೂಪದಲ್ಲಿ ದರ್ಶನವನ್ನು ಕೊಡುತ್ತಾನೆ. ಇದು ಅವನ ಪರಮ ಉದಾತ್ತ 
ಗುಣ. ಯಾರಿಗೆ ಯಾವುದು ಇಷ್ಟವೋ ಅದನ್ನೇ ಕರುಣಿಸುವುದರಿಂದ 
ಪ್ರತಿಜೀವಿಗೂ ಅವನು ಸೌಮ್ಯ ಸ್ವರೂಪನೇ ಆಗುತ್ತಾನೆ, ಸೌಮ್ಯರೂಪಿಯೇ 
ಆಗುತ್ತಾನೆ. 

ಸೌಮ್ಯ - ಪ್ರಿಯವಾದ ರೂಪ, ಮೃದುವಾದ ಭಾವ, 

ಪರಮಾತ ಓಮು ಸಕಲರಿಗೂ ಮೃದುವಾಗಿ ಕಾಣುವವನು. ಪರಮಾತ್ಮನ ನ 
ಕೃಪಾದೃಷ್ಟಿಯೇ ನಮ್ಮ ಮನಸ್ಸನ್ನು ಎಳೆಯುತ್ತದೆ. ಅವನು ಪರೋಕ್ಷವಾಗಿ 
ಮತ್ತು ಪ್ರತ್ಯಕ್ಷವಾಗಿ ಕೊಟ್ಟಿರುವ ಅನುಕೂಲತೆಗಳು ಹೇರಳ. ಇಂತಹ ಉದಾತ್ತ 
ಕರುಣೆಯುಳ್ಳ ಅವನು ಮಹಾಮಹಿಮನು. ಎಲ್ಲರೂ ಬಯಸುವುದು 

ಅನಂದವನ್ನೇ. ಆ ಪರಮಾದ್ದುತವಾದ ನಿರಂತರವಾದ ಆನಂದವನ್ನು 
ತಳ ನೇ ಕೊಡುವವನು. ಅವನಿಗೆ ಸಮರು ಯಾರೂ ಇಲ್ಲ. ಅವನಷ್ಟು 


 ಸರ್ವಕಾಲದಲ್ಲಿಯೂ, ಸರ್ವದೇಶದಲ್ಲಿಯೂ, ಸರ್ವಸನ್ನಿವೇಶದಲ್ಲಿಯೂ 
ಕರುಣಾಮಯರು ಇನ್ನೊಬ್ಬರಿಲ್ಲ. ಇದೇ ಅವನಲ್ಲಿರುವ ಮಹತ್ವ, ಸೌಮ್ಯತೆ, 


ಸೌಮ್ಯಗುಣ. ಆ ಸೌಮ್ಯಗುಣವೇ ಅವನಾಗಿ ಅವನೇ ಸೌಮೃನಾಗಿದ್ದಾನೆ ಇ. 
ಹೇ ದಯಾಮಯ! ಸೌಮ್ಯಾಯ ತೇ ನಮಃ. 

ಎಂತಹ ಉಗ್ರ / ವ್ಯಗ್ರ ಭಾವದ ಸನ್ನಿವೇಶವೇ ಆಗಿದ್ದರೂ, ಸೌಮ್ಯ 
ಭಾವದಿಂದ ಸ್ಪಂದಿಸಿ ಗೆಲ್ಲಬಹುದು ಮತ್ತು ಶಾಂತತೆ, ತಾಳ್ಮೆ ಹೊರಬರುವಂತೆ 
ಮಾಡಬಹುದು. ಪ್ರೀತಿ, ವಾತ್ಸಲ್ಯಗಳು ಸೌಮ್ಯತೆಯ ಹೊರಭಾವ, 
ಮನುಷ್ಯರದು ತೋರಿಕೆಯಾಗಬಹುದು. ಆದರೆ ಪರಮಾತ್ಮನ ಸೌಮ್ಯತೆ 
ಶಾಶ್ವತವಾದ್ದು ಮತ್ತು ಎಲ್ಲಾ ಕಪಟತೆಯಿಂದ ಸಂದೇಹದಿಂದ ಹೊರತಾದ್ದು 
ಅದರಿಂದಲೇ ವೈಶಿಷ್ಠತೆ. 
ಧ್ಯಾನಗಮ್ಯಾಯ ನಮಃ 

ಧ್ಯಾನ - ಗಮ್ಯಾಯ - ನಮಃ 

ಧ್ಯಾನದ ಬ ಅವಿಭಾಜ್ಯ ಅಂಗವಾಗಿ ನಡೆಯುವವನು - ಧ್ಯಾನವು 
ಯಾವ ದಿಶೆಯಲ್ಲಿ ಯಾವ ಬಾವನೆಯಿಂದ ಆಳವಾದ ಶ್ರದ್ದೆ, ಅವ್ಯ ಚಃ 


ಭಕ್ತಿಯಿಂದ ಮುಂದುವರಿಯುವುದೋ ಅದರಲ್ಲಿಯೇ ನಡೆಯುವ ವತಿ 


ಅಥವಾ . 
ಧ್ಯಾನದ ಕಾರಣ ಮುಂದುವರಿಯುವವನು - ಮುಂದೆ ಮುಂದೆ 
ನಡೆಯುತ್ತಾ, ಮುಂದಿನ ಹಂತವನ್ನು ತಿಳಿಸುವವನು - ಪರಮಾತ್ಮನು. 


400 


630. 


631. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 

ಧ್ಯಾನ - ಏಕೀಬಾವದಿಂದ ಯಾವುದನ್ನಾದರೂ ಚಿಂತಿಸುವುದೇ ಧ್ಯಾನ. 
ಹೀಗೆಯೇ ಶ್ರದ್ದೆಯಿಂದ ಚಿಂತಿಸುತ್ತಿದ್ದರೆ ಮನಸ್ಸು, ಬುದ್ದಿಗಳು ಅದರಲ್ಲಿಯೇ 
ಒಳಹೊಕ್ಕು ಮುಂದೆ ಮತ್ತೆಲ್ಲವನ್ನು ಬಿಟ್ಟು ಚಿಂತೆನೆಯಲ್ಲಿಯೇ ಮುಳುಗುತ್ತದೆ. 


ಧ್ಯಾನವೆಂದು ಹೇಳಿದರೆ ಪರಮಾತ್ಮನನ್ನು ಕುರಿತು ಚಿಂತಿಸುವುದೇ ಧ್ಯಾನ. 


ಮತ್ತೆ ಉಳಿದೆಲ್ಲವೂ ಚಿಂತನೆಗಳು ಅಷ್ಟ. ಈ ಕಾರಣದಿಂದ ಮನಸ್ಸು ಬುದ್ಧಿಗಳು 
ಪರಮಾತ್ಮನ ರೂಪವೇ ಆಗಿ ಹೋಗುತ್ತವೆ. ಮತ್ತೆ ಬುದ್ದಿ ಮನಸ್ಸುಗಳು 
ಒಂದಕ್ಕೊಂದು ಪೂರಕಗಳು, ವಿರೋಧಗಳು. ಇವು ಆತ್ಮದೊಡನೆ ದೈವ 
ಸಮಾನವಾದವುಗಳು. 
ಪ್ರತಿಯೊಂದು ಜೀವಿಯೂ ಇದನ್ನೆ ಕುರಿತು ಷು. ಸೇರುವ 
ದಾರಿಯನ್ನು ಹುಡುಕುತ್ತದೆ. 
ಧ್ಯಾನವೇ ಪರಮಾತ್ಮನನ್ನು ಸೇರುವ ಮತ್ತು ಅವನಿಂದ ಅದ್ಭುತ 
ಸಚ್ಚಿದಾನಂದವನ್ನು ಪಡೆಯುವ ದಾರಿ. 
ಧ್ಯಾಯಿನೇ ನಮಃ 
ಧ್ಯಾಯಿನೇ - ಧ್ಯಾನಿಸಲ್ಪಡುವವನು. 
ಜೀವಿಗಳು ಧ್ಯಾನಮಾಡುವ ವಸ್ತುಗಳಲ್ಲೆಲ್ಲ ಪರಮಾತ ನೇ ಸರ್ವೋತ್ತಮನು. 
ಇವನನ್ನು ನಂಬಿದರೆ ಶ್ರೇಯಸ್ಸು ಕರಗತವಾಗುವುದು ಶತಃಸಿದ್ದ, 
ಧ್ಯಾನಿಸಲ್ಪಡುವುದಕ್ಕೆ ಅವನೇ ಪುರುಷೋತ್ತಮನು. 
ಧ್ಯಾನಿಸುವುದು ಏನನ್ನಾದರೂ ಪಡೆಯುವುದಕ್ಕೆ. ಅತ್ಯಮೂಲ್ಯವಾದದ್ದನ್ನು 
ಕೊಡುವವನು ಪರಮಾತ್ಮನೊಬ್ಬನೇ. ಅದರಿಂದ ಇವನೊಬ್ಬನನ್ನೇ ಧ್ಯಾಯಿನೇ _ 
ನಮಃ ಎಂದು ಹೇಳಬಹುದು. 
ಧ್ಯೇಯಗಮ್ಯಾಯ ನಮಃ: 
ಧ್ಯೇಯ - ಎಂದರೆ ಏನಾದರೂ ಒಂದು ಸಂಕಲ್ಪರೀತಿ, ನಡೆಯುವುದು: 
ಒಂದು ಗುರಿಯನ್ನಿಟ್ಟು ಕಾರ್ಯಗಳನ್ನು ನಡೆಸುವುದು - ಜೀವನವನ್ನು 
ನಡೆಸುವುದು. ಉದಾಹರಣೆ - ಸತ್ಯ ವನ್ನೇ ಹೇಳುವುದು ಜೀವನದ ಉದ್ದೇಶ 
ಮಾಡಿಕೊಳ್ಳಬಹುದು. ಸಾತ್ವಿಕ ಗುಣಗಳನ್ನು ಪ್ರತಿಪಾದಿಸುವುದೂ ಸಹ ಒಂದು 
ಉತ್ತಮವಾದ ಧ್ಯೇಯ. 
ಭಕ್ತರನ್ನು EE ಒಂದು ಧ್ಯೇಯ | 
ಧ್ಯೇಯವನ್ನೇ ಇಟ್ಟುಕೊಂಡು ನಡೆಯುವುದು - ಒಂದು ಗುರಿ. 
ಆತ್ಮಗಳನ್ನು ಸಂಸಾರ ಸಾಗರದಿಂದ ಉತ್ತೀರ್ಣಮಾಡುವುದು ಭಗವಂತನ 
ಧ್ಯೇಯ. ಈ ಧ್ಯೇಯವನ್ನೇ ಗುರಿಯಾಗಿ ಇಟ್ಟುಕೊಂಡು ನಿರಂತರ ಜಗತ್ತನ್ನು 
ನಡೆಸುವುದು ಗರ್‌ ಪ್ರತಿಪಾದನೆ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 401 


632. 


ಅಥವಾ ಧ್ಯೇಯವನ್ನು ಇಟ್ಟುಕೊಂಡು ಅದನ್ನೆ ಪ್ರತಿಪಾದಿಸಲು ಸಾಧನೆ 
ಮಾಡುವುದು - ಧ್ಯೇಯಗಮ್ಮನ ಲಕ್ಷಣ, ಇಂತಹದರಲ್ಲಿ ಪರಮಾತ್ಮನನ್ನು 
ಮಾರಿಸುವವರಿಲ್ಲ. ಏಕೆಂದರೆ ಅವನದು ಶುದ್ದವಾದ ಆತ್ಮ. 
ಜೀವಿಗಳ ಆತ್ಮಗಳು ಸಂಸ್ಕಾರಗಳಿಂದ ಕಲುಷಿತವಾಗಿ ಅಂಟಲ್ಪಟ್ಟಿವೆ. 
ಅವುಗಳನ್ನು ಶುದ್ದ ಮಾಡುವುದೇ ಪರಮಾತ್ಮನ ಧ್ಯೇಯ. ಅವುಗಳ 
ಸಂಸ್ಕಾರಗಳನ್ನು ನಾಶಮಾಡಿ ಆತ್ಮಗಳನ್ನೇ ತನ್ನ ಹತ್ತಿರ ಎಳೆದು ಕೊಳ್ಳುವುದೇ 
ಪರಮಾತ್ಮನ ಗುರಿ. ಇಂತಹ ಪರಮಾತ್ಮನನ್ನು ನಂಬಿ ಪೂಜೆ, ಧ್ಯಾನ, ಜಪ, 
ತಪ, ನಾಮಸ್ಮರಣೆಗಳನ್ನು ಮಾಡಿ ಅವನಲ್ಲಿಯೇ ತಲ್ಲೀನನಾಗುವುದು ಆತ್ಮದ 
ಗುರಿ. ಇದನ್ನು ಅವನೇ ನಡೆಸುತ್ತಾನೆ. | 
ಯಾವಾಗ ಈ ವಿಚಾರ ನಮ್ಮಲ್ಲಿ ಪರಿಪೂರ್ಣವಾಗಿ ಮನಸ್ಸಿನಲ್ಲಿ 
ನಿಲ್ಲುವುದೋ ಅದರಂತೆ ನಡೆಯುವುದೋ ಆಗ ಜ್ಞಾನವು ಉತ್ಪನ್ನವಾಗಿದೆ 
ಎಂದು ತಿಳಿಯಬೇಕು. ಒಂದು ಸಲ ಹೀಗಾದರೆ ಮುಂದುವರಿಯಲು ಅವನೇ 
ದಯಮಾಡುತ್ತಾನೆ. ಇದೇ ಜೀವನದ ಗುಟ್ಟು. 
ಧಾಮ್ನೇ ನಮಃ 
ಧಾಮ - ಎಂದರೆ ವಾಸಸ್ಥಾನ, ವಾಸಸ್ಥಾನದಲ್ಲಿ ವಾಸಿಸುವವನು ಧಾಮ್ನ. 
ಒಂದು ರೀತಿಯಲ್ಲಿ ಪ್ರತಿಯೊಂದು ಜೀವಿಯು ಧಾಮ್ನವೇ, ವಾಸಕ್ಕೊಂದು 
ಸ್ಥಳವನ್ನು ಇರಿಸಿಕೊಂಡಿರುತ್ತದೆ. 
ಇದಕ್ಕೂ ಹೆಚ್ಚಿನ ವಾಸಸ್ದಾನವೆಂದರೆ ಆತ್ಮವಿರುವ ದೇಹ. 


. ದೇಹದಲ್ಲಿರುವವನು ದೇಹಿ - ಆತ್ಮ. 


ಶರೀರವೇ ದೇಹ, ಶರೀರದಲ್ಲಿರುವವನು ಶರೀರಿ. ಶರೀರವನ್ನು ಪುರ 
ಎಂದು ಹೆಳುತ್ತಾರೆ. ಪುರ ಎಂದರೆ ಊರು, ಕೇರಿ, ಏನು ಬೇಕಾದರೂ 
ಆಗಬಹುದು. ಪುರದಲ್ಲಿ ಎಲ್ಲ ಅವಶ್ಯಕ ವಸ್ತುಗಳು ಸಿಕ್ಕುತ್ತವೆ. ಹಾಗೆ ಶರೀರದಲ್ಲಿ 
ಆತ್ಮನು ಇರಲು ಅವಶ್ಯಕ ವಸ್ತುಗಳನ್ನು ಶರೀರವನ್ನು ಪೋಷಿಸಲು ಜಗತ್ತು 
ಮತ್ತು ಪಂಚಭೂತಗಳಿಂದಾದ ಅನ್ನಾದಿ ಆಹಾರಗಳನ್ನು ಪಂಚಕೋಶಗಳನ್ನು 
ಆತ್ಮನಿಗಾಗಿ ಪರಮಾತ್ಮನು ಭರಿಸಿದ್ದಾನೆ. 

ಶರೀರಗಳು ನಶ್ವರ, ಆತ್ಮನು ಪರಮಾತ್ಮನನ್ನು ಸೇರಲು ಅನೇಕ 

ಶರೀರಗಳನ್ನು ಉಪಯೋಗಿಸಿ ದಾಟಬೇಕು. 

ಆದರೆ ಪರಮಾತ್ಮನ ಧಾಮ್ನಗಳು ಆತ್ಮಗಳೇ! ಮತ್ತೆ ಆತ್ಮಗಳು ಅವನ 
ಅಂಶಗಳಾದ್ದರಿಂದ ಅವನೇ ಎಂದರೆ ಸಂದೇಹವಿಲ್ಲ. 

ಆದರೆ ಆತ್ಮಗಳು ಪರಮಾತ್ಮನನ್ನೇ ಧಾಮ್ಮ, ಸುರಕ್ಷಿತ ಧಾಮ್ನ ಎಂದು 
ತಿಳಿದು ಅಲ್ಲಿ ಸೇರಲು ಗುರಿಯಾಗಿರುತ್ತವೆ. ಇದು ಧಾಮ್ನಗಳಲ್ಲೆಲ್ಲ 


402 


633. 


¢L 


ಕ po ಸಲ್ಮಾ ಥಿ 
ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


ಅತ್ಯುತ್ತಮವಾದ್ದು. ಅದರಿಂದ ಅದನ್ನು ಪರಂಧಾಮ್ನ ಎಂದು ಹೇಳುತ್ತೇವೆ. 
ಒಟ್ಟಿನಲ್ಲಿ ಧಾಮ ಎಂದರೆ ವಾಸಸ್ಥಾನ. ವಾಸಸ್ಥಾನಗಳಲ್ಲಿ ಉತ್ತಮ 
ಸ್ಥಾನಗಳು - ಮನೆ, ಮಠ, ಅರಮನೆ, ಛತ್ರಗಳು ದ ಶರೀರವು ಇವುಗಳಿಗಿಂತ 
ಉತ್ತಮವಾದ್ದು. ಏಕೆಂದರೆ ಮನೆ, ಛತ್ರಗಳು ಮುಂತಾದವು ಜಡವಸ್ತುಗಳು. 
ಶರೀರಕ್ಕಿಂತ ಕೀಳಾದ್ದು. ಮತ್ತೆ ಇವುಗಳಲ್ಲಿ ಶರೀರಗಳು ವಾಸಮಾಡುತ್ತಿವೆ. 
ಶರೀರಗಳು ಇವುಗಳಿಗಿಂತ ಉತ್ತಮವಾದ ಧಾಮ. ಶರೀರಗಳು ಧಾಮಗಳೇ. 
ಇವುಗಳಲ್ಲಿ ಜೀವಾತ್ಮನು ವಾಸಮಾಡುತ್ತಾನೆ. ಅದರಿಂದ ಜೀವಾತ್ಮನು 
ಶರೀರಗಳಿಗಿಂತ ಉತ್ತಮವಾದ್ದರಿಂದ ಶರೀರಗಳು ಜಡವಾಸಸ್ದಾನಗಳಿಗಿಂ 
ಉತ್ತಮ. | 
ಮತ್ತೆ ಆತ್ಮನಿಗಿಂತ ಪರಮಾತ್ಮನು ಉತ್ತಮನಾದ್ದರಿಂದ ಪರಮಾತ್ಮನ 
ವಾಸಸ್ಥಾನಗಳು ಶರೀರ. ಜಗತ್ತಿನಿಂತ ಉತ್ತಮ. ವಾಸಿಗಳಲ್ಲಿ ಪರಮಾತ್ಮನೇ 
ಶ್ರೇಷ್ಠನೆಂದಾಯಿತು. ಈ ಕಾರಣಗಳಿಂದ ವಾಸಸ್ಥಾನಗಳಲ್ಲಿ ಅತ್ಯುತ್ತಮವಾದ್ದು 
ಪರಮಾತ್ಮನ ವಾಸಸ್ಥಾನ. ಅವನ ಲೋಕ, ವಾಸಿಗಳಲ್ಲೆಲ್ಲ ಸರ್ವೋತ್ತಮನು 


ಪರಮಾತ್ಮ. ಅವನೇ ಪರಮ ಪವಿತ್ರವಾದ ಧಾಮ್ಮ. 


ಪರಮಾತ್ಮನು ಯಾವಾಗಲೂ ನಮ್ಮ ಆತ್ಮದಲ್ಲಿ ಅಂತರ್ಯಾಮಿಯಾಗಿ 


. ನೆಲಸಿರುವುದರಿಂದ ನಮ್ಮ ಅಂತರಂಗವೂ ವೈಕುಂಠ, ಕೈಲಾಸ ಲೋಕಗಳಿಗೆ 


ಸಮವಾಯಿತು. ಅಂತರಂಗವೂ ಅತ್ಯುತ್ತಮ ಧಾಮ. 
ಆತ್ಮವೇ ಧಾಮ್ನ. ಆತ್ಮನು ಪರಮಾತ್ಮನೇ, ಪರಸ್ಪರ ಪೂರಕಗಳೇ, ಎರಡೂ 
ಧಾಮ್ನಗಳೇ. ಇಂತಹ ಧಾಮ್ನಗಳಿಗೆ ನಮಸ್ಕಾರಗಳು. 


ಧಾಮಾಧಿಪತಯೇ ನಮಃ 
ಧಾಮ - ಎಂದರೆ ವಾಸಸ್ಥಾನ, ಪ್ರತಿಯೊಂದು ವಾಸಸ್ಥಾನಕ್ಕೂ ಒಬ್ಬ 
ಅಧಿಪತಿಯು ಇರಲೇಬೇಕು, ಇಲ್ಲದಿದ್ದರೆ ಅದು ವಾಸಸ್ಥಾನವೆನಿಸುವುದಿಲ್ಲ. 
ಯಾವ ವಾಸಸ್ಥಾನದಲ್ಲಿ ಯಾರು ಇರುವರೋ ಅವರೇ ಅದರ ಮೇಲೆ 
ಅಧಿಕಾರಿಗಳು, ವಾಸಿಗಳು, ಅದರ ಮೇಲೆ ಪೂರ್ಣ ಅಧಿಕಾರ ನಡೆಸುವವರು. 
ಈ ರೀತಿ ವಿಮರ್ಶೆಮಾಡಿದಾಗ, ಶರೀರಗಳು ಮನೆಗಳಲ್ಲಿ, ಜೀವಾತ್ಮಗಳು 
ಶರೀರಗಳಲ್ಲಿ, ಜೀವಾತ್ಮ, ಪರಮಾತ್ಮಗಳು ಅಂತರಂಗಡಲ್ಲಿ, ಪರಮಾತ್ಮನು 
ವೈಕುಂಠ, ಸತ್ಯಲೋಕ, ಕೈಲಾಸ ಮುಂತಾದ ಲೋಕಗಳಲ್ಲಿ, ಜೀವಿಗಳು 
ಜಗತ್ತಿನಲ್ಲಿ ಜೀವಕೋಟಿಗಳು ಅಖಿಲಾಂಡಕೋಟಿ ಬ್ರಹ್ಮಾಂಡಗಳಲ್ಲಿ ಕ್ರಮವಾಗಿ 
ವಾಸಿಗಳು ಮತ್ತು ಆಯಾ ವಾಸಸ್ಥಾನಗಳ ಅಧಿಪತಿಗಳು. ಆದರೆ 
ಅತ್ಯುತ್ತಮವಾದ ನಿರಂತರ ವಾಸಿಗಳೇ ಆತ್ಮಗಳು. ಇವುಗಳಿಗಿಂತ ಪರಮಾತ್ಮನೇ 
ಉತ್ತಮ ಧಾಮಾಧಿಪತಿಯು. ಇವನನ್ನು ಮಾರಿದವರು ಯಾರೂ ಇಲ್ಲ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 4 403 


೪ 


ಧರಾಧರಾಯ ಧರ್ಮಾಯ ಧಾರಣಾಭಿರತಾಯ ಚ! 
ನಮೋ ಧಾತ್ರೇ ವಿಧಾತ್ರೇ ಚ ಸಂಧಾತ್ರೇ ಚ ಧರಾಯ ಚ 11051 
(654-640) 
634. ಧರಾಧರಾಯ ನಮಃ 
ಧರಾ - ಭೂಮಾತೆ, ಭೂಮಿ, ಶಿರ, ಗರ್ಭಾಶಯ, ಗರ್ಭ. 
ಧರಾಧರ - ಭೂಮಿಯನ್ನು ಧರಿಸಿದವನು - ಮಹಾವಿಷ್ಣು (ಭೂದೇವಿ 
ಎಂಬ ಅರ್ಥದಂತೆ) | 
' ಭೂಮಿಯನ್ನು ತನ್ನ ತಲೆಯಮೇಲೆ ಹೊತ್ತುಕೊಂಡಿರುವವನು - ಆದಿಶೇಷ, 
ಶೇಷ. 
ಭೂಮಿಯನ್ನು ಪಾಲಿಸುವವನು - ರಾಜ... 
ಭೂಮಿಯು ಧರಿಸಿರುವ ವಸ್ತುಗಳು, ಭಾರಗಳು - ಪರ್ವತ. 
ಪರಮಾತ್ಮನು ಸಕಲ ಲೋಕಗಳನ್ನು ಸೃಷ್ಟಿಸಿ, ಭೂದೇವಿಯನ್ನು ತನ್ನ 
ಪ್ರಿಯಳನ್ನಾಗಿ ಮಾಡಿಕೊಂಡನು. 
` ಭೂಮಿ ಬ್ರಹ್ಮಾಂಡದಲ್ಲಿ ಸ್ಥಿರವಾಗಿ ನಿಲ್ಲಿಸಲು ಆದಿಶೇಷ, ವಾಸುಕಿಯರನ್ನು 
ನಿಯಮಿಸಿದನು. | 
ಭೂಮಿಯನ್ನು ಆಳಲು, ಅದರ ಮೇಲಿರುವ ಜೀವಿ, ಚರಾಚರ ವಸ್ತು 
ಮುಂತಾದವುಗಳಲ್ಲಿ ಪರಸ್ಪರ ವಿರೋಧಬಾರದಂತೆ ಶಾಂತವಾಗಿ ವಾಸಮಾಡಲು 
ರಾಜರುಗಳನ್ನು ನಿಯಮಿಸಿದನು. ' | 
ಮಳೆಬೆಳೆಗಳು ಸಕಾಲದಲ್ಲಿ ನಡೆಯಲು ಪರ್ವತಗಳನ್ನು ಸಮಸ್ತ ಪೂರಕ 
ವಸ್ತುಗಳನ್ನೂ ದೇವತೆಗಳನ್ನೂ ನಿಯಮಿಸಿದನು. ಈ ಕಾರಣಗಳಿಂದ 
ಪರಮಾತ್ಮನನ್ನು ಧರಾಧರಾಯ ನಮಃ ಎಂದು ನಮಸ್ಕರಿಸುತ್ತೇವೆ. 
ಧರಾ - ಎಂದರೆ ಗರ್ಭ, ಗರ್ಭಾಶಯ. ಈ ಅರ್ಥದಲ್ಲಿ ಭ್ರೂಣದಲ್ಲಿ 
ಮುಂದೆ ಹುಟ್ಟುವ ಶಿಶುವು ಸುಸೂತ್ರವಾಗಿ ಜೀವಿಸಲು ಒಂದು ಪ್ರಪಂಚವನ್ನೇ 
ಗರ್ಭದಲ್ಲಿ ಸೃಷ್ಟಿಸಿರುತ್ತಾನೆ. ಗರ್ಭ ಮತ್ತು ಗರ್ಭಾಶಯವು ಶಿಶುವನ್ನು ' 
ಪಾಲಿಸುವುದರಿಂದ ಧರಾಧರ ಎಂದಾಯಿತು. ಈ ಗರ್ಭ, ಗರ್ಭಾಶಯಗಳು 
ಶಿಶುವಿಗೆ ಬಹಳ ಮೂಲ ವಾಸಸ್ಥಾನಗಳು - ಧರಾಧರಾಯ ನಮಃ ಎಂದರೆ 
ಈ ಗರ್ಭ, ಗರ್ಭಾಶಯಕ್ಕೆ ಸಲ್ಲುತ್ತದೆ. ಇದಕ್ಕೆ ಕೋಟಿ, ಕೋಟಿ 
ನಮಸ್ಕಾರಗಳನ್ನು ಸಲ್ಲಿಸಿದರೂ ಯಣವು ಪರಿಹಾರವಾಗುವುದಿಲ್ಲ. ಇದು 
ಎರಡನೆಯ ಪರಮಾತ್ಮನೇ. 


635 ಧರ್ಮಾಯ ನಮಃ | 
ಪರಮಾತ್ಮನು ಧರ್ಮಸ್ವರೂಪನು, ಧರ್ಮನಿಯಾಮಕನು, ಧರ್ಮಕರ್ತನು,. 


404 


636. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಧರ್ಮಗಳನ್ನು ವಿಭಾಗಿಸಿದವನು. ಸಕಲ ಬ್ರಹ್ಮಾಂಡಗಳು, ಲೋಕಗಳು, 
ಜೀವಕೋಟಿಯ ಜಗತ್ತು, ಎಲ್ಲವೂ ನಿಯಮಿತರೂಪದಲ್ಲಿ ಭೇದಭಾವ 
ಪಕ್ಷಪಾತ, ತಾರತಮ್ಮ, ವಿರೋಧವಿ ಶಾಂತಿಯಿಂದ ಸಮಾನವಾಗಿ ವಿಶ್ವದಲ್ಲಿ 
ಜೀವಿಸಿ ನಿರಂತರ ಕಾಲಚಕ್ರದಲ್ಲಿ ಹರಿಯಲು ಧರ್ಮಗಳನ್ನು ಅವರವರ 
ಯೋಗ್ಯತೆಗೆ ತಕ್ಕಂತೆ ವಿಧಿಸಿರುತ್ತಾನೆ. ಇದೂ ಸಹ ಪರಮಾತ್ಮನ ಧರ್ಮವೇ!! 
ಎಂತಹ ಉತ್ತಮ, ದೂರದೃಷ್ಟಿಯ ವಿವೇಚನೆ, ಚತುರತೆ. ಯಾರಿಗೂ 
ಇದು ತಿಳಿಯಲು ಅಸಾಧ್ಯ. ಇದೂ ಒಂದು ಧರ್ಮವೇ. ಅವನೇ ಧರ್ಮ, 
ಧರ್ಮವೇ ಅವನು. ಎರಡರಲ್ಲೂ ಧರ್ಮಗಳು ಹಲವು - ಯುಗಧರ್ಮ, 
ಕಾಲಧರ್ಮ, ಪ್ರಕೃತಿ ಧರ್ಮ, ಮಾಯೆಯ ರೀತಿಗೆ ""ಮಾಯಾ'' ಧರ್ಮ, 
ಚರಾಚರ ವಸ್ತುಗಳ ಪ್ರತ್ಯೇಕ, ಪ್ರತ್ಯೇಕ ಧರ್ಮಗಳು, ಇತ್ಯಾದಿ. ಎಲ್ಲವನ್ನು 
ಗ್ರಹಿಸಿ, ನಿರೂಪಿಸಿರುವ ಪರಮಾತ್ಮನ ಶಕ್ತಿ ಅಪಾರವಾದುದು. ಇದೂ 
ಪರಮಾತ್ಮನ ಧರ್ಮವೇ ಆಗಿರುತ್ತದೆ. | 
ಧರ್ಮವಿಲ್ಲದೆ ಫರಮಾತ್ಮನಿಲ್ಲ. ಧರ್ಮವಿಲ್ಲದೆ ಪರಮಾತ್ಮನ 

ಕಾಮನೆಯಾದ ಸೃಷ್ಟಿ, ಸ್ಥಿತಿ, ಲಯಗಳು, ಬ್ರಹ್ಮಾಂಡಗಳು ಇರಲು ಸಾಧ್ಯವಿಲ್ಲ. 
ಅಂದಮೇಲೆ ಸಕಲಕ್ಕೂ ಧರ್ಮವೇ ಆಧಾರ. ನಿರೂಪಣೆಯಂತೆ ನಡೆಸುವುದು 
ಧರ್ಮ. ವಿರೋಧವಾಗಿ ನಡೆಸುವುದು ಅಧರ್ಮ. 

ಧರ್ಮವಿದ್ದಾಗ ಶಾಂತಿ ಸುಖಗಳು ಸಮೃದ್ದಿ. ಅಧರ್ಮವಿದ್ದಾಗ ನಾಶ 
ಖಂಡಿತ. ಅದರಿಂದ ಸರ್ವರೂ ಧರ್ಮವನ್ನು, ಧರ್ಮ ಪರಿಪಾಲನೆಯನ್ನು 
ಅಪೇಕ್ಷಿಸುವುದು ಮತ್ತು ಪಾಲಿಸುವುದು. 
ಧಾರಣಾಭಿರತಾಯ ನಮಃ 

ಧಾರಣ - ಎಂದರೆ ಧರಿಸುವುದು, ನಿಯಂತ್ರಿಸುವುದು, ಸ್ವಾಧೀನತೆ. 

ಧಾರಣಾ - ಸ್ಮರಣ ಶಕ್ತಿ, ಏಕಾಗ್ರತೆ, ಸಮಾಧಿ 

ಅಭಿರತ - ಸಂಬಂಧಹೊಂದುವುದರಲ್ಲಿ ಆಸಕ್ತನಾಗಿರುವುದು. ಸಕಲ 
ಲೋಕಗಳನ್ನೂ ಅದರಲ್ಲಿರುವ ಜೀವಕೋಟಿಯನ್ನು ಚರಾಚರ ವಸ್ತುಗಳನ್ನು 
ಅಖಂಡ ಭೂಮಂಡಲ - ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ 
ನಿಯಂತ್ರಿಸುವುದರಲ್ಲಿ ಅತೀವ ಸ್ಮರಣ ಶಕ್ತಿಯಿಂದ ಪರಮಾತ್ಮನು 
ಆಸಕ್ತನಾಗಿರುತಾ ನೆ. ಏನನ್ನಾದರೂ ಧಾರಣಮಾಡುವುದರಲ್ಲಿ ಸದಾ, ನಿರಂತರ 
ಪರಮಾತ್ಮನು ಆಸಕ್ತನಾಗಿರುತ್ತಾನೆ. ಇದು ಅವನ ಧರ್ಮ. ಪರಮಾತ್ಮನದು 
ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಮತ್ತು ಅದರೊಳಗಿರುವ ಜೀವಿ 
ಕೋಟಿಗಳಾದರೆ, ಆತ್ಮನಿಗಾದರೋ ತನ್ನದೇ ಆದ ಭಾವನಾ ಜಗತ್ತಿನಲ್ಲಿರುವ 
ವಿಶಯಗಳಲ್ಲಿ ಮಗ್ನನಾಗಿರಬೇಕು. ಅವನೂ - ಆತ್ಮನೂ ಸಹಾ ಪರಮಾತ್ಮನನ್ನೇ 
ಸೇರುವ ಕಾರ್ಯದಲ್ಲಿ ಧಾರಣಾಭಿರತಾನಾಗಿರುತ್ತನೆ. 


೨ದಿ 
ಹ | 
ಲ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 405 


637. 


638. 


639. 


ಧಾರಣ ಶಕ್ತಿಯು ಧ್ಯಾನ, ಏಕಾಗ್ರತೆ, ಜಪ, ತಪ, ಪೂಜೆಗಳಲ್ಲಿ ಬೇಕಾದ 

ಅತ್ಯಂತ ಅಮೂಲ್ಯವಾದ ವಸ್ತು. ಇದು ಅಂದರೆ ಸ್ಮರಣ ಶಕ್ತಿ, ಏಕಾಗ್ರತೆ 

ಇಲ್ಲದಿದ್ದರೆ ಜಪತಪಾದಿಗಳು ಅಡಚಣೆಗಳಿಂದ ಕುಂಟಿತವಾಗುತ್ತವೆ. ಅಭಾಸ 
ಅಜ 


ಲ 


ಲ 
ಬಲದಿಂದ ಮತ್ತು ಪರಮಾತ್ಮನ ಕೃಪೆಯಿಂದ ಈ ಧಾರಣಾಶಕ್ತಿ ಕ್ರಮೇಣ 


ಉತ್ಪನ್ನವಾಗಿ ವರ್ಧಿಸುತ್ತದೆ ಮತ್ತು ಆತ್ಮನು ಭವಸಾಗರದಿಂದ ಬಿಡುಗಡೆ 
ದೆ 


CR ಹಿ 
ಹೊಂದಲು ಸಹಾಯವಾಗುತ್ತದೆ (ಪ್ರಮುಖ ಪಾತ್ರವಹಿಸುತ್ತದೆ). 
ಧಾತ್ರೇ ನಮಃ | 


ಧಾತೃ - ಬ್ರಹ್ಮದೇವ, ಧಾ - ಆಧಾರ, ತೃ - ಕೊಡುವವನು. 

ಪರಮಾತ್ಮನು ಬ್ರಹ್ಮದೇವನಾಗಿ ಸಕಲ ಲೋಕಗಳನ್ನೂ, ಬ್ರಹ್ಮಾಂಡಗಳನ್ನೂ 
ಸೃಷ್ಟಿಸುತ್ತಾನೆ. 

ಪರಮಾತ್ಮನು ಸಕಲಕ್ಕೂ ಆಧಾರ ಭೂತನಾಗಿ ನಿಲ್ಲುತ್ತಾನೆ ಮತ್ತು ತನ್ನ 
ಇಚ್ಛೆಯಂತೆ ವಿಶ್ವವನ್ನು ನಡೆಸುತ್ತಾನೆ. ಸಕಲ ದೇಹಗಳಲ್ಲಿಯೂ ತನ್ನದೇ 
ಆದ ಅಂಶಮಾತ್ರ - ಆತ್ಮವನ್ನು ಇಟ್ಟು ಲೋಕಾಲೋಕಗಳನ್ನು ನಿರಂತರ 
ನಡೆಸುತ್ತಾನೆ. | 

ಆತ್ಮನು ದೇಹಗಳಿಗೆ ಆಧಾರನಾಗಿ ಕಾಲಗತಿಯಲ್ಲಿ ನಡೆಸುತ್ತಾನೆ. 

ಅದರಿಂದ ಪರಮಾತ್ಮನು ಧಾತೃ, ಆತ್ಮವೂ ಸಹ ಒಂದು ರೀತಿಯಲ್ಲಿ 
ಧಾತೃವೇ. ಹೀಗೆ ಆಧಾರಭೂತನಾಗಿ ಪರಮಾತ್ಮನು ""ಧಾತಾ'' ಆಗಿರುತ್ತಾನೆ. 

ಧಾತೃ - 60 ಸಂವತ್ಸರಗಳಲ್ಲಿ ಒಂದು. ಕಾಲಮಾನವನ್ನು 

ನಿರ್ದೇಶಿಸುವುದರಿಂದ ಸಂವತ್ಸರವೂ ಪರಮಾತ್ಮನೇ 
ವಿಧಾತ್ರೇ ನಮಃ : 

ವಿಧಾತೃ - ಬ್ರಹ್ಮದೇವ, ದೈವ, ವಿಶ್ವಕರ್ಮ 

ಪರಮಾತ್ಮನು ಬ್ರಹ್ಮನಾಗಿ ಸಕಲವನ್ನು ಸೃಷ್ಟಿಸುತ್ತಾನೆ. 

ಧಾತೃ - ವಿಧಾತೃ - ಸಮಾನ ನಾಮಗಳು. 

ದೈವರೂಪನಾಗಿ ಸಕಲ ಜೀವಿಗಳ ಆಗು ಹೋಗುಗಳನ್ನು ನಿರಂತರ 

ವಿಧಿಸುತ್ತಾನೆ (ಹಣೆಬರಹ ಎಂದರೆ ವಿಧಾತೃವಿನ ಬರವಣಿಗೆ). 
ಸಂಕಲ್ಪಮಾತ್ರದಿಂದ ಸರ್ವವನ್ನು ನಿಗ್ರಹಿಸುತ್ತಾನೆ. 
ಸಂಧಾತ್ರೇ ನಮಃ 

ಪರಮಾತ್ಮನ (ಬ್ರಹ್ಮದೇವನ) ಜೊತೆಯಲ್ಲಿರುವುದು, ಪರಮಾತ್ಮನ 


ಜೊತೆಯಲ್ಲಿ ಆತ್ಮವು, ಆತ್ಮನ ಜೊತೆಯಲ್ಲಿ ನಾನು ಎಂಬುದು ಸದಾ ನಿರಂತರ 


ಇದ್ದೇ ಇರುತ್ತದೆ. ಆತ್ಮವನ್ನೂ ಪರಮಾತ್ಮನನ್ನೂ ಬೇರಪ್ಪಡಿಸಲು ಸಾಧ್ಯವೇ 


406 


640. 


641. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಇಲ್ಲ, ಆಗುವುದೂ ಇಲ್ಲ. ಪರಮಾತ್ಮನೂ ಆತ್ಮನೂ ಒಂದೇ ಆಗಿರುವುದರಿಂದ 


ಈ ಸಮಸ್ಯೆಯು ಇರುವುದೇ ಇಲ್ಲ. ಸಂಧಾತೃ - ಎಂದರೆ ಆತ್ಮನು ಧಾತೃವಿನ 


ಸನ್ನಿಧಿಯಲ್ಲಿಯೇ ಇರುವುದು ಎಂದು ಅರ್ಥ. - ಸಂಧಾತ್ರೇ ನಮಃ. 


ಧರಾಯ ನಮಃ 

ತನ್ನ ಉದರದೊಳಗೆ ಸಕಲ ಭೂಮಂಡಲವನ್ನು, ಅಖಿಲಾಂಡ ಕೋಟಿ. 
ಬ್ರಹ್ಮಾಂಡವನ್ನೂ ಅದರೊಳಗಿನ ಎಲ್ಲವನ್ನು ಏಕಕಾಲದಲ್ಲಿಯೇ ಧರಿಸಿರುವವನು 
- ಪರಮಾತ್ಮ. ಇದು ಅರ್ಜುನನಿಗೆ ಕುರುಕ್ಷೇತ್ರದ ರಣರಂಗದಲ್ಲಿ ಶ್ರೀಕೃಷ್ಣನು 
ತೋರಿಸಿದ್ದರಿಂದ ವ್ಯಕ್ತವಾಗುತ್ತದೆ. ಮತ್ತೆ ಯಶೋದಾದೇವಿಗೆ ಬಾಲಕೃಷ್ಣನು 
ತನ್ನ ಬಾಯಿಯಲ್ಲಿ ತೋರಿದನು. ಇವುಗಳಿಂದ ಪರಮಾತ್ಮನ ಅಪರಿಮಿತ 
ಶಕ್ತಿಯನ್ನು ವ್ಯಕ್ತಪಡುತ್ತದೆ. 4 

ಧರಾ - ಭೂಮಾತೆ. ಪರಮಾತ್ಮನ ಪ್ರೇಯಸಿ. ಭೂದೇವಿಯು 


ಪರಮಾತ್ಮನ ರೂಪವೇ. ಇದಕ್ಕಾಗಿ ಪರಮಾತ್ಮನು ವರಾಹರೂಪಿಯಾಗಿ , 


ಪಾತಾಳಕ್ಕೆ ಹೋಗಿ ಸಮುದ್ರದ ಮೇಲಕ್ಕೆ ಎತ್ತಿಕೊಂಡುತಂದನು. ಧರೆಗಾಗಿ 
ಅವನು ಏನೇನು ಕೆಲಸ ಮಾಡಿದನು!! ಅದೂ ಪರಮಾತ್ಮನ ರೂಪವೇ!! 


ದಾಮೋದರಾಯ ದಂತಾಯ ದಾನವಾಂತಕರಾಯ ಚ / 
ನಮಃ ಸಂಸಾರವೈದ್ಯಾಯ ಭೇಷಜಾಯ ನಮೋ ನಮಃ 11061 
(641 - 645 ಪ) 


ದಾಮೋದರಾಯ ನಮಃ 
ದಾಮೋದರ ಎನ್ನುವುದು ಮಹಾವಿಷ್ಣು ವಿಗೆ. ಸಾಮಾನ್ಯವಾಗಿ ಸರ್ವರಿಗೂ 


ಪರಿಚಿತವಾಗಿರುವ ಕೇಶವಾದಿ 24 ನಾಮಗಳಲ್ಲಿ ದಾಮೋದರ ಎಂಬುದು 
"ಒಂದು. | 


ಇಂದ್ರಿಯ ನಿಗ್ರಹ ಮೊದಲಾದ ಸಾಧನೆಗಳಿಂದ ಯಾವ ಉತ್ಕೃಷ್ಟವಾದ 


ಬುದ್ಧಿಯುಂಟಾಗುವುದೋ ಆ ಬುದ್ಧಿಯಿಂದ ಭಗವಂತನು ತಿಳಿಯಲ್ಪಡುತ್ತಾನೆ. 


ಆದುದರಿಂದ ಭಗವಂತನಿಗೆ ದಾಮೋದರ ಎಂದು ಹೆಸರು. 
ಭಗವಂತನು ಯಶೋದೆಯಿಂದ ಉದರ ಪ್ರದೇಶದಲ್ಲಿ ಹಗ್ಗದಿಂದ 
ಕಟ್ಟಲ್ಪಟ್ಟಿದ್ದರಿಂದ ಅವನಿಗೆ ದಾಮೋದರ ಎಂದು ಹೆಸರು.' ಈ ಸಂಬಂಧದಲ್ಲಿ 


ಹೀಗೆ ಹೇಳುತ್ತಾರೆ ಎಂದರೆ ಶ್ರೀ ಕೃಷ್ಣನನ್ನು ಪುಟ್ಟ ಕೃಷ್ಣನಾಗಿದ್ದಾಗ ತುಂಟನನ್ನು 


ಕಟ್ಟಬೇಕೆಂದು ಹಗ್ಗವನ್ನು ತರುತ್ತಾಳೆ. ಉದರ ಪ್ರದೇಶದಲ್ಲಿ ಸುತ್ತಿದಾಗ 
ಯಾವ ಹಗ್ಗವನ್ನು ಸುತ್ತಿದರೂ ಅದು ಗಂಟು ಹಾಕಲು ಸಾಲದಾಗುತ್ತದೆ. 
ಹೀಗೆ ಯಶೋದೆಯು ಎಷ್ಟು ಪ್ರಯತ್ನಪಟ್ಟರೂ ಆಗದೆ ಸೋತು ಹೋಗುತ್ತಾಳೆ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 407 


642. 


643. 


644. 


ಪರಮ ಕರುಣಾಮಯನಾದ ಬಾಲಕೃಷ್ಣನು ಜ್ಯಾ ನಾಗ; ಚಿಕ್ಕದು 
ಮಾಡಿಕೊಂಡು ಹಗ್ಗದಿಂದ ಕಟ್ಟಿಸಿಕೊಳ್ಳುತ್ತಾ ಯಶೋದೆಯು 
ಸಂತೋಷದಿಂದ ಅವನನ್ನು ಮುದ್ದಿಸುತ್ತಾಳೆ. 

“ದಾಮ'' ಎಂದು ಲೋಕಗಳಿಗೆ ಹೇಳುತ್ತಾರೆ. ಲೋಕಗಳೆಲ್ಲವೂ 
ಭಗವಂತನ ಹೊಟ್ಟೆಯಲ್ಲಿರುವುವಾದ್ದರಿಂದ ಭಗವಂತನಿಗೆ ದಾಮೋದರ ಎಂದು 


ಹೆಸರು. ಇಂತಹ ದಾಮೋದರನಿಗೆ ನಮಸ್ಕಾರಗಳು. 


ದಂತಾಯ ನಮಃ 

ದಂತ ಎಂದರೆ ಕೋರೆದಾಡೆ, ಹಲ್ಲು. 

ಒಂದು ದಂತವಿರುವ ಗಣಪತಿಗೆ ಏಕದಂತ, ದಂತಿ ಎಂದು ಹೆಸರು, 
ಇವನಿಗೆ ಪಂತಾಯ ನಮಃ ಎಂದು ಹೇಳಿದೆ. 

ದಂತ ಎಂದರೆ ಅನೆಯ ಕೋರೆ, ಪರ್ವತದ ಶಿಖರ, ಬಾಣದ ತುದಿ. 
ಪರಮಾತ್ಮನು ಎಲ್ಲದರಲ್ಲಿಯೂ ಇದ್ದಾನೆ. ದಂತಗಳು ಪುಡಿಮಾಡಲು 
ಉಪಯೋಗಿಸುವುದರಿಂದ, ಅದರಲ್ಲಿ ಶಕ್ತಿರೂಪನಾಗಿ ಭಗವಂತನು ಇದ್ದಾನೆ. 
ಅದರಿಂದ ದಂತದಿಂದಲೇ ಕರೆಯಲ್ಪಟ್ಟು ""ದಂತಾಯ ನಮಃ'' ಎಂದಾಗಿ 
ನಮಸ್ಕರಿಸುತ್ತೇವೆ. 


ದಾನವಾಂತಕರಾಯ ನಮಃ 

ದಾನವ - ಅಂತಕರ, : 

ದಾನವ - ಎಂದರೆ ದನುವಿನ ಮಕ್ಕಳು ದಾನವರು, ರಾಕ್ಷಸರು ಅಥವಾ 
ತಮೋಗಣ ಪ್ರಧಾನರಾದವರು. ಇವರಲ್ಲಿ ಸಾತ್ವಿಕ ಗುಣಗಳು ಕಡಿಮೆ. 
ದಾನವರು ದೇವತೆಗಳ ಶತ್ರುಗಳು. ಸದಾ ಇವರ ಯುದ್ಧಗಳಾಗುತ್ತಿರುತ್ತವೆ. 
ದೇವತೆಗಳನ್ನು ರಕ್ಷಿಸಲು ಭಗವಂತನು ದಾನವರನ್ನು ನಾಶಮಾಡಿದನು. 
ಅದರಿಂದ ದಾನವಾಂತಕರಾಯ ನಮಃ ಎಂದು ಇವನನ್ನು ನಮಸ್ಕರಿಸುತ್ತೇವೆ. 

ತಮೋಗುಣವು ವೃದ್ಧಿಯಾದಾಗ ಮನಸ್ಸು ಬುದ್ಧಿಗಳು ವಿವೇಕತೆಯನ್ನು 
ಉಪಯೋಗಿಸಿ ತಮಸ್ಸನ್ನು ತುಳಿದು ಸಾತ್ವಿ ಕತೆಯನ್ನು ಹೆಚ್ಚಿಸುತ್ತವೆ. ಅದರಿಂದ 
ಮನಸ್ಸು ಬುದ್ದಿಗಳು ದಾನವಾಂತಕರವಾಗುತ್ತವೆ. 


ಸಂಸಾರವೈದ್ಯಾಯ ನಮಃ 
ಸಂಸಾರ - ಎಂದರೆ ಭವಸಾಗರ, ಪ್ರಪಂಚ, ಲೋಕವ್ಯವಹಾರಗಳು, 
- ಹೆಂಡತಿ, ಮಕ್ಕಳು, ತಂದೆ ತಾಯಿ, ಎಲ್ಲರೂ ಸೇರಿದರೆ 
ಸಂಸಾರವೆಂದಾಗುತ್ತದೆ. 


408 


645. 


646 


, ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


: - ಎಂದರೆ ಈ ಪ್ರಕೃತಿ, ಪುರುಷ, ಮಾಯೆಗಳಿಂದ ಕೂಡಿದ ಲೋಕದಲ್ಲಿ 
ಸ್ಪಂದಿಸುವುದು - ಅದರಿಂದ ಬರುವ ತಾಪತ್ರಯಗಳು - ಇವು ಸಂಸಾರ. 
ಈ ಸಂಸಾರದಲ್ಲಿರುವ ಕಷ್ಟ, ಕಾರ್ಪಣ್ಯಗಳಿಗೆ ವೈದ್ಯನು ಪರಮಾತ್ಮನೇ. 
ಪರಮಾತ್ಮನು ಸಂಸಾರವೈದ್ಯ, ಭವರೋಗ ಭೇಷಜನು- ಭವಸಾಗರದಿಂದ, 
ಸಂಸಾರ ಸಾಗರದಿಂದ ಅದರಲ್ಲಿರುವ ರೋಗಗಳಿಂದ ii 
ಪರಮಾತ್ಮನನ್ನು Re ಪರಮ ಗುರಿ. 
ಈ ಜೀವನದಲ್ಲಿ ಸಮಾನ ಮನಸ್ಸನ್ನು ಕೊಡುವುದು ಪರಮಾತ್ಮನ ಕೃಪೆ. 
ಅವನ ಗರು. ಸಮಭಾವವನ್ನು ಹೊಂದುವುದು. ಆತ್ಮನು ಈ 
ಸಂಸ್ಕಾರಗಳಿಂದ ಬಿಡುಗಡೆ ಹೊಂದಬೇಕಾದರೆ. ಪರಮಾತ್ಮನೇ ದಾರಿ 


. ತೋರಿಸಬೇಕು, ಅವನೇ ಸಂಸಾರವೈದ್ಯ. 


ಭೇಷಜಾಯ ನಮಃ 
ಭೇಷಜ - ಎಂದರೆ ವೈದ್ಯ, ಉಪಾಯ '' ` 
ಕಷ್ಟಗಳನ್ನು ಹೋಗಲಾಡಿಸುವವನು ಭೇಷಜ, ಅದಕ್ಕೆ ತಕ್ಕ ಉಪಾಯಗಳನ್ನು 
ಕೊಡುವವನು ಭೇಷಜ. 
ಆತ್ಮನಿಗೆ ಸಂಸ್ಕಾರಗಳಿಂದ ಬಿಡಿಸಿಕೊಳ್ಳಲು ಮಾಡುವ ಉಪಾಯಗಳಿಗೆ 
ಭೇಷಜ, ಎಂದು ಹೆಸರು. 
ಸಕಲ ಜೀವಕೋಟಿಗೂ ಪರಮಾತ್ಮನೇ ವೈದ್ಯನು - ಭೇಷಜನು, ಸಕಲ 
ಬ್ರಹ್ಮಾಂಡಗಳಿಗೇನೆ ಭೇಷಜನು. 
ಅವನನ್ನು ಕುರಿತು ಮಾಡುವ ಚಿಂತನೆಯೇ ದಿವ್ಯೌಷಧ. 


ಸೀರದ್ವಜಾಯ ಶಾಂತಾಯ ವಾತಾಯಾಪ್ರತಿಮಾಯ ಚಿ ! 
ಸಾರಸ್ಪತಾಯ ಸಂಸಾರನಾಶನಾಯಾಕ್ಷಮಾಲಿನೇ 11107 11 


(646-652) 
ಸೀರಧ್ವಜಾಯ ನಮಃ 
ಸೀರಧ್ವಜಾಯ - ಶ್ರೀದೇವಿಯನ್ನೇ ತನ್ನ ಪ್ರಿಯಳಾಗಿರುವವನು - 
ಮಹಾವಿಷ್ಣು. ಶ್ರೀ - ಸೀರ. ಲಕ್ಷ್ಮಿಯನ್ನೇ ತನ್ನ್‌ 


ಲಾಂಛನವಾಗಿಟ್ಟುಕೊಂಡಿರುವವನು. "ಶ್ರೀವತ್ಸ'' ವನ್ನೇ ತನ್ನ 
ವಕ್ಷಸ್ಥಳದಲ್ಲಿರಿಸಿಕೊಂಡಿರುವವನು - ಮಹಾವಿಷ್ಣು. 

ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರೆಂದು ಪರೀಕ್ಷಿ ಕ್ಲಿಸುವ ಸಲುವಾಗಿ 
' ಭೃಗುಮುನಿಯನ್ನು ದೇವತೆಗಳು ಕಳಿಸಿದರು. | 


. ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | | 409 


647. 


ಬ್ರಹ್ಮನನ್ನು ಪರೀಕ್ಷಿಸಲು ಬಂದಾಗ ಅವನು ಮಗಳಾದ ಸರಸ್ವತಿಯೊಡನೆ 
ಸಲ್ಲಾಪದಲ್ಲಿದ್ದುದನ್ನು ಕಂಡು ಭೃಗುಮುನಿಯು ಬ್ರಹ್ಮನಿಗೆ ಪೂಜೆಯೇ ಬೇಡ 
ಎಂದು ಶಾಪವನ್ನು ಕೊಟ್ಟನು. 
ಶಿವನನ್ನು ನೋಡಲು ಹೋದಾಗ ಪಾರ್ವತಿಯೊಡನೆ ಕೈಲಾಸದಲ್ಲಿ 
ಸರಸದಲ್ಲಿದ್ದದನ್ನು ನೋಡಿದನು. ಇದರಿಂದ ಕೋಪಗೊಂಡು ಶಿವನ ಶರೀರಕ್ಕೆ 
ಪೂಜೆಯೇ ಬೇಡ ಎಂದು ಶಾಪಕೊಟ್ಟನು. -" | 
ನಂತರ ವೈಕುಂಠಕ್ಕೆ ಹೋಗಿ ನಾರಾಯಣನನ್ನು ನೋಡಿದಾಗ ನಾರಾಯಣನು 
ಲಕ್ಷ್ಮಿಯೊಡನೆ ಇದ್ದದ್ದನ್ನು ನೋಡಿ ಅತಿ ಕೋಪಗೊಂಡು ನಾರಾಯಣನ 
ವಕ್ಷಸ್ಥಳದಲ್ಲಿ ತನ್ನ ಪಾದದಿಂದ ಮುನಿಯು ತಾಡನ ಮಾಡಿದನು. ಇದಕ್ಕೆ 
ಪ್ರತಿಯಾಗಿ ನಾರಾಯಣನು ಮುನಿಯ ಹತ್ತಿರ ಬಂದು ಅವನ ಪಾದಕ್ಕೆ 


 ನೋವಾಯಿತೆಂದು ಸೇವೆ ಮಾಡಿದನು ಮತ್ತು ಭೃಗು ಮುನಿಯು ತಾಡಿಸಿದ 


ವಕ್ಷಸ್ಥಳದಲ್ಲಿ ಅದನ್ನು ಭೃಗು - ಲಾಂಛನವನ್ನಾಗಿ ಮಾಡಿಕೊಂಡು ಗೌರವಿಸಿದನು. 
ಇದೇ ಸೀರಧ್ವಜಾಯ ನಮಃ ಎಂದು ಗೌರವಿಸಲ್ಪಟ್ಟ ನಮಸ್ಕಾರ. 
ಶಾಂತಾಯ ನಮಃ 

ಶಾಂತ - ಎಂದರೆ ಸಮಾಧಾನ ಚಿತ್ತದಿಂದ ಇರುವುದು, ಯಾವ ರೀತಿಯ 
ಅಸಮಾಧಾನವೇ ಇಲ್ಲದಿರುವುದು - ಈ ಸ್ತಿತಿ. 

ಸಕಲ ಜೀವಿಗಳ ಆತ್ಮಗಳೂ ಪರಮಾತ್ಮನ ಅಂಶದಿಂದಲೇ 

ಬಂದಿರುವುದರಿಂದ ಅವನ ಗುಣಗಳು, ಸ್ವಭಾವಗಳು, ಎಲ್ಲವನ್ನು ಮೂಲದಲ್ಲಿ 
ಹೊಂದಿರುತ್ತವೆ ಎಂದ ಮೇಲೆ ಈ ಅಸಮಾಧಾನ ಸ್ಥಿತಿ, ಮನೋ ವ್ಯಾಕಲ 
ಇತ್ಯಾದಿಗಳು ಹೇಗೆ ಬರುತ್ತವೆ ಎಂದರೆ ಪರಮಾತ ನಿಗೂ ಆತ್ಮಗಳಿಗೂ ಸಮಾನ 


 ಭಾವವಿದ್ದರೂ ಎನೋ ವ್ಯತ್ಯಾಸವಿರಬಹುದು. ಪರಮಾತ್ಮನು ಯಾವುದಕ್ಕೂ 


ಅಂಟಿದರೂ ಎಲ್ಲದರಲ್ಲಿ ಒಳ ಹೊಕ್ಕರೂ ಹೊರಗೇ ಉಳಿದಿದ್ದಾನೆ, 
ಉಳಿದಿರುತ್ತಾನೆ. ಯಾವುದೂ ಅವನನ್ನು ವುದು ಎಲ್ಲಕ್ಕೂ 
ಅವನು ಆತೀತನು ಮಾರಿದವನು. | 

ಆದರೆ ಆತ್ಮಗಳು ಈ ಜಗತ್ತಿನಲ್ಲಿ ಪರಮಾತ್ಮನ ಸಂಕಲ್ಪದಂತೆ 
ಮುಳುಗಿರುತ್ತವೆ. ಕ್ಷಣ ಕ್ಷಣಕ್ಕೂ ಸಂಸ್ಕಾರಗಳನ್ನು ಅಂಟಿಕೊಂಡಿರುವಂತೆ 
ಪ್ರಕೃತಿ, ಪುರುಷ, ಮಾಯೆ ತನ್ನ ಜಾಲದಲ್ಲಿ ಮುಳುಗಿಸುತ್ತದೆ . ಮತ್ತು 
ಪರಮಾತ್ಮನ ಸಂಕಲ್ಪದಂತೆಯೇ ಭವಸಾಗರದಿಂದ ಬಿಡಿಸಿಕೊಳ್ಳುತ್ತವೆ. ಆಗ 


'ಶಾಂತಸ್ಥಿತಿಯನ್ನು ಆತ್ಮವು ಪಡೆಯುತ್ತದೆ. 


ಪರಮಾತ್ಮನು ಸದಾ ಶಾಂತನು. ಈತನ ಶಾಂತಿಯು ಯಾವ 
ಸಮಯದಲ್ಲಿಯೂ ಕದಡುವುದಿಲ್ಲ ಹಾಗೆಯೇ ಆತ್ಮದ ಶಾಂತಿಯು ಇದ್ದೇ 


410 


648. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಇರುತ್ತದೆ. ಸಂಸ್ಕಾರ ಬಲದಿಂದ ಮುಚ್ಚಿ ಹೋಗಿರುತ್ತದೆ. ಸಂಸ್ಕಾರದ 
ಪರದೆಯು ನಾಶವಾದಾಗ ಆತ್ಮವು ತನ್ನ ಶುದ್ದೆ ಶಾಂತಭಾವವನ್ನು 


ವ್ಯಕ್ತಪಡಿಸುತ್ತದೆ. 


ವಾತಾಯ ನಮಃ 
ವಾತ - ಎಂದರೆ ಗಾಳಿ, ವಾಯು, ವಾತರೋಗ. 
ಇಲ್ಲಿ ಪರಮಾತ್ಮನನ್ನು ವಾಯು ಎಂದು ಅರ್ಥ ಮಾಡಬೇಕು, 
ಪರಮಾತ್ಮನು ವಾಯುಸ್ವರೂಪನು, ವಾಯುದೇವನು, ಪಂಚಪ್ರಾಣಗಳ 
ರೂಪನು, ವಾಯು ಮಹಾಭೂತನು. ಪಂಚಮಹಾಭೂತಗಳಲ್ಲಿ ಒಂದು - 
ವಾಯು. ವಾಯುವಿನ ಅವಶ್ಯಕತೆ ಬಹಳವಿದೆ. ವಾಯು ಸಂಚಾರ ನಿಂತು 
ಹೋದರೆ ಪ್ರಪಂಚವೇ ಜಡವಾಗಿ ಹೋಗುತ್ತದೆ, ಸ್ಥಬ್ದವಾಗುತ್ತದೆ. 
ಹಾಗೆಯೇ ಶರೀರದಲ್ಲಿ ವಾಯುವು ಎಲ್ಲ "ಭಾಗಗಳಲ್ಲಿ ಯೂ 
ಪ್ರಸರಿಸಿರುತ್ತದೆ. ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನವಾಯುಗಳಾಗಿ 
ಶರೀರವನ್ನು ಸುಸ್ಥಿತಿಯಲ್ಲಿಟ್ಟಿರುತ್ತದೆ. ಸೂಕ್ಷ್ಮದೇಹದಲ್ಲಿಯೂ ವಾಯು 
ಸ್ವರೂಪವಾಗಿ ನಿಂತಿರುತ್ತದೆ. | 
ಅದರಿಂದ ಪರಮಾತ್ಮನು ವಾಯುವೇ! ಸಕಲ ಬ್ರಹ್ಮಾಂಡವನ್ನು, 
ಅದರೊಳಗಿರುವ ಸಕಲ ಚರಾಚರವಸ್ತುಗಳನ್ನು ಮತ್ತು ಜೀವಕೋಟಿಯನ್ನು 
ನಡೆಯುವಂತೆ ವಾಯುವು ಮಾಡುತ್ತದೆ. (ಇದು ಸ್ಥೂಲ ವಿವರ) ಹಾಗೆಯೇ 
ಪ್ರತಿ ಜೀವಿಯ ದೇಹದಲ್ಲಿಯೂ ಸೇರಿ ಅದನ್ನು ಸೇವಿಸುತ್ತದೆ. (ಇದು 
ಸೂಕ್ಷ್ಮ ವಿವರ.) ಮತ್ತೂ ಮುಂದೆ ಹೋದರೆ ಪ್ರತಿ ಸೂಕ್ಷ್ಮ ಪರೀರದಲ್ಲಿಯೂ 
ನಿರಂತರ ಸೇವೆ ಮಾಡುತ್ತ ಆತ್ಮದೊಡನೆ ಇರುತ್ತದೆ (ಇದು ಸೂಕ್ಷ್ಮತಮ 
ವಿವರ,) 
ಪರಮಾತ್ಮನ ಸಂಕಲ್ಪವು ಅತಿ ಗಹನವಾದುದು. 
ವಾತ - ಎಂದರೆ ರೋಗ ಎಂದು ಅರ್ಥಮಾಡಿದರೆ - 
ಮೃತ್ಯುದೇವತೆ - ಪರಮಾತ್ಮನ ರೂಪ, ಅವನ ಸಂಕಲ್ಪದಂತೆಯೇ ಸಕಲ 
ಜೀವಿಗಳಿಗೂ ದೇಹದಿಂದ ಸೂಕ್ಷ್ಮ ದೇಹವನ್ನು ಮತ್ತು ಕಾರಣ ಶರೀರವನ್ನೂ 
ಹರಣ ಮಾಡುತ್ತದೆ. ಸಕಲ "ಚರಾಚರ ವಸ್ತುಗಳನ್ನು ನಾಶಮಾಡುತ್ತದೆ. 
ಕಾರಣವೇನೆಂದರೆ ಆತ್ಮನು' ಈ ಕಾಲಮಾಪನದಲ್ಲಿ ಕಲ್ಪಾದಿಯಿಂದ 
ಕಲ್ಬಾಂತದವರೆಗೆ ಕೋಟ್ಯಾನುಕೋಟಿ ದೇಹಗಳನ್ನು ತನ್ನ ತನ್ನ ಸಂಸ್ಕಾರಕ್ಕೆ 
ತಕ್ಕಂತೆ ಧರಿಸಬೇಕು. ಇದು ಭಗವತ್ಸಂಕಲ್ಪ, ಸೃಷ್ಟಿಧರ್ಮ, ಸೃಷ್ಟಿ ನಿಯಮ. 
ಮೃತ್ಯು ದೇವತೆಯೂ ಬೇಕೇ ಬೇಕು, ಮೃತ್ಯು ದೇವತೆಯು ಜೀವಿಗಳು 
ತನ್ನನ್ನು ದೂರುವರೆಂದು ದುಃಖಪಟ್ಟು ಅಶ್ರುಗಳನ್ನು ಸುದಿಸಿದಳು. ಆಗ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 411 


649. 


650. 


ಬ್ರಹ್ಮನು ""ಹೇ ಮೃತ್ಯು ದೇವತೆಯೇ! ಇದಕ್ಕೆ ನೀನು ಸಂಕಟ ಪಡಬೇಡ. 
ನಿನ್ನ ದುಃಖಾಶ್ರುಗಳು ಬಗೆ ಬಗೆಯಾದ ರೋಗ ರುಜಿನಗಳಾಗಿ ಜೀವಿಗಳ 
ದೇಹವನ್ನು ನಾನಾ ಕಾರಣಗಳಿಂದ ಆತ್ಮಗಳಿಂದ ಬೇರ್ಪಡಿಸುತ್ತವೆ. ಇದರಿಂದ 
ಲೋಕವು ರೋಗಗಳಿಂದ ಮರಣ ಹೊಂದಿದರೆಂದೇ ಮೋಹಪಡುತ್ತವೆ. 


_ ಆಗ ನಿನ್ನ ನಾಮವನ್ನಾಗಲೀ ಅಥವಾ ನಿನ್ನನ್ನಾಗಲೀ ಗುರಿ ಮಾಡುವುದಿಲ್ಲ'' 


ಎಂದು ವರವನ್ನು ಕೊಟ್ಟು ಮೃತ್ಯು ದೇವತೆಯನ್ನು ಈ ಕೆಲಸಕ್ಕೆ ನಿಯಮಿಸಿದನು 
- ಇದು ಅತ್ಯಾವಶ್ಯಕ - ಜಗತ್ತಿನ ನಿರಂತರ ನಡೆಯುವುದಕ್ಕೆ ಪರಮಾತ್ಮನು 
ವಿಧಿಸಿರುವ ರೀತಿ - ಅವನಿಗೆ ಈ ಕಾರಣ ವಾತಾಯ ನಮಃ ಎಂಬ ನಾಮವು 
ಸಲ್ಲುತ್ತದೆ. | 
ಅಪ್ರತಿಮಾಯ ನಮಃ 

ಅಪ್ರತಿಮ - ಎಂದರೆ ಎದುರಿಲ್ಲದವನು, ತನಗೆ ಪ್ರತಿರೂಪನಿಲ್ಲದವನು. 

ಸಕಲ ರೀತಿಯಲ್ಲಿಯೂ ಸಮಾನವಿಲ್ಲದವನು ಮತ್ತು ಮಾರಿದವನು - 
ಪರಮಾತ್ಮನೇ. | 

ಸೃಷ್ಟಿ, ಸ್ಥಿತಿ, ಲಯ, ಪ್ರಪಂಚವು ನಿರಂತರ ನಡೆಯುವಂತೆ ಮಾಡುವುದು 
- ಮುಂತಾದುವುಗಳಲ್ಲಿ ಪರಮಾತ್ಮನು ಅಪ್ರತಿಮನು. 

ಏನೇ ರೀತಿಯಲ್ಲಿಯೂ ಸಂದೇಹರಹಿತನಾಗಿ ಅಪ್ರತಿಮನು. 
"ಪ್ರತಿಮೆ - ಎಂದರೆ ರೂಪ, ಅ - ಇಲ್ಲದವನು. ರೂಪಗಳೇ ಇಲ್ಲದವನು 
- ನಿರಾಕಾರನು, ಆಕಾರರಹಿತನು - ಅಂತಹ ಪರಮಾತ್ಮನು. ಆತ್ಮನೂ ಸಹ 
ಅಪ್ರತಿಮನೇ. ಆದರೆ ಆತ್ಮವು ಅಪ್ರತಿಮತೆಯನ್ನು ಕ್ಲುಪ್ತ ರೀತಿಯಲ್ಲಿ 


ಹೊಂದಿರುತ್ತದೆ. 


ಸಾರಸ್ವತಾಯ ನಮಃ 

ಸಾರ - ಎಂದರೆ ಸಕಲ ವಸ್ತು, ಭಾವಗಳ ಮೂಲವಾದ, ಮುಖ್ಯವಾದ 

ಈ ಸಾರದ ಭಾವವೇ ಸಾರಸ್ವತ, 

ಅಥವಾ ಸರಸ್ವತಿಯ ಭಾವ ಸಾರಸ್ವತ, (ಎಂದರೆ ವಿದ್ಯೆ) 

ವಿದ್ಯೆ, ವಾಕ್ಚಾತುರ್ಯ, ವಾಕ್‌, ಇವೇ ಪರಮಾತ್ಮ. ಸಕಲ ವೇದಗಳ 
ಸಾರವೇ "“ಬ್ರಹ್ಮಸತ್ಯಂ, ಜಗನ್ಮಿಥ್ಯಾ'' ಇದೇ ಪರಮಾತ್ಮ - ಸಾರಸ್ವತನು. 

ಸಾರಸ್ವತ - ದಿಲ್ಲಿಯ ಪಶ್ಚಿಮಕ್ಕೆ ಮಾರವಾಡ ಮತ್ತು ಮತ್ತ್ಯುಗಳ ನಡುವಿನ 
ಪ್ರದೇಶ. | 

ಸಾರಸ್ವತ - ಒಂದು ಬ್ರಾಹ್ಮಣರ ಪಂಗಡ, ಗೌಡಸಾರಸ್ವತ, ಸಾರಸ್ವತ 
ಶಾಖೆ. 


412 


651. 


652. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ . 
ಪರಮಾತ್ಮನ ರೂಪ, ಕಾಲ, ದೇಶ ಭೇದಗಳೆ ಅಪರಿಮಿತ, ಅಗಣಿತ. 


ಸಂಸಾರನಾಶನಾಯ ನಮಃ 

ಸಂಸಾರ - ಎಂದರೆ ಜಗತ್ತು, ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲವೂ 
ಸೇರಿರುತ್ತದೆ. | 
ಸಂಸಾರವು ಜೀವಿಗಳಿಗೆ ಅತ್ಯವಶ್ಯಕವಾದ್ದು, ಏಕೆಂದರೆ ದೇಹಗಳನ್ನು 
ಭವಸಾಗರವನ್ನು ಸೇರಿರುವ ಆತ್ಮಗಳು ದಾಟಲು ಇದು ಬೇಕಾದ ದೋಣಿ. 

ಆತ್ಮನಿಗೆ ಮುಕ್ತಿಯನ್ನು ಕೊಡಬೇಕಾದರೆ ಭಗವಂತನು ಆತ್ಮನಿಗೆ 
ಅಂಟಿಕೊಂಡಿರುವ ಸಂಸ್ಕಾರಗಳನ್ನು ನಾಶಮಾಡಬೇಕು. ಹಾಗೆಯೇ ಇತರ 
ತತ್ವಗಳಾದ ಮಹತ್‌, ಚಿತ್ತ ಬುದ್ದಿ, ಮನಸ್ಸು, ಅಹಂಕಾರ, ಇಂದ್ರಿಯಗಳು, 
ಪಂಚಪ್ರಾಣಗಳು - ಇವುಗಳನ್ನು ಕ್ರಮಕ್ರಮವಾಗಿ ಬೇರ್ಪಡಿಸಬೇಕು. ಈ 
ಕೆಲಸವನ್ನು ಪರಮಾತ್ಮನೇ ಮಾಡಬೇಕು. | 

ಸೆಂಸಾರನನ್ನು ಮಾಡುವವನೂ ಪರಮಾತ್ಮನೇ. ಅದನ್ನು 
ನಾಶಮಾಡುವದನೂ ಪರಮಾತ್ಮನೇ. ಅದನ್ನ ನಡೆಸುವವನೂ ಪರಮಾತ್ಮನೇ. 
ಇವೆಲ್ಲವನ್ನು ಅವನೇ ಮಾಡಿದರೆ, ಅದನ್ನೂ ಏಕೆ ಸೃಷ್ಟಿಸಬೇಕು? ಯಾರ 
ಇಷ್ಟಕ್ಕಾಗಿ ಮಾಡಬೇಕು? ಎನಿಸುತ್ತದೆ. ಇದಕ್ಕೆ ಉತ್ತರ - ಅವನು ಅವನ 
ಸಂಕಲ್ಪದಂತೆ ಮಾಡುತ್ತಾನೆ, ಅಷ್ಟೆ!! ಎಲ್ಲ ಆತ್ಮಗಳೂ ಸಕಲ ಬ್ರಹ್ಮಾಂಡ 


ಕ್ಷಯಮಾಲೆಯನ್ನು ಧರಿಸಿರುವವನು - ಪರಮಾತ್ಮ." 
ನಮಾಲೆಯನ್ನು ಧರಿಸಿರುವವನು. 

ಅಕ್ಷ - ಎಂದರೆ ಇಂದ್ರಿಯ. ಇಂದ್ರಿಯಗಳನ್ನೇ ಮಾಲೆಯಾಗಿ 
ಧರಿಸಿರುವವನು - ಸಕಲವೂ ಪರಮಾತ್ಮನೇ ಆಗಿರುವುದರಿಂದ ಅವನ 
ಮಾಲೆಯೂ, ಅವನನ್ನೇ ಒಡಗೊಂಡಿದೆ. ಅದರಿಂದ ಅವನು ""ಅಕ್ಷಮಾಲಿನೇ 
ನಮಃ'' ಎಂದು ನಮಸ್ಕಾರಗಳು. 


ಅಸಿಚರ್ಮಧರಾಯ್ಕೆವ ಷಟ್ಕರ್ಮನಿರತಾಯ ಚ । 
ತ್ರಿಕಾರ್ಯಾಯ ಸುಕಾರ್ಯಾಯ ಪರಕಾರ್ಯವಿಫಾತಿನೇ 1110811 
(653-657) 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 413 


653. 


654. 


655, 


ಅಸಿಚರ್ಮಧರಾಯ ನಮಃ 

ಅಸಿ - ಎಂದರೆ ಐಡ್ಲ 

ಅಸಿಚರ್ಮವನ್ನು ಧರಿಸಿರುವವನು, ಶಿವನು ಹುಲಿಯ ಚರ್ಮವನ್ನು 
ಧರಿಸಿರುತ್ತಾನೆ. ಅಸಿಚರ್ಮಧರ - ಎಂದರೆ ಶಿವ. ಪರಮಾತ್ಮನು ಶಿವನ 


ರೂಪದಲ್ಲಿ ವಸ್ತ್ರದ ಬದಲು ಚರ್ಮವನ್ನು ಧರಿಸುತ್ತಾನೆ ಅದರಿಂದ 


ಅಸಿಚರ್ಮಧರಾಯ ನಮಃ ಎಂದು ಹೇಳಿದೆ. 

ಖಡ್ಗದ ಗುಣ - ಏನನ್ನಾದರೂ ನಿಷ್ಕರುಣೆಯಿಂದ ಕತ್ತರಿಸಿಬಿಡುತ್ತದೆ. 
ಜೀವಿಗಳ ಭವಸಾಗರದ ಸಂಪರ್ಕವನ್ನು ಕತ್ತರಿಸಿ ತನ್ನಲ್ಲಿ ಜೀವಿಗಳನ್ನು 
ಸೇರಿಸಿಕೊಳ್ಳಲು ಪರಮಾತ್ಮನು ನಿರಂತರ ಇಚ್ಛಿಸುತ್ತಾನೆ. ಅದರಿಂದ ಇವನು 


'ಅಸಿಚರ್ಮಧರ. 


ಷಟ್ಕರ್ಮನಿರತಾಯ ನಮಃ 


ಷಟ್‌ - ಆರು, ಕರ್ಮ - ಕಾರ್ಯಗಳನ್ನು ಹ್‌ 
ನಿರತ - ಆಸಕ್ತಿಯುಳ್ಳವನು, 
ಆರು ವಿಧವಾದ ಕಾರ್ಯಗಳು - 1. ಸೃಷ್ಟಿ, 2. ಸ್ಥಿತಿ, 3. ಲಯ, 4. 


ಆತ್ಮಗಳನ್ನು ತನ್ನ ದೇಹದಿಂದ ಹೊರಹಾಕುವುದು, ರಿ. ಆತ್ಮಗಳನ್ನು 


ಮಾಯೆಯಲ್ಲಿ ಮುಳುಗಿಸುವುದು, 6. ಆತ್ಮಗಳನ್ನು ಭವಸಾಗರದಿಂದ ಬಿಡಿಸಿ 
ತನ್ನಲ್ಲಿಯೇ ಅಡಗಿಸಿಕೊಳ್ಳುವುದು 

ಅಥವಾ | : 

ಆರು ವಿಧವಾದ ಕಾರ್ಯಗಳು : ಹೀಗೂ ವಿವರಿಸಬಹುದು - 1-53. 
ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ನಡೆಸುವುದು, 46. ಪ್ರಕೃತಿ, ಪುರುಷ, 
ಮಾಯೆ ಎಂದು ವಿಭಾಗಿಸಿ ಕಾರ್ಯ ಮಾಡುವುದು. ಪರಮಾತ್ಮನು ಈ 
ಆರು ವಿಧವಾದ ಕಾರ್ಯಗಳಲ್ಲಿ ನಿರಂತರ ಮಗ್ನನಾಗಿದ್ದು ಈ ಅಖಿಲಾಂಡ 


.. ಕೋಟಿ ಬ್ರಹ್ಮಾಂಡಗಳನ್ನು ಕಾಲಚಕ್ರದಲ್ಲಿ ಯುಗಚಕ್ರದಲ್ಲಿ ತಿರುಗಿಸುತ್ತಿರುತ್ತಾನೆ. 


ಇದು ಅವನ ಸಂಕಲ್ಪ ಮಾತ್ರದಿಂದಲೇ ಅವನ ಕಾಮನೆಯಂತೆ ನಡೆಯುತ್ತದೆ. 
ತಾನೇ ಸೂತ್ರಧಾರನಾಗಿ ಎಲ್ಲವನ್ನು ನಡೆಸಿದರೂ ಅವುಗಳನ್ನು ಮಾರಿ ಹೊರಗೇ ' 


ಇರುತ್ತಾನೆ, ಅಂಟಿಕೊಳ್ಳುವುದಿಲ್ಲ. ಇದು ಅವನ ವೈಶಿಷ್ಯ. ಅವನೇ . 
ಷಟ್ಕಾರ್ಯನಿರತನು - ಅದಕ್ಕೇ ಈ ನಾಮ... 


en ನಮಃ | 
- ಮೂರು, ಕಾರ್ಯ - ಕಾರ್ಯಗಳನ್ನು ನಡೆಸುವವನು, 
ಪರಮಾತ ನು ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೆಂಬ ಮೂರು ಕಾರ್ಯಗಳನ್ನು 


414 


656. 


657. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 

ನಿರಂತರ ನಡೆಸುವುದರಿಂದ ಅವನಿಗೆ ತ್ರಿಕಾರ್ಯಯ ನಮಃ ಎಂದು 
ನಮಸ್ಕರಿಸಿದೆ, 
ಅಥವಾ - 

ಭೂತ, ಭವಿಷ್ಯದ್ವರ್ತಮಾನ ಕಾಲಗಳನ್ನು ನಿಯಮಿಸಿ ನಡೆಸುವವನು - 


ಪರಮಾತ್ಮ, 


ಅಥವಾ 

ಹದಿನಾಲ್ಕು ಲೋಕಗಳನ್ನು ಸ್ವರ್ಗ, ಮತ್ಯ್ಯ, ಪಾತಾಳಗಳೆಂದು ಪ್ರಮುಖ 
ಪ್ರಭೇದ ಮಾಡಿರುವವನು, 

ಅಥವಾ | 

ಸೃಷ್ಟಿಯನ್ನು ಊರ್ಧ್ವಲೋಕಗಳು, ಭೂಲೋಕ, ಅಧೋ ಲೋಕಗಳೆಂದು 
ವಿಭಾಗಿಸಿರುವವನು. 
ಅಥವಾ 

ಸಾಕಾರ ಪರಬ್ರಹ್ಮ, ನಿರಾಕಾರ ಪರಬ್ರಹ್ಮ, ಇವುಗಳಿಂದ ಅತೀತನಾದವನು 
ಎಂದು ಮೂರು ಭಾಗಮಾಡಿಕೊಂಡಿರುವವನು, 

ಪರಮಾತ್ಮನ ಕಾರ್ಯಗಳೆಲ್ಲ ವಿಶೇಷ ಮತ್ತು ವಿಸ ಯಕಾರಿ. 


ಸುಕಾರ್ಯಯ ನಮಃ 
ಸು - ಎಂದರೆ ಒಳ್ಳಯ, ಕಾರ್ಯ - ಕೆಲಸ ಗಳನ್ನು ಮಾಡುವವನು. 


ಪರಮಾತ್ಮನು ಏನು ಮಾಡಿದರೂ ಅವನ ಸಂಕಲ್ಪದಂತೆಯೇ ಜೀವಿಗಳ 


ಒಳ್ಳೆಯದಕ್ಕೆ ಮಾಡುತ್ತಾನೆ. ದೂರ ದೃಷ್ಟಿಯಿಂದ ಮತ್ತು ನಮ್ಮ ಬುದ್ಧಿ 
ಮನಸ್ಸುಗಳನ್ನು ಮಾರಿ ಮಾಡುವುದರಿಂದ ಅವೆಲ್ಲವೂ ಸುಕಾರ್ಯಗಳೇ 


ಆಗಿರುತ್ತವೆ. ನಾವು ತಿಳಿಯದೆ ವಿವಿಧ ಅರ್ಥಗಳನ್ನು ಮಾಡುತ್ತೇವೆ, ಇದು 


ಸರ್ವಥಾ ಖಂಡನೀಯ. 


ಪರಕಾರ್ಯವಿಫಾತಿನೇ ನಮಃ 
ಪರ - ಎಂದರೆ ಬೇರೆ, ಉತ್ತಮ; ಪರಮಾತ್ಮ, ಮೋಕ್ಷ; ಎರಡನೆಯದು 
ಪರಕ್ಕೆ ಸಂಬಂಧಪಟ್ಟ ಕಾರ್ಯಗಳು, ಯತ್ನಗಳು - ಪರಕಾರ್ಯ, 
ವಿಘಾತ - ಎಂದರೆ ಅಡೆತಡೆಗಳು, ನಾಶ, . 
ಪರಮಾತ್ಮನು ತನ್ನ ಸಂಕಲ್ಪಕ್ಕೆ ಅಡ್ಡಿಬರುವ ಬೇರೆ ಯಾವ ಮತ್ತು 
ಯಾರ ಸಂಕಲ್ಪ ಮತ್ತು ಇಚ್ಛೆಗಳನ್ನು ಹಿಂದುಮುಂದಿಲ್ಲದೆ ನಾಶಮಾಡುವವನು. 
ಎಂದಮೇಲೆ ಜೀವಿಗಳು, ದೇಹದಲ್ಲಿರುವಾಗ, ನಾನು ಎಂಬ 
ಅಹಂಭಾವಗಳಿಂದ ಮದವೇರಿ ತಮ್ಮ ಇಚ್ಛೆಗಳನ್ನು ಉತ್ಕಟವಾಗಿ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | | 415 


658. 


659. 


ಈಡೇರಿಸಿಕೊಳ್ಳಬೇಕೆಂದು ಪ್ರಯತ್ನಪಟ್ಟಾಗ, ಒಂದುವೇಳೆ ಅವುಗಳು 


ಪರಮಾತ್ಮನ ಸಂಕಲ್ಪಕ್ಕೆ ಬಹಲಾಗಿದ್ದರೆ ಅವುಗಳನ್ನು ಪರಮಾತ್ಮನು 
ನಾಶಮಾಡುತ್ತಾನೆ. ಅವನ ಇಚ್ಛೆಯಂತೆಯೇ ಈ ಜಗತ್ತಿನಲ್ಲಿ ಸರ್ವವೂ 
ನಡೆಯಬೇಕು ಮತ್ತು ನಡೆಯಲೇ ಬೇಕು, ಬೇರೆ ದಾರಿಯೇ ಇಲ್ಲ. ಅದರಿಂದ 
ಶಾಂತಿ, ಸಹನೆ ಹೊಂದಬೇಕಾದರೆ ಪರಮಾತ್ಮನ ಇಚ್ಛೆಯೇ ನಮ್ಮ ಇಚ್ಛೆ, 
ನಮ್ಮ ದೇ ಆದ ಬೇರೆ ಯಾವ ಇಚ್ಛೆಯೇ ಇಲ್ಲ ಎಂದು ಅವನಿಗೆ 
ಶರಣಾಗತರಾಗಬೇಕು. 

ಇದೇ ಉತ್ತಮವಾದ ಜೀವನ, ಅವನನ್ನು ಸೇರುವ ಬಗೆ, ಸಂದೇಹವೇ 
ಬೇಡ, ಅದರಿಂದ ಇವನಿಗೆ ಪರಕಾಯವಿಘಾತಿನೇ ನಮಃ ಎನ್ನುವುದು ಬಹಳ 
ಅಥವಾ ಪರಮಾತ್ಮನನ್ನು ಹೊಂದಲು ಬರುವ ತಡೆಗಳನ್ನು 
ನಾಶಮಾಡುವವನು - ಎಂದೂ ಹೇಳಬಹುದು. 


ಸುಶರ್ಮಣೇ ಮನ್ಮಥಾಯ ನಮೋ ಧರ್ಮಾಯ ವರ್ಮಿಣೇ ! 
ಕರಿಚರ್ಮವಸಾನಾಯ ಕರಾಲವದನಾಯ ಚ 111091! (658-663) 


ಸುಶರ್ಮಣೇ ನಮಃ 


ಶರ್ಮ - ಎಂದರೆ ಹೆಸರು, ಸಂಭೋದನೆ. 

ಸುಶರ್ಮ - ಒಳ್ಳೆಯ ಹೆಸರು, ನಯವಾಗಿ ಪ್ರೀತಿಯಿಂದ ಕರೆಯುವುದು, 
ವಿಧೇಯತೆಯಿಂದ ಕರೆಯುವುದು. 

ಪರಮಾತ್ಮನ ನಾಮಗಳು ಒಂದಕ್ಕಿಂತ ಒಂದು ಮಧುರವಾದುವುಗಳು. 
ಪ್ರಿಯವಾದುವುಗಳು ಮತ್ತು ಉಚ್ಚರಿಸಲು ಇಷ್ಟವಾದವುಗಳು. ಅವನೂ 
ಸಹ ನಾಮಮಾತ್ರವಲ್ಲ, ಕಾರ್ಯದಲ್ಲಿಯೂ ಮಧುರನು, ಪ್ರಿಯನು, 


ಸರ್ವರಿಗೂ ಬೇಕಾದವನು. 


ಮಾತ್ರವಲ್ಲ, ಸಾಮಾನ್ಯವಾಗಿ ಅವನ ಹೆಸರಿನ ಮನನ ಸದಾ ಇರಲಿ 
ಎಂದು ಮಕ್ಕಳಿಗೆ, ವಸ್ತುಗಳಿಗೆ ತಮಗೆ ಸಂಬಂಧಪಟ್ಟದ್ದು ಏನೇ ಆಗಲಿ 
ಅವುಗಳಿಗೆ ಅವನ ನಾಮವನ್ನಾಗಲೀ, ನಾಮದ ಭಾವವನ್ನಾಗಲೀ ಇಡುತ್ತೇವೆ. 
ಮನಸ್ಸಿಗೆ ಸದಾ ಶಾಂತಿಯನ್ನು ಈ ಹೆಸರುಗಳು ಕೊಡುತ್ತವೆ. . ಮನನ 
ಮಾಡಿದರಂತೂ, ಅರ್ಥವನ್ನು ಮನನ ಮಾಡಿದರೆ ಪರಮಶಾಂತಿಯನ್ನು 
ಕೊಡುತ್ತವೆ. ಅದಕ್ಕೆ ಅವನಿಗೆ ಸುಶರ್ಮಣೇ ನಮಃ ಎನ್ನುತ್ತೇವೆ. 


ಮನ್ಮಥಾಯ ನಮಃ 
ಪರಮಾತ್ಮನು ಮನ್ಮಥನು, ಮದನನು, ಸರ್ವರನ್ನು ಆಕರ್ಶಿಸುವ 


416 


960. 


661. 


. ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ರೂಪವುಳ್ಳವನು, ಕಾಮನು, ಕಾಮಿತನು. ಸುಂದರವಾದ ನಯನ 
ಮನೋಹರವಾದ ರೂಪವುಳ್ಳವನು, ಮಹಾವಿಷ್ಣುವು ಬಹಳ 
ಸುಂದರಾಕಾರವುಳ್ಳವನು. ಎಲ್ಲರನ್ನೂ - ದೇವ ದೇವತೆಗಳನ್ನು 
ಆಕರ್ಶಿಸುವವನು. 

ಮನ್ಮಥ - ಕಾಮದೇವ, ವಿಷ್ಣುವಿನ ಮಗ, ರತಿದೇವಿಯ ಪ್ರಿಯನು. 
ಮನ್ಮಥ ಶಿವನ ತಪಸ್ಸನ್ನು ಭಂಗಮಾಡಲು ಹೋಗಿ ದೇಹವನ್ನು ಕಳೆದುಕೊಂಡು 
ಅನಂಗನಾಗಿ ಕಾಮಭಾವದಿಂದ ಸಕಲ ಜೀವಿಗಳಲ್ಲಿಯೂ ವಾಸಮಾಡುವವನು 
- ಮನ್ಮಥಾಯ ನಮಃ. 


ಧರ್ಮಾಯ ನಮಃ 
ಧರ್ಮ ರೂಪದಲ್ಲಿರುವವನು, ಧರ್ಮವೇ ಆಗಿರುವವನು, ಧರ್ಮವನ್ನೇ 
ಪ್ರತಿಪಾದಿಸುವವನು, ಧರ್ಮದಲ್ಲಿಯೇ ಪ್ರತಿಷ್ಠಿತನಾಗಿರುವವನು - ಪರಮಾತ್ಮ. 
ಧರ್ಮಕ್ಕೆ ವಿರುದ್ಧವಾದ್ದು ಅಧರ್ಮ, ಅಧರ್ಮವು ತಲೆ ಎತ್ತದಂತೆ 
ಮಾಡುವವನು. | 
ಚತುರ್ವಿಧ ಪುರುಷಾರ್ಥಗಳು - ಧರ್ಮ, ಅರ್ಥ, ಕಾಮ, ಮೋಕ್ಷ. 
ಧರ್ಮ ಒಂದು ಪ್ರತಿಪಾದಿತವಾಗಿ ಭದ್ರವಾಗಿ ನೆಲೆಯಾಗಿದ್ದರೆ ಉಳಿದ 
ಮೂರನ್ನು ಗಳಿಸಿಕೊಳ್ಳಬಹುದು. 
ಧರ್ಮ ಸಮ್ಮತವಾದ ಅರ್ಥ, ಕಾಮ, ಮೋಕ್ಷಗಳು ಪರಮಾತ್ಮನಿಗೆ 
ಪ್ರಿಯವಾದುವುಗಳು, : 
ಧರ್ಮದಲ್ಲಿ ನಡೆಯುವವರು ಅವನಿಗೆ ಬೇಕಾದವರು. 
ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ ।! 
ಎಂದಿದ್ದಾನೆ ಶ್ರೀ ಕೃಷ್ಣ ಗೀತೆಯಲ್ಲಿ - ಅವನೇ ಧರ್ಮ ಭೋಧಕನು - 
ಧರ್ಮವೇ ಅವನು. ಅವನೇ ಧರ್ಮ, ಅವನು ಮತ್ತು ಧರ್ಮದಲ್ಲಿ ಭೇದವಿಲ್ಲ. 
ಅದರಿಂದ ಧರ್ಮಾಯ ನಮಃ ಎಂದು ಅವನಿಗೆ ಸಲ್ಲುತ್ತದೆ. 


ವರ್ಮಿಣೇ ನಮಃ | 

ವರ್ಮ - ಎಂದರೆ ಶಿವನು, “ವರ್ಮಿಣೇ ಚ ವರೂಧಿನೇ ತ? 

ವರ್ಮ - ಎಂದರೆ ಶ್ರೇಷ್ಠನಾದವನು, ಹೆಸರು, ಅದನ್ನು ನಯವಾಗಿ 
ಉತ್ತಮ ರೀತಿಯಲ್ಲಿ ಕರೆಯುವುದು - ವರ್ಮ, 

ವರ್ಮ - ಗೌರವ ಸೂಚಿಸುವ ಭಾಗ, ಹೆಸರಿಗೆ ಇದನ್ನು ಸೇರಿಸುತ್ತಾರೆ. 
ವರ್ಮ, ವರ್ಮನ್‌, ಶರ್ಮ, ಶರ್ಮನ್‌ ಸಮಾನ ಪದಗಳು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ | 417 


662. 


663. 


664. 


665. 


ಕರಿಚರ್ಮವಸಾನಾಯ ನಮಃ 
ಕರಿ - ಎಂದರೆ ಆನೆ, ಆನೆಯ ಚರ್ಮವನ್ನೇ ಬಟ್ಟೆಯನ್ನಾಗಿ 
ಮಾಡಿಕೊಂಡಿರುವವನು, ಗಜಾಸುರನನ್ನು ಕೊಂದು ಅವನ ಚರ್ಮವನ್ನೇ 
ವಸನ, ಬಟ್ಟೆಯನ್ನಾಗಿ ಮಾಡಿಕೊಂಡಿರುವವನು, ಗಜಚರ್ಮಾಂಬರಧರ ಶಿವ. 
ಕರಾಲವದನಾಯ ನಮಃ 
ಕರಾಲ - ಭಯವನ್ನುಂಟ್ಟುಮಾಡುವ, ವದನ - ಮುಖವುಳ್ಳವನು - 
ನರಸಿಂಹಸ್ವಾಮಿ. 
ನರಸಿಂಹಸ್ವಾಮಿಯು ಬಹಳ ಭಯವನ್ನುಂಟುಮಾಡುವವನು, 
ಇ, ಸಳವ ಸಂಹಾರದ ನಂತರ ಬಹಳ ಕ್ರೂರ ರೂಪದಲ್ಲಿ 
ಕೊ ೋಪದಲ್ಲಿದ್ದನ 
ಆಗಿನ ಸಮಯದ ಮುಖದ ಭಾವ - ಕರಾಲವದನ. 
ಕವಯೇ ಪದ್ಮಗರ್ಭಾಯ ಭೂಗರ್ಭಾಯ ಫೃಣಾಬ್ದಯೇ / 
ಬ್ರಹ್ಮಗರ್ಭಾಯ ಗರ್ಭಾಯ ಬೃಹದ್ದರ್ಭಾಯ ಧೂರ್ಜಟೇ 111101 
(604-671) 
ಕವಯೇ ನಮಃ ಖ್ಯ 
ಕವಿ - ವಿದ್ವಾಂಸ, ಶುಕ್ರಾಚಾರ್ಯರು, ಸೂರ್ಯ, ಸರ್ವಜ್ಞ. 
ಶುಕ್ಲಾಚಾರ್ಯರು ದಾನವರ ಗುರುಗಳು - ಪರಮಾತ್ಮನ ರೂಪ. 
ಸರ್ವಜ್ಞ - ಪರಮಾತ್ಮನು ಸಕಲವನ್ನು ಕಾಲ ದೇಶ ಪರಿಭೇದವಿಲ್ಲದೆ 


ತಿಳಿದಿರುವವನಾದ್ದರಿಂದ - ಕವಯೇ ನಮಃ ಎನ್ನುತ್ತೇವೆ. 


ಕವಿಂ ಕವೀನಾಂ ಉಪಮಶ್ರವಂ - ಪರಮಾತ್ಮನು ಸಕಲ ಕವಿಗಳಿಗೂ 
ಕವಿ - ಕವಿ ಸರ್ವೋತ್ತಮ. 
ಪದ್ಮಗರ್ಭಾಯ ನಮಃ 
ಪದ್ಮ - ಎಂದರೆ ಕಮಲದ, ಗರ್ಭ - ಗರ್ಭವುಳ್ಳವನು - 


ಶ್ರೀಮನ್ನಾರಾಯಣನು ತನ್ನ ನಾಭಿಯಿಂದ ಕಮಲದ ನಾಳವನ್ನು ಹೊರಹಾಕಿ, 


ನಾಳದ ಕೊನೆಯಲ್ಲಿ ಕಮಲ - ಪದ್ಮವನ್ನು ಪ್ರಕಟಿಸಿದನು. ಈ ಪದ್ಮದಲ್ಲಿ 
ಬ್ರಹ್ಮದೇವರು ಪರಮಾತ್ಮನಿಂದ ಮೊದಲು ಬಂದರು. ಪರಮಾತ್ಮನಿಗೆ 
ಪದ್ಮಗರ್ಭನೆಂದೂ, ಬ್ರಹ್ಮದೇವರಿಗೆ ಪದ್ಮಸಂಭವ, ಕಮಲಸಂಭವನೆಂದೂ 
ಹೆಸರಾಯಿತು. ಈ ಕಾರಣದಿಂದ ಪರಮಾತ್ಮನನ್ನು ಪದ್ಮಗರ್ಭಾಯ ನಮಃ 
ಎಂದು ನಮಸ್ಕರಿಸುತ್ತೇವೆ.. | | 

ಗರ್ಭವು ಪದ್ಮದ ರೂಪದಲ್ಲಿರುವುದರಿಂದ ಮತ್ತು ಪರಮಾತ್ಮನು ಇದನ್ನು 
ಹೊಂದಿರುವುದರಿಂದ ಪದ್ಮಗರ್ಭ ಎಂದು ಹೆಸರು. 


666. 


667. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ವ್ಭ್ಭ್‌ 


ಹೃದಯದಿಂದ ಸಕಲವೂ ಹೊರಡುವುದರಿಂದ ಅದನ್ನು ಹೃದಯಪದ್ಮ 
ಎಂದು ಹೇಳುತ್ತೇವೆ ಹೃದಯ ಪದ್ಮವು ಅನಾಹತ ಚಕ್ರದಲ್ಲಿದೆ. ಅನಾಹತ 
ಚಕ್ರವು ಪಟ್ಟಕ್ರಗಳಲ್ಲಿ ಒಂದು, ಇದು ಪರಮಾತ್ಮನ ವಾಸಸ್ಥಾನವೆಂದು 
ಸಿ ಇಲ್ಲಿಗೆ ಅವನನ್ನು ಆಹ್ವಾನಿಸಿ ಅವನನ್ನು ಕುರಿತು ಧ್ಯಾನಮಾಡಿದಾಗ 


ಭಾವಿಸಿ ನನ್ನು 
ಪ್ರಜ್ಞೆ ಮೇಲೆ ಮೇಲೆ ಎರುವುದಕ್ಕೆ ಪ್ರಾರಂಭಿಸು ಸುತ್ತದೆ, ನಿರಂತರ ಸಾಧನೆಯಿಂದ 


ಸಹಸ್ರಾರದಲ್ಲಿರುವ ಸದಾಶಿವನನ್ನು ಮತ್ತು ಪರಾಕುಂಡಲಿನಿಯನ್ನು ಯೋಗಿಗಳು 
ತಲಪುತ್ತಾರೆ. ಯೋಗ ಮಾಡುವವನು ಯೋಗಿ. ಸರ್ವರಿಗೂ ಸಾಧ್ಯ 
ಎಂದು ಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ. (ಅಧೋ ನಿಷ್ಕ್ಯಾ ವಿತಸ್ಯಾನ್ಹೇ 
ನಾಭ್ಯಾಮುಪರಿ ತಿಷ್ಠತಿ) 

ಭೂಗರ್ಭಾಯ ನಮಃ 


ಭೂ - ಭೂಮಿ, ಭೂಮಾತೆ, ಭೂದೇವಿ, ವಿಷ್ಣುವಿನ ಪ್ರೇಯಸಿ. 

ಭೂಗರ್ಭ - ಭೂಮಿಯ ಒಳಭಾಗದಲ್ಲಿರುವುದನ್ನು ಭೂಗರ್ಭದಲ್ಲಿ 
ಇರುವುದೆಂದು ತಿಳಿದಿರುತ್ತೇವೆ. 

- ಭೂದೇವಿಯು ಶ್ರೀ ಮಃ ನ್ಮಹಾವಿಷ್ಣುವಿನ ಪ್ರಿಯೆಯಾದ್ದರಿಂದ ಅವಳ 


ಭೂಮಂಡಲವು ಎಲ್ಲ ಭಾರವನ್ನು ಹೊತ್ತಿರುವುದರಿಂದ ಮತ್ತು ಒಳಗೂ 
ಅನೇಕವನ್ನು ಅಡಗಿಸಿರುವುದರಿಂದ ಭು ಇಗರ್ಭ ಎಂದು ಹೆಸರು. ಪರಮಾತ್ಮನ 
ವಿಭಾಗವೇ ಭೂದೇವಿ. ಅದರಿಂ ಭೂದೇವಿಯೂ ಅವನೇ. ಅವನನ್ನೇ 
ಭೂಗರ್ಭಾಯ ನಮಃ ಎಂದು ನಮಸ್ಕರಿಸುತ್ತೇವೆ. | 
ಆಖಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಗರ್ಭದಲ್ಲಿಯೇ. 
ಅಡಗಿಸಿಕೊಂಡಿರುವುದರಿಂದ ಅವನನ್ನು ಭೂಗರ್ಭಾಯ ನಮಃ ಎಂದು 
ನಮಸ್ಕರಿಸುತ್ತೇವೆ. 
ಫೃಣಾಬ್ಬಯೇ ನಮಃ 

ಘೃಣಾ - ಎಂದರೆ (1) ದಯೆ, ಅಂತಃಕರಣ, (2) ತಿರಸ್ಕಾರ, ನಿಂದೆ, 
ಅಬ್ಬಿ - ಸಾಗರ. | 
(1) ಪರಮಾತ್ಮನು ದಯೆ ಮತ್ತು ಅಂತಃಕರಣಗಳ ಸಮುದ್ರ. ಅದರ 
ಒಂದು ಬಿಂದುವಿನ ಅನೇಕ ಭಾಗಗಳಲ್ಲಿ ಒಂದು ಭಾಗವನ್ನು ಕರುಣಿಸಿದರೂ 
ಪಾಮರರಾಗಿ ಬಿಡುತ್ತೇವೆ. ಸಕಲ ಜೀವಕೋಟಿಯನ್ನೇ ದಯೆಯಿಂದ 
ನೋಡಬೇಕಾದರೆ ಅವನಲ್ಲಿ ಎಷ್ಟು ಪ್ರಮಾಣದ ಪಯೆಯಿರಬೇಕು ಅದನ್ನು 
ಕಾಲಕಾಲಕ್ಕೆ ಸರ್ವರಿಗೂ ಹಂಚಬೇಕಾದರೆ ಅವನ ದೇಶ ಕಾಲ ಪರಿಚ್ಛೇದ 
ಶಕ್ತಿ ಯುಕ್ತಿ ಹೇಗಿರಬೇಕು. ಬಹಳ ವಿಶೇಷ, ಅವಮ ಸಾಮಾನ್ಯನಲ್ಲ ಈ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | | 419 


668. 


669. 


ಘೃಣಾಬ್ದ - ದಯಾಸಾಗರ - ಅಂತಃಕರಣದ ಸಮುದ್ರ - ಅದರಿಂದ 


'ಘೃಣಾಬ್ದಯೇ ನಮಃ. 


(2) ಘೃಣ - ನಿಂದೆ, ತಿರಸ್ಕಾರ, ಇವುಗಳನ್ನು ಮಾಡಿದವರನ್ನು ಶಿಕ್ಷಿಸುತ್ತಾನೆ. 
ಈ ಶಿಕ್ಷಿಸುವ ಗುಣಗಳ ಸಾಗರ ಅವನು. ಆಗ ಫೃಣಾಬ್ಬಯೇ ನಮಃ 
ಎಂದು ನಮಸ್ಕರಿಸುತ್ತೇವೆ. 


ಬ್ರಹ್ಮಗರ್ಭಾಯ ನಮಃ 
ಸಕಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಗರ್ಭದಲ್ಲಿ 

ಅಡಗಿಸಿಕೊಂಡಿರುವುದರಿಂದ (ಕಲ್ಪಾದಿ ಸಮಯದಲ್ಲಿ), ಮತ್ತು 
ಅಡಗಿಸಿಕೊಳ್ಳುವದರಿಂದ (ಕಲ್ಪಾಂತದ ಸಮಯದಲ್ಲಿ) ಮತ್ತು ಇದಕ್ಕಿಂತ 
ದೊಡ್ಡ ಗರ್ಭವು ಸಾಧ್ಯವಿದೆಯೋ, ಇಲ್ಲವೋ ಎಂದು ಊಹಿಸಲು 
ಅಸಾಧ್ಯವಾದ್ದರಿಂದ ಮತ್ತು ಬ್ರಹ್ಮನನ್ನೆ ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿರುವುರಿಂದ 
ಪರಮಾತ್ಮನಿಗೆ ಬ್ರಹ್ಮಗರ್ಭ ಎಂದು ಹೆಸರು. ಅಥವಾ, 

ಬ್ರಹ್ಮದೇವನೇ ಸಕಲವನ್ನು ಸೃಷ್ಟಿಸುವುದರಿಂದ ಅವನ ಬುದ್ದಿ ಮನಸ್ಸು 
ತಪಶ್ಶಕ್ತಿಯನ್ನು ಬ್ರಹ್ಮಗರ್ಭ ಎಂದು ಕರೆಯಬಹುದು. 
ಅಥವಾ 

ಸಕಲ ಜೀವಿಗಳಿಗೂ, ಜೀವಕೋಟಿಗೂ, ಸಚರಾಚರ ವಸ್ತುಗಳಿಗೂ ಸಕಲ 
ಆಗು ಹೋಗುಗಳನ್ನು - ಹಿಂದಿನದು, ಇಂದಿನದು, ಮುಂದಿನದು - ಇವುಗಳನ್ನು 
ತಿಳಿದು ಆಯಾ ಜೀವಿಯ ಜೀವನಕ್ಕೆ ಕ್ಷಣವನ್ನು ಬಿಡದೆ ನಿರ್ಧರಿಸಿ 


ನಡೆಸುವುದರಿಂದ ಪರಮಾತ್ಮನು - ಬ್ರಹ್ಮರೂಪನು - ಪರಮಾತ್ಮನ ಈ 


ಕ್ರಿಯಾ ಸಮುದ್ರವೇ ಬ್ರಹ್ಮಗರ್ಭನು. 
ಬ್ರಹ್ಮನು ವಿಧಾತನು - ಜೀವಿಗಳ ಹಣೆಬರಹವನ್ನು ನಿರ್ಧರಿಸುವವನು - 


ಕಾಲ ಯಾನದಲ್ಲಿ ಪ್ರತಿ ಆತ್ಮದ ದಾರಿಯನ್ನು ನಿಯೋಜಿಸುವವನು. ಇದು 


ಅವನನ್ನು ಬಿಟ್ಟು ಬೇರೆ ಯಾರಿಗೂ ಅರಿವಾಗದ ಕಾರಣ ಈ ಬ್ರಹ್ಮಗರ್ಭನು 
ಬ್ರಹ್ಮಗುಪ್ತವಾಗಿಯೇ ಉಳಿದಿದೆ. 

ಮತ್ತೆ ವಿಧಿಲಿಖಿತ, ಹಣೇಬರಹ, ಬ್ರಹಲಿಪಿ, ದೈವಸಂಕಲ್ಪ ಮೊದಲಾಗಿ 
ಕರೆಯಲ್ಪಡುತ್ತದೆ. ಇದು ಗುಪ್ತವಾಗಿಯೇ ನಿರಂತರ ಉಳಿಯುವುದರಿಂದ 


ಬ್ರಹ್ಮಗರ್ಭವೇ ಆಗಿದೆ. ಹಾಗೆಯೇ ಸದಾಕಾಲಕ್ಕೂ ಗುಪ್ಪ ಅಥವಾ 


ಗೋಪ್ಯವಾಗಿಯೇ ಉಳಿದುಬಿಡುತ್ತದೆ. 


ಗರ್ಭಾಯ ನಮಃ 
ಗರ್ಭ - ಗರ್ಭಾಶಯ, ಗರ್ಭಧಾರಣೆ, ನಡುವಿನ ಮಧ್ಯಭಾಗ, ಒಳಗಿನ 
ದೇವರಿರುವ ಮನೆ - ಗರ್ಭಗೃಹ. | 


420 


670. 


`ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


ಪರಮಾತ್ಮನಿರುವ ಸ್ಥಳ ಪವಿತ್ರವಾದುದು, ಅವನಿಂದ ಸಕಲ ಅಖಂಡ 
ಬ್ರಹ್ಮಾಂಡ ಕೋಟಿಗಳು ಹೊರಬರುವುದರಿಂದ ಅವನ ಉದರವೇ ಮಹಾಗರ್ಭ, 
ಗರ್ಭಸ್ಥಾನ, ಅತ್ಯಂತ ಪವಿತ್ರವಾದ ಶ್ರೇಷ್ಠಸ್ಥಾನ. ಸರ್ವ ಕಾಲ ದೇಶಗಳಲ್ಲಿ 
ಇವನ ಗರ್ಭಕ್ಕಿಂತ ಉತ್ತಮ ಗರ್ಭವಿನ್ನೊಂದಿಲ್ಲ. ಪುರುಷೋತ್ತಮನು 
ಹೇಳಿರುವುದು - "ಮಮಯೋನಿಃ ಮಹದ್ರಹ್ಮ | ತಸ್ಮಿನ್‌ ಗರ್ಭಂ 
ದದಾಮ್ಯಹಮ್‌॥|'' (ಅ 14 - ಶ್ಲೋಕ 3 - ಭಗವದ್ದೀತಾ) 

ಆತ್ಮಗಳು ಮತ್ತೆ ಮತ್ತೆ ದೇಹ ಧಾರಣೆಮಾಡಲು ಪುರುಷನ ವೀರ್ಯದಲ್ಲಿ 
ತೇಜಸ್ಸಿನ ರೂಪದಲ್ಲಿ ಸೇರುತ್ತವೆ. ನಂತರ ಸ್ತ್ರೀ ಪುರುಷರ ಸಮಾಗಮದಲ್ಲಿ 
ಸ್ತ್ರೀ ಯೋನಿಯಲ್ಲಿ ಪ್ರವೇಶಿಸಿ ಸ್ತ್ರೀ ಗರ್ಭ ಪ್ರದೇಶವನ್ನು ಸೇರಿ ಕಾಲಾನುಕ್ರಮದಲ್ಲಿ 
ಅಂಡ, ನಂತರ ದೇಹ ಪಡೆದು ಸ್ತ್ರೀಯ ಆಹಾರದಿಂದಲೇ ಬೆಳೆದು ದೇಹದೊಡನೆ 


ಹೊರಬರುತ್ತದೆ. ಪ್ರತಿ ಆತ್ಮವು ಪ್ರತಿಯೊಂದು ದೇಹಧಾರಣೆ ಮಾಡುವಾಗಲೂ: 


ಗರ್ಭವನ್ನು ಸೇರಿ ಜನನ ಕಷ್ಟವನ್ನು ಅನುಭವಿಸಲೇ ಬೇಕಾಗುತ್ತದೆ. ಆತ್ಮವೂ 
ಸಹ ಪರಮಾತ್ಮನಿಂದಲೇ ಬಂದಿರುವುದರಿಂದ, ನಿತ್ಯಶುದ್ಧವಾಗಿರುವುದರಿಂದಲೂ 
ಈ ನಾಮವು ಆತ್ಮಕ್ಕೂ ಅನ್ವಯಿಸುತ್ತದೆ - ಗರ್ಭಾಯ ನಮಃ. 

ಆತ್ಮದ ಗುಣಗಳು ಯಾರಿಗೂ ತಿಳಿಯಲು ಅಸಾಧ್ಯ. ಅದರ ಗುಣಗಳು 
ಮಾಯೆಯಿಂದ ಮುಚ್ಚಲ್ಪಟ್ಟಿರುತ್ತವೆ. ಆತ್ಮನೇ ಗರ್ಭ. 

ಪರಮಾತ್ಮನು ಬಹಳ ಗಹನವಾದ್ದರಿಂದಲೂ, ಸಾಮಾನ್ಯರಿಗೆ, ಎಂತಹ 
ದೇವ ದೇವತೆಗಳಿಗೇ ತಿಳಿಯದವನಾದ್ದರಿಂದ ಅವನು ""ಗರ್ಭ''ನು. 
ಬೃಹದ್ಧರ್ಭಾಯ ನಮಃ | 

ಪ್ರಕೃತಿ, ಪುರುಷ, ಮಾಯೆಯಾಗಿ ವಿಭಾಗವಾದ ಪರಮಾತ್ಮನು ಅಖಿಲಾಂಡ 


ಕೋಟಿ ಬ್ರಹ್ಮಾಂಡಗಳು ನಿರಂತರವಾಗಿ ನಡೆಯುವಂತೆ ಮಾಡಿದ್ದಾನೆ. 


ನಿಯೋಜಿಸಿರುತ್ತಾನೆ. ಇದು ಅವನ ಗೋಪ್ಯವಾದ ವಿಚಾರ. ಇಷ್ಟು ದೊಡ್ಡ 
ಪ್ರಮಾಣವನ್ನು ರಚಿಸಿ ನಡೆಸಬೇಕಾದರೆ ಅವನ ಗರ್ಭವು ವಿಶ್ವದಲ್ಲೆಲ್ಲಾ 
ಬೃಹತ್ತಾದ ಗರ್ಭ, ಅಷ್ಟೇ ಅಲ್ಲ ಮಹತ್ತಾದ ಗರ್ಭ. 

ಸಕಲ ಜೀವಕೋಟಿಯೂ ಅನೇಕ ಗರ್ಭಗಳನ್ನು ಧರಿಸಬೇಕಾಗುತ್ತದೆ. 
ಗರ್ಭದಲ್ಲಿ ಬೆಳೆಯಬೇಕಾಗುತ್ತದೆ, ಗರ್ಭದಿಂದ ಹೊರಬರಬೇಕಾಗುತ್ತದ, ಇದು 
ಪ್ರಕೃತಿ ನಿಯಮ, ನಿರಂತರ ನಡೆಯುತ್ತಿರುತ್ತದೆ. ಆದರೆ ಈ ಗರ್ಭಗಳು 


ಫಿ 


ಸಾಮಾನ್ಯ ಪ್ರಮಾಣದ್ದು, ಆಯಾ ಯೋನಿಗೆ ಪರಿಮಿತವಾದ್ದು. ಆದರೆ 


ಪರಮಾತ್ಮ ಗರ್ಭವು ವಿಚಿತ್ರವಾದ್ದು ಮತ್ತು ವಿಶೇಷವಾದ್ದು. 


ಜೀವಕೋಟಿಯ ಯೋನಿಗಳಲ್ಲಿ ಜನಿಸುವ ಜೀವಿಗಳು ಆಯಾ ಯೋನಿಯ 
ಪ್ರಜಾಭಿವೃದ್ಧಿಯನ್ನೇ ಮಾಡುತ್ತದೆ. ಆದರೆ ಪರಮಾತ್ಮನು ತನ್ನ ಗರ್ಭದಲ್ಲಿ . 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 421 


671. 


672. 


ಸಕಲ ಜೀವಿಗಳನ್ನೇ, ಬ್ರಹ್ಮಾಂಡಗಳನ್ನೇ ಧರಿಸಿದವನು. ಇದರಿಂದ ಇವನ 
ಗರ್ಭವು ಬೃಹತ್ತಾದ್ದು, ದೊಡ್ಡದಾದ್ದು, ಮಹತ್ತಾದ್ದು - ಇವನನ್ನು 
ಬೃಹದ್ದರ್ಬಾಯ ನಮಃ ಎಂದು. ನಮಸ್ಕರಿಸುವುದು ಅತ್ಯಂತ 
ಸಮಂಜಸವಾಗಿರುತ್ತೆ. 
ಧೂರ್ಜಟಯೇ ನಮಃ 

ಧೂರ್ಜಟೆ - ಜಟಾ - ಜಡೆಗಟ್ಟಿದ ಕೂದಲು, ಬೇರು, 

ಧೂ - ಆಕಾಶ ಗಂಗೆಯನ್ನು ಜಟೆಯಲ್ಲಿ ಇರಿಸಿಕೊಂಡಿರುವವನು ಯಾರೋ 


ಅವನು - ಶಿವ. 


ಅತ್ಯಂತ ರಭಸದಿಂದ ವಿಷ್ಣುಪಾದದಿಂದ ಬಂದ ಗಂಗೆಯು ಭಗೀರಥನ 
ಪ್ರಾರ್ಥನೆಯಂತೆ ಶಿವನ ಪವಿತ್ರವಾದ ಜಟೆಯನ್ನು ಸೇರಿದಳು. ಶಿವನ 
ಕೃಪೆಯಿಂದ ಗಂಗೆಯು ಅವನ ಜಟೆಯಿಂದ ಧುಮುಕಿದಳು. ಮುಂದೆ 
ಭಗೀರಥನನ್ನು ಹಿಂಬಾಲಿಸಿ ಜುಹ್ನುವಿನ ಆಶ್ರಮದಲ್ಲಿ ಪ್ರವಾಹ ಬಂದಳು. 
ಆಗ ಕೋಪಗೊಂಡ ಜುಹ್ನುವು ಗಂಗೆಯನ್ನು ಆಪೋಶನ ತೆಗೆದುಕೊಂಡನು. 
ಮತ್ತೆ ಭಗೀರಥನ ಪ್ರಾರ್ಥನೆಯಂತೆ ಜುಹ್ನುವಿನ ""ಕಿವಿ'' ಯಿಂದ ಬಂದು 
ಭೂಲೋಕದಲ್ಲಿ ಹಿಮವತ್ಸರ್ವತದಲ್ಲಿ ಮಾನಸ ಸರೋವರದಲ್ಲಿ ಸೇರಿದಳು. 
ಹಿಮವತ್ಸರ್ವತದಿಂದ ಹರಿದು ಸಮುದ್ರವನ್ನು ಸೇರಿದಳು. 

ಶಿವನಿಗೆ ಧೂರ್ಜಟಾಯ ನಮಃ ಎಂದು ನಮಸ್ಕರಿಸುತ್ತಾರೆ. 


ನಮಸ್ತೇ ವಿಶ್ವಗರ್ಭಾಯ ಶ್ರೀಗರ್ಭಾಯ ಜಿತಾರಯೇ / 
ನಮೋ ಹಿರಣ್ಯಗರ್ಬಾಯ ಹಿರಣ್ಯಕವಚಾಯ ಚ 11111 (612-616) 


ವಿಶ್ವಗರ್ಭಾಯ ನಮಃ 


ವಿಶ್ವ - ಎಂದರೆ ಎಲ್ಲೆಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಇರುವುವೋ 
ಅಲ್ಲೆಲ್ಲಾ ಒಂದು ಕಣವನ್ನೂ ಬಿಡದೆ ಪರಮಾತ್ಮನು ಹರಡಿಕೊಂಡಿದ್ದಾನೆ. 
ಅದರಿಂದ ಅವನು ವಿಶ್ವನು. ಈ ಸಕಲ ವಿಶ್ವವನ್ನೇ ತನ್ನ 
ಗರ್ಭದಲ್ಲಿಟ್ಟುಕೊಂಡಿರುವ ಪರಮೇಶ್ವರನಿಗೆ ವಿಶ್ವಗರ್ಭ ಎಂದು ಹೇಳುತ್ತೇವೆ. 
ಅಥವಾ | pd | 
ಪರಮಾತ್ಮನ ಕಾಮನೆಗಳನ್ನು ಪೂರ್ಣಗೊಳಸುವುದಕ್ಕಾಗಿ ವಿಶ್ವವು . 


ಸೃಷ್ಟಿಯಾಗಿದೆ. ಅವನ ಕಾಮನೆಗಳೇ ವಿಶ್ವದಗರ್ಭ - ಅವನು ಅದರಿಂದ 


ವಿಶ್ವಗರ್ಭನು. 
ಅಥವಾ | | 
ಆತ್ಮದೊಡನೆ ಮನಸ್ಸು, ಬುದ್ದಿ ಅಹಂಕಾರ, ಚಿತ್‌, ಇಂದ್ರಿಯಗಳು, 


42೩ 


673. 


674. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಪ್ರಾಣಗಳು, ಮಹಾಭೂತಗಳಿಂದಾದ ದೇಹವಿದೆ. ಆತ್ಮಕ್ಕೆ ಇದೊಂದು ವಿಶ್ವ. 
ಇದರ ಸಹಾಯದಿಂದ ವಿಶಾಲವಾದ ಮನಸ್ಸಿನಿಂದ, ಪ್ರಕೃತಿ, ಪುರುಷ, 
ಮಾಯೆಯ ಸಂಯೋಗದಿಂದ ವಿಶಾಲ ವಿಶ್ವವನ್ನು ತನ್ನ ದೇ ರೀತಿಯಲ್ಲಿ ಆತ್ಮವು 
ಸೃಷ್ಟಿಸಿಕೊಳ್ಳುತ್ತದೆ. ಈ ಕಾರಣದಿಂದ ಆತ್ಮನೂ ಸಹ ವಿಶ್ವಗರ್ಭವೇ! 


ಶ್ರೀಗರ್ಭಾಯ ನಮಃ 

ಇಡಿ ವಿಶ್ವವೇ ಒಂದು ಸಂಪತ್ತು, ಶ್ರೀ, ಇಂತಹ ಶ್ರೀಯನ್ನು ತನ್ನ 
ಗರ್ಭದಲ್ಲಿ ರಿಸಿಕೊಂಡಿರುವುದರಿಂದ ಪರಮಾತ್ಮನು - ಶ್ರೀಗರ್ಭನು. 

ಅಥವಾ 

ಶ್ರೀದೇವಿಯ ಸೌಂದರ್ಯವನ್ನು ಬದಲಿಸಲು ಇಷ್ಟಪಡದೆ ತಾನೇ ತನ್ನ 
ನಾಭಿಯಲ್ಲಿ ಕಮಲನಾಳವನ್ನು ಹೊರಹೊಮ್ಮಿಸಿ ಕಮಲವನ್ನು ಹೊರತಂದು 
ಅದರಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನು ಮಗನಾಗಿ ಪಡೆದನು. ಶ್ರೀದೇವಿಯ 
ಬದಲು ಗರ್ಭಧರಿಸಿದ್ದರಿಂದ ಅವನು ಶ್ರೀಗರ್ಭನಾದನು. 

ಅಥವಾ | 

ಸಕಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಸೃಷ್ಟಿಯ ಸಂಪತ್ತುಗಳೇ 
ಆಗಿವೆ. ಇವನ್ನು ತನ್ನ ಉದರದಲ್ಲಿರಿಸಿಕೊಳ್ಳುವುದರಿಂದ ಮತ್ತು 
ಇರಿಸಿಕೊಂಡಿದ್ದರಿಂದ ಅವನ ಗರ್ಭವು (ಗರ್ಭಾಶಯವಿಲ್ಲದಿದ್ದರೂ - 
ಪರಮಾತ್ಮನಿಗೆ ಈ ರೀತಿ ವಿಪರ್ಯಾಸವನ್ನು ಹ್‌ a 
ಶ್ರೀಗರ್ಭವೆಂದಾಯಿತು. 


ಜಿತಾರಯೇ ನಮಃ 

ಅರಿ - ಎಂದರೆ ಶತ್ರು, ಜಿತ - ಎಂದರೆ ಗೆದ್ದವನು, 

ಶತ್ರುಗಳನ್ನು ಯಾರನ್ನೂ ಬಿಡದೆ ಗೆದ್ದವನು ಯಾರೋ ಅವನು. ಯಾರು 
ಬೇಕಾದರೂ ಆಗಬಹುದು. ಸೃಷ್ಟಿ ಸಂಪತ್ತಿನಲ್ಲಿ ಶತ್ರುಗಳೇ ಇಲ್ಲದಂತಹವನು 
- ಪರಮಾತ್ಮ. 

ಅಥವಾ 

ಪ್ರಪಂಚದಲ್ಲಿರತಕ್ಕ ಶತ್ರುಗಳನ್ನು ಯಾರು ಬೇಕಾದರೂ ಗೆಲ್ಲುತ್ತಾರೆ. 
ಇವರನ್ನು ಗೆಲ್ಲುವವರೂ ಇರುತ್ತಾರೆ. ಇವರನ್ನು ಬಿಡದೆ ಗೆದ್ದವನು - 
ಪರಮಾತ್ಮ. ಈಗ ಶತ್ರುಗಳು ಎಂದರೆ ಯಾರು? ಯಾರು ನಮ್ಮ ಅಸ್ತಿತ್ವಕ್ಕೆ, 
ಧ್ಯೇಯಗಳಿಗೆ, ಧ್ಯೇಯಗಳ ಸಾಧನೆಗೆ ಅಡ್ಡಿ ಬರುವವರೋ. ಅವರನ್ನು 
ಶತ್ರುಗಳೆಂದು ಭಾವಿಸಬಹುದು, ಪ್ರಪಂಚದಲ್ಲಿರುವ ಜೀವಿಗಳೇ 
ಶತ್ರುಗಳಾಗಬಹುದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, 


ಶ್ರೀ ನೃಸಿಂಹ 


675. 


676. 


ಸಹಸ್ರನಾಮಾವಳಿ: | 423 


ಮಾತ್ಸಾರ್ಯಗಳು, ಸಾತ್ವಿಕರಸ್ತಮೋಗುಣಗಳು, ಸಮಯಾಸಮಯದಲ್ಲಿ 
ಶತ್ರುಗಳಾಗಬಹುದು. : ಮಿತ್ರರಾಗಬಹುದು. ಯಾವುದು ಯಾವಾಗ 
ಶತ್ರುವಾಗುತ್ತೆಂದು ಹೇಳಲು ಸಾಧ್ಯವಿಲ್ಲ. ಒಂದು ಸಮಯ ಕಾಲ ದೇಶದಲ್ಲಿ 
ಶತ್ರುವಾದ್ದು ಇನ್ನೊಂದು ಸಮಯದಲ್ಲಿ ಮಿತ್ರವಾಗಬಹುದು ಆದರೆ 
ಪರಮಾತ್ಮನು ಸಹಾ ಇಂತಹ ಶತ್ರುಗಳನ್ನು ಗೆದ್ದು, ಸದಾ ಶಾಂತಿಯನ್ನು 
ಕೊಡುತ್ತಾನೆ. ಅವನೊಬ್ಬನೇ ಜಿತಾರಯೇ ನಮಃ ಎಂದು ಎನಿಸಿಕೊಳ್ಳಲು 
ಸಾಧ್ಯ. ಇವನಿಗೆ ಯಾವಾಗಲೂ ಯಾವ ಕ್ಷಣದಲ್ಲಿಯೂ ಶತ್ರುಗಳು ಇದ್ದೇ 
ಇರುತ್ತಾರೆ. ಏಕೆಂದರೆ ಸಮಸ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು 
ಮತ್ತು ಜೀವಕೋಟಿಯನ್ನು ಕಾಪಾಡಬೇಕಾದರೆ ಯಾರಾದರೂ ಶತ್ರುಗಳು 
ಇದ್ದೇ ಇರುತ್ತಾರೆ. ಶತ್ರುಗಳನ್ನು ಜಯಿಸುತ್ತಿರುವುದೇ ಇವನ ಕೆಲಸ. 
ಅದರಲ್ಲಿಯೇ ಶೀಕ್ಷತೆ, ಚತುರತೆಯಿಂದ ಮಗ್ಗನಾಗಿರಬೇಕು. 


ಹಿರಣ್ಯ ಗರ್ಭಾಯ ನಮಃ 
ಹಿರಣ್ಯ - ಎಂದರೆ ಸಂಪತ್ತು, ಧನ ಕನಕ ಇತ್ಯಾದಿಗಳು, ಬಂಗಾರ. 
ಗರ್ಭ - ಎಂದರೆ ಇವುಗಳನ್ನು ಗರ್ಭದಲ್ಲಿಟ್ಟುಕೊಂಡಿರುವವನು ಯಾರೋ 
ಅವನು - ಹಿರಣ್ಯಗರ್ಭ. 
ಅಥವಾ . | 
ಸಕಲ ಸಂಪತ್ತುಗಳಿಂದ ಶುಭಪ್ರದವಾದ ಗಚ್‌ ಹಿರಣ್ಯಗರ್ಭ. ಧನ, 


ಸುವರ್ಣವನ್ನು ಗರ್ಭದಲ್ಲಿರಿಸಿದಾಗ ಅದು - ಹಿರಣ್ಯಗರ್ಭ - ಪರಮಾತ್ಮ. 


ಹಿರಣ್ಯಗರ್ಭ - ಎಂದರೆ ಬ್ರಹ್ಮದೇವ - ಬ್ರಹ್ಮ ದೇವನು ಪರಮಾತ್ಮನ 


ಒಂದು ಕಾರ್ಯರೂಪಕ್ಕಾಗಿ ನಿಂತಿರುವ ವಿಭಾಗ. 


ಪರಮಾತ್ಮನು ಸ್ಥೂಲ ರೂಪ ಎಂದಾದರೆ ಅದರ ಅಂಶ ಆತ್ಮ. ಆತ್ಮನು 
ಸಹ ಹಿರಣ್ಯ ಗರ್ಭನೇ. ಅದು ತನ್ನಲ್ಲಿ ಸಕಲ ಭಾವಗಳನ್ನು ಹೊಂದಿರುತ್ತದೆ. 
ಪರಮಾತ್ಮ ತ ಹಿರಣ್ಯ ಗರ್ಭನಾದರೆ ಆತ್ಮನು ಅದರ ಅಣು ಕಠೀಕ ೬ 
ಹಿರಣ್ಯಗರ್ಭಾಯ ಹ ಎಂದಿದೆ. 


ಹಿರಣ್ಯಕವಚಾಯ ನಮಃ 

ಪರಮಾತ್ಮನು ಸಕಲ ಸಮಸ್ತ ಅಖಿಲಾಂಡ ಕೋಟಿ ಬ್ರಹ್ಮಾ ೦ಡಗಳನ್ನು 
ತನ್ನ ಉದರದಲ್ಲಿ ಇರಿಸಿಕೊಂಡಿರುವುದರಿಂದ ಅವನ ಮೇಲ್ಮೆಯು ಅಂದರೆ 
ಕವಚವು ಹಿರಣ್ಯರೂಪವಾಗಿದೆ. ಅವನ ಬಾಹ್ಯ ದೇಹವು ಅದನ್ನು ಸುಭದ್ರವಾಗಿ 
ಕಾಪಾಡುತ್ತದೆ. ಅದು ಉತ್ತಮವಾದುದು - ಬಂಗಾರದ ರೂಪವಾದ್ದು - 
ಬಂಗಾರದ ಕವಚವಾಗಿ ಕೆಲಸ ಮಾಡುತ್ತದೆ. ಹಿರಣ್ಯಕವಚಾಯ ನಮಃ 
ಎಂದಾಗಿದೆ. 


424 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಹಿರಣ್ಯಕನಿಹಂತ್ರೇ ಚ ಹಿರಣ್ಯನಯನಾಯ ಚ! 


ಹಿರಣ್ಯವರ್ಣದೇಹಾಯ ಹಿರಣ್ಯಾ ಕ್ಷವಿನಾಶಿನೇ 111211 
(611-0680) 


677. ಹಿರಣ್ಯಕನಿಹಂತ್ರೇ ನಮಃ 


678. 


679. 


ಹಿರಣ್ಯಕನಿಹಂತ್ರೇ ನಮಃ 

ಒರಣ್ಯಕ. - ಎಂದರೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದವನು. 
ಒರಣ್ಯಶಶಿಪುವಿಗೆ ಹಿರಣ್ಯಕ ಎಂದು "ಹಸರು. ಮಹಾವಿಷ್ಣುವು ತನ್ನ ದ್ವಾರ 
ಪಾಲಕರಾದ ಜಯ, ವಿಜಯರನ್ನು ಅವನ ಮೊದಲ ಜನ್ಮದಲ್ಲಿದ್ದ ಹಿರಣ್ಯಾಕ್ಷ, 
ಹಿರಣ್ಯಕಶಿಪುರನ್ನು ವರಾಹ ಮತ್ತು ನರಸಿಂಹ ರೂಪದಲ್ಲಿ ಅವತಾರವೆತ್ತಿ 
ಸಂಹರಿಸಿದನು. ಶತ್ರುಗಳಲ್ಲೆಲ್ಲ ಅತಿ ಶಕ್ತಿಯುತನಾದ ಹಿರಣ್ಯಕಶಿಪುವನ್ನು 
ಸಂಹರಿಸಿದವನು - ನರಸಿಂಹ ರೂಪೀ ಮಹಾವಿಷ್ಣು. ಅಥವಾ, 

ದುಷ್ಟಶಕ್ತಿಗಳೆಲ್ಲೆಲ್ಲ ಅತೀವ ದುಷ್ಟ ಶಕ್ತಿಯನ್ನು ಸಂಹರಿಸಿದವನು - 
ಮಹಾವಿಷ್ಣು, ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. 
ಹಿರಣ್ಯನಯನಾಯ ನಮಃ 


ಹಿರಣ್ಯ - ಎಂದರೆ ಸುವರ್ಣದ ರೂಪ, ಬೆಲೆಯ, ಅತ್ಯ ೦ತ ಬೆಲೆ ಬಾಳುವ. 
ENG ತೇಜಸ್ಸಿನ, ನಯನ - ಕಣ್ಣು ಗಳು ಉಳ್ಳ ವನು - ಪರಮಾತ್ಮ 


- ಶ್ರೀಮನ್ಮಹಾವಿಷ್ಣು, ಮನೋಹರವಾದ, "ಸುಂದರವಾದ, ಆಕರ್ಶಕವಾದ 


ಕಣ್ಣುಗಳುಳ್ಳವನು. 
ತನ್ನ ಕಣ್ಣುಗಳ ಕೃಪಾ ದೃಷ್ಟಿಯಿಂದ ಹಿರಣ್ಯವನ್ನೇ ಕೊಡುವವನು. 
ಅಥವಾ ರ 
ಹಿರಣ್ಯ - ಬೆಲೆ ಬಾಳುವ ವಸ್ತುಗಳನ್ನು, ನಯತೀತಿ, ನಯನಃ ತನ್ನ 
ಹತ್ತಿರ ಸ | | 
ಅಥವಾ 
ಬೆಲೆ ಬಾಳುವ ಆತ್ಮಗಳನ್ನು ತನ್ನ ಎಡೆಗೆ ತೆಗೆದುಕೊಂಡು ಜು ಮು 
ಯಾರೋ ಅವನು - ವಿಷ್ಣು. ಅಥವಾ | 
ಹಿರಣ್ಯ - ಸಕಲ ಸಂಪತ್ತುಗಳನ್ನು )ಿ, ನಯನ - ಎಳೆಯುವವನು - ಭನ 
ಹಿರಣ್ಯನಯನನು - ಅವನಿಗೆ ಹಿರಣ್ಣನಯನಾಯ ನಮಃ ಎನ್ನುತ್ತೇವೆ. 


ಹಿರಣ್ಯವರ್ಣದೇಹಾಯ ನಮಃ 
ಹಿರಣ್ಯ - ಬಂಗಾರದ, ವರ್ಣ - ಬಣ್ಣದ, ದೇಹಾಯ - ದೇಹ, 


 ಶರೀರವುಳ್ಳವನು ಯಾರೋ ಅವನು - ಪರಮಾತ್ಮನು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 1. 425 


680. 


ನರಸಿಂಹ ಸ್ವಾಮಿಯು ಸಿಂಹದ ತಲೆಯುಳ್ಳವನು. ಸಿಂಹದ ಬಣ್ಣವು 
ಬಂಗಾರದ ಬಣ್ಣ - ಹೊಳೆಯುವಂತಹದು. ಥಳ ಥಳ ಹೊಳೆಯುವ 
ವರ್ಣ. ಅದಕ್ಕೆ ತಕ್ಕಂತಹ ನರಮಾನವನ ದೇಹ. ದೇಹದ ಬಣ್ಣವೂ 
ಬಂಗಾರ ವರ್ಣವಾಗಿದೆ. ಸಮಸ್ತ ನಖದಿಂದ ಶಿರದವರೆಗಿನ ದೇಹವು 
ಮತ್ತು ದೇಹದ ಅಂಗಾಗಗಳೆಲ್ಲವೂ ಬಂಗಾರವರ್ಣವಾಗಿ ಫಳ ಫಳ 
ಹೊಳೆಯುತ್ತಿದೆ. ನೋಡಿದವರ ಮನವನ್ನು ಸೂರೆ ಮಾಡುತ್ತಿದೆ. ಎಲ್ಲರೂ 
ವಿಸ್ಮಯದಿಂದ ಮತ್ತು ಅದೇ ಸಮಯದಲ್ಲಿ ಭಾವವಶರಾಗಿ ನೋಡುತ್ತಿದ್ದಾರೆ. 
ಬ್ರಹ್ಮದೇವರ ಪ್ರಾರ್ಥನೆಯಿಂದ ನರಸಿಂಹನು ತನ್ನ ದೇಹದೊಡನೆ ಮುಖದ 
ಭಾವಗಳನ್ನು ಅನೇಕ ರೂಪದಲ್ಲಿ ತೋರಿಸುತ್ತಿದ್ದಾನೆ. ಬ್ರಹ್ಮದೇವರೊಡನೆ 
ಬಂದಿರುವ ಸಕಲ ದೇವ ದೇವತೆಗಳು, ಎಲ್ಲರೂ ಕ್ರಮ ಕ್ರಮವಾಗಿ ಹಂತ 
ಹಂತವಾಗಿ ಭಯೋತ್ಪಾದಕ ಭಾವವನ್ನು ತಗ್ಗಿಸುತ್ತಿರುವ ನರಸಿಂಹನನ್ನು ನೋಡಿ 


 ಪುಲಕಿತರಾಗುತ್ತಿದ್ದಾರೆ. ಈಗಿನ ಶರೀರವನ್ನು ನೋಡಿ ಭಾವಾವೇಶದಿಂದ 


ಸಂತೋಷಪಡುತ್ತಿದ್ದಾರೆ. ನರಸಿಂಹನೇ ನರಸಿಂಹ - ಹಿರಣ್ಯ ವರ್ಣ ಹಾ 


ನಮಃ. 


ಹಿರಣ್ಯಾಕ್ಷ ವಿನಾಶಿನೇ ನಮಃ 
ಹಿರಣ್ಯಾಕ್ಷನನ್ನು ಕೊಂದ ವರಾಹ ರೂಪಿ ಮಹಾವಿಷ್ಣುವು - 
ಹಿರಣ್ಯಾಕ್ಷವಿನಾಶನು. 
ಹಿರಣ್ಯಾಕ್ಷನು ಭೂ ದೇವಿಯನ್ನು ಹೊತ್ತುಕೊಂಡು ಸಮುದ್ರದೊಳಗೆ ಹೋಗಿ 
ಪಾತಾಳದಲ್ಲಿಟ್ಟನು. ಮಹಾವಿಷ್ಣುವನ್ನು ಕಾಣದೆ ಅವನೊಡನೆ ಯುದ್ದಕ್ಕಾಗಿ 


ತವಕಿಸುತ್ತಿದ್ದನು. ಮಹಾವಿಷ್ಣುವು ವರಾಹಾವತಾರ ತಳಿದು ಭೂ ದೇವಿಯನ್ನು 


681. 


ರಕ್ಷಿಸಿ ಹಿರಣ್ಯಾಕ್ಷವನ್ನು ಸಂಹರಿಸಿದನು. 
ಹಿರಣ್ಯರೇತಸೇ ತುಚ್ಛಂ ಹಿರಣ್ಯವದನಾಯ ಚ ! 
ನಮೋ ಹಿರಣ್ಯಶ್ಶಂಗಾಯ ನಿಃಸಂಗಾಯ ಚ ಶೃಂಗಿಣೇ 11131 
| (681-685) 
ಹಿರಣ್ಯರೇತಸೇ ನಮಃ | 
ಹಿರಣ್ಯರೇತಸ್‌ - ಬೆಂಕಿ, ಸೂರ್ಯ, ಶಂಕರ, ಶಿವ, 
ಹಿರಣ್ಯ - ಎಂದರೆ ಬಂಗಾರದ / ಸದೃಶವಾದ ಬಂಗಾರದಷ್ಟು ಬೆಲೆ 
ಬಾಳುವ, ಅಂದರೆ ಬೆಲೆಯನ್ನು ಕಟ್ಟಲು ಅಸಾಧ್ಯವಾದ, 
ರೇತಸ್‌ - ವೀರ್ಯವುಳ್ಳವನು, 
ಊರ್ಧ್ವ - ಮೇಲೆ ಹೋಗುವ, ರೇತಸ್‌ - ವೀರ್ಯವು, ಶಿವ 


426 


682. 


683. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಪರಮಾತ್ಮನಾದ ವಿಷ್ಣುವಿನ, ಶಿವನ, ರೇತಸ್‌ - ವೀರ್ಯಕ್ಕೆ ಬೆಲೆಯೇ 
ಸಾಧ್ಯವಿಲ್ಲ, ಅಮೂಲ್ಯವಾದ್ದು ಅಸದೃಶವಾದ್ದು. 
ಸೂರ್ಯ, ಶಿವ, ಅಗ್ನಿ ಎಲ್ಲರೂ ಹಿರಣ್ಯ ಿರೇತಸ್‌ಗಳು - ಬಹಳ 


ಬೆಲೆಯುಳ್ಳವರು. 

ಮಮ ಯೋನಿರ್ಮಹದ್ಬಹ್ಮ ತಸ್ಮಿನ್‌ ಗರ್ಭಂ ದಧಾಮ್ಯಹಂ, ಎಂದ 
ಮೇಲೆ ಅವನ ವೀರ್ಯವು ಅಪರಿಮಿತ ಶಕ್ತಿಯುತವಾದ್ದು. ಅದರಿಂದ 
ಅವನಿಗೆ ಹಿರಣ್ಯರೇತಸೇ ನಮಃ ಎಂದು ನಮಸ್ಕರಿಸುತ್ತೇವೆ. 


ಹಿರಣ್ಯವದನಾಯ (ಚ) ನಮಃ 

ಹಿರಣ್ಯ - ಎಂದರೆ ಬಂಗಾರಮಯವಾದ, ಸುವರ್ಣ ಸದೃಶವಾದ, 
ಮ ಅತ್ಯಂತ ತೇಜಸ್ಸುಳ್ಳ - ವದನ - ಎಂದರೆ ಮುಖವುಳ್ಳವನು 
ಇ - ಸಿಂಹವದನನಾದ ನರಸಿಂಹ ಸ್ವಾಮಿಯು - ನಯನ ಮನೋಹರವಾದ 

ಖವುಳ್ಳ ಶ್ರೀಮನ್ಮಹಾವಿಷ್ಣುವು. 

ಮಹಾವಿಷ್ಣುವನ್ನು ಏನೆಂದು ಮತ್ತು ಹೇಗೆ ವರ್ಣಿಸಿದರೂ ವರ್ಣಿಸುವವರು 
ಸೋಲುತ್ತಾರೆಯೇ ಹೊರತು ವರ್ಣನೆಯೂ ಪರಿಪೂರ್ಣವಾಗುವುದಿಲ್ಲ. | 
ಹಾಗಿದೆ ಪರಮಾತ್ಮನ ಸೌಂದರ್ಯ - ಅವನ ಮನೋಹರವಾದ ವದನ, . 
ಸುಂದರ ವದನ - ಹಯವದನ - ಪದ ವದನ - ಚಾರುವದನ - ಇತ್ಯಾದಿ | 

- ಹಿರಣ್ಯವದನನೇ ಅವನು. ಅದೇ ಹೆಸರಿನಿಂದ ಎಲ್ಲರ ಮನಸ್ಸನ್ನು ತನ್ನ 
ಎಡೆಗೆ ಎಳೆಯುತಾನೆ. ಎಲ್ಲ ವರ್ಣನೆಯೂ ಪರಮಾತ್ಮನ ಸುಂದರ 
ದೇಹದ್ದಾದುದರಿಂದ ಇತರರಿಗೆ ಹೋಲಿಸುವುದು ಸಮಂಜಸವಲ್ಲ, ಅವನು 
ಅನೇಕ ರೂಪಗಳನ್ನು ಧರಿಸುತ್ತಾನೆ. ಆಯಾ ರೂಪದಲ್ಲಿ ಹಾಗೆ ಹಾಗೆಯೇ 
ಸುಂದರವಾಗಿರುತ್ತಾನೆ, ಭಕ್ತರನ್ನು ac ಇದು ಅವನ ವಿಶೇಷ 
ಗುಣ. 

ಆತ್ಮನು ಯಾವ ದೇಹವನ್ನು ಧರಿಸಿದರೂ ಅವನು ಪರಮಾತ ನನ್ನು 
ಸೇರುವ ಸಾಧನೆಗಾಗಿ ದೇಹವನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಅದರಿಂದ 
ಆತ್ಮನು ಪರಮಾತ ನ ಅಂಶವೇ ಆದರೂ ದೇಹಗಳ ಭಾವ, ಸೌಂದರ್ಯಗಳು 
ಮುಖ್ಯವಾಗುವುದಿಲ್ಲ. ಕುರೂಪಿಯೇ. ಆಗಿರಬಹುದು ಅದರೆ ಒಳಗಿರುವ 
ಮನವು ಕುರೂಪಿಯಾಗಿರುವುದಿಲ್ಲ. : ದೇಹಾಭಿಮಾನವನ್ನು ಬಿಟ್ಟರೆ 
ಪರಮಾತ್ಮನಂತೆ ಹಿರಣ್ಣ ್ಸಿವದನನೇ ಆಗಬಹುದು - ಹಿರಣ್ಯವದನಾಯ ನಮಃ 
ಆಗಬಹುದು. | 


ಹಿರಣ್ಯಶೃಂಗಾಯ ನಮಃ 
ಶೃಂಗ - ಎಂದರೆ ಕೊಂಬು, ಮಹಾವಿಷ್ಣುವು ಮತ್ಸ್ಯಾವತಾರದಲ್ಲಿ . 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 4 427 


684. 


685. 


ವೇದೋದ್ದಾರಕ್ಕಾಗಿ ಹಡಗನ್ನು ಅಂಧಕಾರದಲ್ಲಿ ಮಹಾಸಾಗರದಲ್ಲಿ ಪ್ರಳಯ 
ಕಾಲದಲ್ಲಿ "ಎಳೆಯಬೇಕಾಯಿತು. ತನ್ನ ಕೊಂಬಿಗೆ ಹಡಗಿನ ಹಗ್ಗವನ್ನು 
ಕಟ್ಟಿಸಿಕೊಂಡು ಎಳೆದುಕೊಂಡು ಹೋಗುತ್ತಿದ್ದನು. ಇದೇ ಹಿರಣ್ಯಶೃಂಗ, 


ಬಂಗಾರದ ಶಕ್ತಿಯ ಕೊಂಬು. 


ನಿಃಸಂಗಾಯ ನಮಃ 
ತಾನು ಸೃಷ್ಟಿಸಿದ ಜಗತ್ತು, ಬ್ರಹ್ಮಾಂಡಗಳೊಡನೆ ಸೇರಿ ಅವುಗಳಲ್ಲಿ 
ಪ್ರವೇಶಿಸಿದರೂ ಅದರ ಆಗು ಹೋಗುಗಳಿಗೆ ಅಂಟಿಕೊಳ್ಳದೇ ಹೊರಗೇ 
ನಿಂತಿರುವುದರಿಂದ ಅವನಿಗೂ ಸೃಷ್ಟಿಗೂ ""ಸಂಗ'ವಿಲ್ಲ. ಅದರಿಂದ ಅವನು 
ನೀಃಸಂಗನು. ಆತ್ಮನೂ ಇದೇ ರೀತಿ ತನ್ನಲ್ಲಿರುವ ಅಹಂಅನ್ನು ತೊರೆದು 
ನಾನು'' ಎಂಬ ದೇಹಾಭಿಮಾನವನ್ನು ತೊರೆದಾಗ ಅದು ಪರಮಾತ್ಮನಂತೆ 
""ನಿಃಸಂಗ''ವಾಗುತ್ತದೆ. ಆಗಲೇ ಪರಮಾತ್ಮನನ್ನು ಸೇರಲು ಸಾಧ್ಯ. 
ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ""ಪರಮಾತ್ಮನನ್ನು ಸೇರುವುದು” 


ಎಂಬ ಗುರಿಯನ್ನು ಮತ್ತು ಭಾರವನ್ನು ಪರಮಾತ್ಮನಿಗೇ ಬಿಟ್ಟು ಮತ್ತು 


ಅವನ ಸಂಕಲ್ಪದಂತೆ ನಡೆಯಲಿ ಎಂದರೆ ಅಹಂ ಇರು ಇನ್ನೂ 
ಹೋದಂತಾಗುತ್ತದೆ. 

ಆದರೂ ಈ ಇಚ್ಛೆಯೂ ಕಾಮವೇ. ನಿಷ್ಕಾಮವಾಗುವುದಿಲ್ಲ ಎಂದ 
ಮೇಲೆ ಸಂಪೂರ್ಣ ನಿಷ್ಕಾಮವಾಗಲು ಸಾಧ್ಯವೇ ಇಲ್ಲ. ಕಾಮದ ಕೊನೆಯ 
ಅಂಶವೂ ಅಣು ರೂಪದಲ್ಲಿ ಇದ್ದೇ ಇರುತ್ತದೆ. ಸಂಪೂರ್ಣ 
ನಿಃಸಂಗವಾಗುವುದಿಲ್ಲ. ಇಷ್ಟು ಬರಬೇಕಾದರೂ ಪರಮಾತ್ಮನ ಅಪಾರ 
ಕರುಣೆ, ದಯೆ, ಸಂಸ್ಕಾರಗಳು ಬೇಕು. ಇದೂ ಅವನ ಸಂಕಲ್ಪವೇ!! 

ಎಂದ ಮೇಲೆ ಪರಮಾತ್ಮನ ನಿಃಸಂಗವು ಎಂತಹ ಮಹಿಮಾನ್ವಿತವಾದುದು. 
ಅದರ ಸಮರಾಗುವವರೂ ಸಹ ಯಾರೂ ಇಲ್ಲ. ಯಾರೂ ಆಗುವುದಿಲ್ಲ! 


"ಆದರೆ ಅವನನ್ನು ಮಾರಿಸಿದಂತಾಗುತ್ತದೆ. ಅವನ ಸಂಕಲ್ಪವನ್ನು 


ಮುರಿದಂತಾಗುತ್ತದೆ. ಅದರಿಂದ ಅವನ ನಿಃ ಸಂಗತ್ತವು ಹಾಗೆಯೇ ಇರಲಿ. 
ನಮಗೆ ಬರುವಷ್ಟು ಬರಲಿ ಎಂದಷ್ಟೇ ಸಂತೋಷಪಡಬೇಕು. 
ಶೃಂಗಿಣೇ ನಮಃ 

ಶೃಂಗ`- ಎಂದರೆ ಶಿಖರ, ಕೊಂಬು, ಕಿರೀಟಪ್ರಾಯವಾದ ಸ್ಥಳ, ವಸ್ತು, 

ಶೃಂಗವುಳ್ಳವನು ಶೃಂಗಿ, 

ಪರಮಾತ್ಮನಲ್ಲಿ ಎಲ್ಲೆಲ್ಲಿಯೂ ಇಲ್ಲದ ಮತ್ತು ಇರುವುದಕ್ಕೆಲ್ಲ 
ಉತ್ತ ಮವಾದ ಗುಣಗಳು, ವಸ್ತುಗಳು, ಸೌಂದರ್ಯ, ಕಾರ್ಯಶಕ್ತಿ, ಚತುರತೆ, 
ಯುಕ್ತಿ ಸಕಲ ಚತುಃಷಷ್ಟಿಗಳಿಗೆಲ್ಲ ಮಾರಿದ ಗುಣಗಳು ಇರುವುದರಿಂದ 


428 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಅವನು ಶೃಂಗಪ್ರಾಯನು, ಶೃಂಗವುಳ್ಳವನು - ಶೃಂಗಿ - ಅದರಿಂದ ಅವನಿಗೆ 
ಶೃಂಗಿಣೇ ನಮಃ ಎನ್ನುತ್ತೇವೆ. | ನ 

ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಭಾಗ, ಜೀವಕೋಟಿಯ ಯೋನಿಗಳು, 
ಸಚರಾಚರ ವಸ್ತುಗಳು - ಇವುಗಳಲ್ಲಿ ಅವವುಗಳಲ್ಲಿಯೇ ಶೃಂಗಪ್ರಾಯವಾದುದು 
ಇರುತ್ತದೆ, ಆದರೆ ಇವೆಲ್ಲವುಗಳಿಗೂ ಅತ್ಯುತ್ತಮ ಶೃಂಗಪ್ರಾಯವಾದ 
ಪರಮಾತ್ಮ, ಎಲ್ಲ ಶೃಂಗಗಳನ್ನು ಹೊಂದಿರುವ ಶೃಂಗಿಯು ಪರಮಾತ್ಮನೇ. 


ಉದಾಹರಣೆಗೆ ಶ್ರೀಕೃಷ್ಣನು ಗೀತೆಯಲ್ಲಿ ಶೃಂಗಗಳ ಸಾರವನ್ನು ಹೇಳಿದ್ದಾನೆ. 


“ಇಂದ್ರಿಯಾಣಿ ಪರಾಣ್ಯಾಹುರಿಂದ್ರಿಯೇಚ್ಛಃ ಪರಂ ಮನಃ ! 
ಮನಸ್ತು ಪರಾ ಬುದ್ದಿರ್ಯೋ ಬುದ್ದೇಃ ಪರತಸ್ತು ಸಃ !! 
| (ಶ್ಲೋಕ 42, ಅಧ್ಯಾಯ 3 - .ಗೀತಾ) 
ಸಕಲ ವಸ್ತುಗಳಲ್ಲಿ ಇಂದ್ರಿಯಗಳು ಉತ್ತಮವಾದವುಗಳು, 
ಇಂದ್ರಿಯಗಳಿಗಿಂತ ಉತ್ತಮವಾದುದು ಮನಸ್ಸು, ಮನಸ್ಸಿಗಿಂತ 
ಉತ್ತಮವಾದುದು ಬುದ್ದಿ, ಬುದ್ಧಿಗಿಂತ ಉತ್ತಮವಾದುದು ಸಃ (ಎಂದರೆ) 
ಅವನು'' ಪರಮಾತ್ಮನು ಶೃಂಗಪ್ರಾಯನು - ಶೃಂಗಿ. . 
ಯಾವ ಯಾವ ಸಮೂಹ, ಯೋನಿ, ಸಸ್ಯಗಳು ವಸ್ತುಗಳು - ಅವುಗಳಲ್ಲಿ 
ಶೃಂಗ ಪ್ರಾಯವಾದ ಯಾವುದಿದೆಯೋ ಅದು ಪರಮಾತ್ಮನೇ ಎಂದು 
ತಿಳಿಯಬೇಕು - ಇದು ವಿಭೂತಿ ಯೋಗ - ಗೀತೆಯಲ್ಲಿನ ಸಾರಾಂಶ - 


ಯದ್ಯದ್ದ್ವಿಭೂತಿಮತ್ಸತ್ತ್ವಂ ಶ್ರೀಮದೂರ್ಜಿತಮೇವ ವಾ! 
ತತ್ತದೇವಾವಗಚ್ಛ ತ್ವಂ ಮಮ ತೇಜೋಡಂಶ ಸಂಭವಮ್‌ 

| (ಶ್ಲೋಕ 41, ಅಧ್ಯಾಯ 10 - ಗೀತಾ) 
ಪರಮಾತ್ಮನೇ ಶೃಂಗನು ಶೃಂಗಗಳಿಗೆಲ್ಲ ಶೃಂಗನು ಮತ್ತೆ 
ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ । | 
ವಿಷ್ಣಭ್ಯಾಹಮಿದಂ ಕೃಷ್ಣಮೇಕಾಂಶೇನ ಸ್ಥಿತೋ ಜಗತ್‌ /! 

(ಶ್ಲೋಕ 42, ಅ. 10 - ಗೀತಾ) 
ಇದರಿಂದ ಪರಮಾತ್ಮನ ಶ್ರೇಷ್ಟತ್ವವು ಬಹಳ ವಿವರವಾಗಿ ವ್ಯಕ್ತವಾಗುತ್ತದೆ 
- ಶೃಂಗಿ - ಶೃಂಗಗಳಿಗೆ ಶೃಂಗಿ, ಅವನೇ. 
ಭೈರವಾಯ ಸುಕೇಶಾಯ ಭೀಷಣಾಯಾಂತ್ರಮಾಲಿನೇ / 
ಚಂಡಾಯ ರುಂಡಮಾಲಾಯ ನಮೋ ದಂಡಧರಾಯ ಚ (1141 
| (686-692) 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 42 


686. ಭೈರವಾಯ ನಮಃ 


687. 


ಭೈರವ -' ಈಶ್ವರನ' ಸಂಹಾರಾವತಾರ - ಭೈರವ ರಾಗ, 
= ಭಯಂಕರವಾದ ರೂಪ, ಭಯಾನಕ ರಸ, ಹೆದರಿಕೆ. 

ಪರಮಾತ್ಮನು ದುಷ್ಟರನ್ನು ಸಂಹಾರ ಮಾಡುವಾಗ, ದುಷ್ಟತನದ ಭಾವಕ್ಕೆ 
ತಕ್ಕಂತೆ ತನ್ನಲ್ಲಿಯೂ ಚಯಾನಕ ರೂಪವನ್ನು ತಳೆಯಬೇಕಾಗುತ್ತದೆ. ಅತ್ಯಂತ 
ಬಲಿಷ್ಠನಾದ, ನಿಷ್ಕರುಣಿಯಾದ ರಾಕ್ಷಸನಾದ ಹಿರಣ್ಯಕಶಿಪುವಿನ ಸಂಹಾರ 
ಮಾಡಲು ಭಯಂಕರವಾದ ನರಸಿಂಹಾವತಾರ - ಸಿಂಹದ ತಲೆ, ನರನ 
ಶರೀರ - ಕಂಬದಿಂದ ತಳೆದು ಬರಬೇಕಾಗುತ್ತದೆ. ಈ ರೂಪವನ್ನು ಸೃಷ್ಟಿಯಲ್ಲಿನ 
ಯಾವ ದೇವ ದೇವತೆಯಾಗಲೀ, ಜೀವಕೋಟಿಯ ಯಾವ ಜೀವಿಯೇ ಆಗಲೀ, 
ಅಥವಾ ಅತಿ ಬುದ್ಧಿವಂತಿಕೆಯನ್ನು ಹೊಂದಿದ್ದ ಮತ್ತು ಬ್ರಹ್ಮನಿಂದ ವರವನ್ನು 
ಪಡೆದ ಸಾಕ್ಷಾತ್‌ ಹಿರಣ್ಯಕಶಿಪುವಾಗಲೀ ನಿರೀಕ್ಷಿಸಿರಲಿಲ್ಲ. ಇದು 
ಮಹಾಭಯಂಕರ ರೂಪ, ವಿಚಿತ್ರವಾದ ಮತ್ತು ವಿಕಾರವಾದ ರೂಪ, 
ಹೆಚ್ಚೇನೆಂದರೆ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ರೀತಿ ಇನ್ನೂ 
ಕರಾಳವಾದುದು. ಆ ಸಮಯದ ನರಸಿಂಹ ಸ್ವಾಮಿಯ ರೂಪವು 
ಸೃಷ್ಟಿಯಲ್ಲಿಯೇ ಅಷ್ಟು ಭಯಂಕರವಾದ್ದು ಮತ್ತು ನಿಷ್ಕರುಣೆಯಾದ್ದು 
ಬೇರೊಂದು ಇಲ್ಲ, ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದು 
ನರಸಿಂಹಾವತಾರದ ವೈಶಿಷ್ಟ್ಯ. ಭೈರವವಾದ್ದು - ಅದರಿಂದ ಅವನನ್ನು 
ಭೈರವಾಯ ನಮಃ ಎಂದು ಬ್ರಹ್ಮದೇವರು ಸಂಬೋಧಿಸುತ್ತಾರೆ. 

ಈಶ್ವರನು ಸಕಲ ಜಗತ್ತನ್ನು ಲಯಮಾಡುವ ಕರ್ತು, ಲಯಮಾಡುವಾಗ 
ಭೈರವ ರಾಗದಿಂದ ಭೈರವ್ಯ ನೃತ್ಯವನ್ನು ಮಾಡುತ್ತಾನೆ. ಈ ಕಾರಣದಿಂದ 
ಶಿವನನ್ನು ಭೈರವೇಶ್ವರ ಎಂದು ಹೇಳುತ್ತೇವೆ. 

ಏನೂ ತೋರದಾಗ, ಕರುಣಾ ಸಮುದ್ರದ ಬಿಂದು ಸಹಾಯಕ್ಕೆ ಬರುತ್ತದೆ. 
ಮಹಾಭಯಂಕರವಾದ ಪರಿಸ್ಥಿತಿಯಲ್ಲಿ ಬುದ್ಧಿ ಮನಸ್ಸುಗಳು ತಮ್ಮ ತಮ್ಮ 
ಸಮಾಧಾನ ಭಾವವನ್ನು ಕಳೆದು ಕೊಳ್ಳುತ್ತವೆ. ಆಗ ಉತ್ಕಂಟಿತ, ರೀತಿಯಲ್ಲಿ 
ಭೈರವತೆಯು ಹೊರ ಹೊಮ್ಮುತ್ತದೆ. 


ಸುಕೇಶಾಯ ನಮಃ 

ಕೇಶ - ಎಂದರೆ ಕೂದಲು, 

ಸುಕೇಶ - ಎಂದರೆ ಹೇರಳವಾಗಿ ನಯವಾಗಿ ಬೆಳೆದ ಕೂದಲು, 

- ಆಹ್ಲಾದಕರವಾದ, ಅಮೃತಮಯವಾದ ಕಿರಣಗಳು - ಬೆಳದಿಂಗಳ 
ಚಂದ್ರನ ಶಾಂತವಾದ, ತಣ್ಣಗಿರುವ ಕಿರಣಗಳು, 


430 


ಕಃ - ಯಾರು, ಈಶ - ಒಡೆಯನು, ಸು - ಒಳ್ಳೆಯವನು, ಪ್ರಾಣಪ್ರಿಯನಾದ 
ಒಡೆಯನು ಯಾರೂ ಎಂದರೆ ಪರಮಾತ್ಮನೇ, ಅವನಷ್ಟು ಹಿತೈಷಿಗಳು ಯಾರೂ 
ನಲು 
ಪರಮಾತ್ಮನ ಕೃಪೆಯು, ದಯೆಯು ಅವನ ಸಾಗರದಿಂದ ಬಿಂದುವಿನ 
ಕಣಮಾತ್ರ ದೊರೆತರೂ ಅದು ಜೀವಿಗಳಿಗೆ ಒಂದು ಸಾಗರವನ್ನೇ ಪಡೆದಂತೆ 
ಆಗುತ್ತದೆ. ಆಗ ಅವನ ಸಾಗರದಲ್ಲಿರುವ ಕೃಪೆಯ ಪ್ರಮಾಣ 
ಕುಂಠಿತವಾಗುವುದಿಲ್ಲ. ಅದು ಪೂರ್ಣವೇ ಇರುತ್ತದೆ. ಪಡೆದವರಲ್ಲಿಯೂ 


ಪೂರ್ಣವೇ ಇರುತ್ತದೆ. 


ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್‌ ಪೂರ್ಣಮುದುಚ್ಕತೆ ! 
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಠತೇ |! 
ಓಂ ಶಾಂತಿಃ ಶಾಂತಿಃ ಶಾಂತಿಃ !! 


ಎಂಬಂತೆ ಸಕಲವೂ ಪೂರ್ಣವಾಗಿಯೇ ಇರುತ್ತದೆ. ಜೀವಿಯು ಮಾತ್ರ 

ಸುಕೇಶಾಯ ನಮಃ - ಸುಂದರವಾಗಿ ಬೆಳೆದಿರುವ ಕೂದಲಿನ ಸಮೂಹ 
- ಪರಮಾತ್ಮನು ಅವನ ಅಂಗ-ಅಂಗಗಳಲ್ಲಿಯೂ ಸುಂದರವಾಗಿರುತ್ತಾನೆ. 
ಸುಂದರವಾದ ಕಿರೀಟವನ್ನು ತನ್ನ ತಲೆಯ ಮೇಲೆ ಧರಿಸಿ ತನ್ನ ಸುಕೇಶವನ್ನು 
ಬೆನ್ನಮೇಲೆಯೂ, ತಲೆಯ ಸುತ್ತಲೂ ಹರಡಿಕೊಂಡು ಮುಖಮಂಡಲವನ್ನು 
ಸುಕೇಶವು ಶೋಭಿಸುತ್ತದೆ, ಶೋಭೆಯು ಹೆಚ್ಚುತ್ತದೆ - 
ಶೋಭಾಯಮಾನವಾಗಿರುತ್ತದೆ, ನಯನ ಮನೋಹರವಾಗಿರುತ್ತದೆ. 

ಸುಕೇಶ - ಭಗವಂತನಷ್ಟು ಪ್ರಿಯರು ಯಾರೂ ಇಲ್ಲ, ಅವನಂತೆ ನಮ್ಮ 
ಎಲ್ಲ ಆಗು ಹೋಗುಗಳನ್ನು ನಡೆಸುವವನು ಯಾರೂ ಇಲ್ಲ. ಅವನನ್ನು 
ಬಿಟ್ಟರೆ ಉಳಿದ ಎಲ್ಲರೂ ಸಮಯ ಸಾಧಕರು. ಶಂಕರರು ಭಜ ಗೋವಿಂದಂ 
ಸ್ತೋತ್ರದಲ್ಲಿ ಹೇಳಿರುವಂತೆ ಇತರರು ಸಮಯ ಸಾಧಕರು ಅಷ್ಟೆ - ?? 
ಅದರಲ್ಲಿ ಬರುವ ಪ್ರತಿಯೊಂದು ಶ್ಲೋಕವೂ ಪ್ರಪಂಚದಲ್ಲಿ ನಡೆಯುವ, 
ಸಮಯ ಸಾಧಕರ ನಡತೆಯ ಕಟು ಸತ್ಯವನ್ನು ಹೊರ ಹೊಮ್ಮುತ್ತದೆ. 
ಇಷ್ಟಾದರೂ ವೈರಾಗ್ಯ ಬರುವುದೆಂತು? ಯಾವಾಗ?? ಇದಕ್ಕೆ ಭಗವಂತನ 
ಪರಮ ಕೃಪೆ ಅವಶ್ಯಕತೆ ಬಹಳ ಅಗತ್ಯ. ಇನ್ನೊಂದು ಸತ್ಯದರ್ಶನವೆಂದರೆ 


""ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ! 
ಬ್ರಹ್ಮ ಸತ್ಯಂ ಜಗನ್ಮಿಥ್ಕಾ ........... ೆ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 3. | 431 


688. 


689. 


690, 


691. 


ಈ ಸತ್ಯವನ್ನು ಕಾಣಬೇಕಾದರೆ ಭಾವಿಸಬೇಕಾದರೆ ಭಗವಂತನ ಸುಕೇಶಗಳು 


ಅನವರತ ಬೀಳಬೇಕು. ಸುಕೇಶನ ಕರುಣೆ ಅಪಾರ!! ಸುಕೇಶಾಯ 


ನಮೋನ್ನಮಃ. 


ಭೀಷಣಾಯ ನಮಃ 
ಭೀಷಣ - ಹೆದರಿಕೆಯನ್ನು ಉಂಟುವ ಸನ್ನಿವೇಶ. 
- ರೌದ್ರವಾದ್ದು, ರೌದ್ರರಸ, ನವರಸಗಳಲ್ಲಿ ಒಂದು. 
ನವರಸಗಳು, ಅತ್ಯಾಕರ್ಷವಾದುದು, ಭೀಷಣರಸವು ಭಯಂಕರ 
ಪ್ರಧಾನವಾದ್ದು. ಅತ್ಯಂತ ರೌದ್ರವಾದ್ದು. ಇದನ್ನು ಯಾರೂ ಅನುಭವಿಸಲು, 
ನೋಡಲು, ಕೇಳಲು ಇಚ್ಛಿಸುವುದಿಲ್ಲ. ಪ್ರತಿಯೊಂದು ರಸವೂ ಪರಮಾತ್ಮನ 
ಇಚ್ಛಾ ಭಾವವನ್ನು ಪ್ರತಿಪಾದಿಸುತ್ತದೆ. ರಸಗಳು ಪರಮಾತ್ಮನೇ. ಅವನನ್ನು 
ಅವುಗಳಿಂದಲೇ ನಮಿಸುತ್ತೇವೆ. 
ಆಂತ್ರಮಾಲಿನೇ ನಮಃ 
ಆಂತರ - ಗುಪ್ತ, ಮನಸ್ಸಿನೊಳಗಿನ ಸ್ವಭಾವ, ಅಂತರಂಗದ ಸ್ವಭಾವ. 
ಆಂತ್ರಮಾಲಿ - ಅಂತರಂಗದಲ್ಲಿನ ಸ್ವಭಾವಗಳ ಸರಣಿ, ಈ ಭಾವದ 
ಸರಣಿಯೇ ಅವನು. 
ಪರಮಾತ್ಮನು ಅಂತರಂಗದಲ್ಲಿ ಸ್ವಾಮಿಯಾಗಿ ನಿಂತು ಆತ್ಮನನ್ನು 
ಅಂಧಕಾರ, ಮಾಯೆಯಿಂದ, ಭವಸಾಗರದಿಂದ ಹೊರಗೆ ನಡೆಸುವವನು - 
ಆಂತ್ರಮಾಲಿನೇ ನಮಃ ಅವನು ಆತ್ಮಸಾಕ್ಷಿ, ಸಾಕ್ಷಿಗೋಪಾಲ, ಸದಾ ಆತ್ಮನ 


ಜೊತೆಯಲ್ಲಿಯೇ ಇರುವವನು - ಕಣ್ಣುಗಳನ್ನು ರೆಪ್ಪೆಗಳು ಹೇಗೆ ಕಾಪಾಡುವುವೋ 


ಅದೇ ರೀತಿ ಆತ್ಮನನ್ನು ರಕ್ಷಿಸುತ್ತಾನೆ. 
ಚಂಡಾಯ ನಮಃ : 
ಚಂಡಾಯ - ಭಯಂಕರವಾದವನು, ಬಹಳ ಶಾಖವಾದ್ದು - ಚಂಡ. 

ಪರಮಾತ್ಮನು ಭಯಂಕರ ಸ್ವರೂಪವನ್ನು ಸಹ ಹೊಂದುತ್ತಾನೆ, 

ಹೊಂದಬಲ್ಲನು. ಸನ್ನಿವೇಶಕ್ಕೆ ತಕ್ಕಂತೆ ಭಯಂಕರವಾದ ರೂಪವನ್ನು, ಸುಂದರ, 

ಸೌಮ್ಯ, ಆಕರ್ಶಕ ರೂಪಗಳನ್ನು ಹೊಂದುತ್ತಾನೆ. ಆದರೆ ಅವನು ಕೇವಲ 

ಸೌಮ್ಯನೇ. ಸದಾ ಸುಂದರನು, ನಯನ ಮನೋಹರನು, ಚಂಡ 

ಸ್ವರೂಪನಾಗುವುದು ಕೇವಲ ದುಷ್ಟರ ಸಂಹಾರಕ್ಕಾಗಿ. 


ರುಂಡಮಾಲಾಯ ನಮಃ 
ರುಂಡ - ಎಂದರೆ ತಲೆಯ ಬುರುಡೆ, ಇವುಗಳನ್ನು ಮಾಲೆಯಾಗಿ ಹಾಕಿ 
ಕೊಂಡಿರುವವನು, 


432 


692. 


693. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಕಾಳಿಯ ಅವತಾರದಲ್ಲಿ ರುಂಡ ಮಾಲೆಯನ್ನು ಹಾಕಿಕೊಂಡಿರುತ್ತಾಳೆ, 
ಇದು ರೌದ್ರರೂಪ, (ರುಂಡ - ತಲೆಯಿಲ್ಲದ ಶರೀರ) 


ದಂಡಧರಾಯ ನಮಃ | | 

ದಂಡ - ಕೋಲು, ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡುವುದು, ವ್ಯರ್ಥವಾದುದು. 
ಸನ್ಯಾಸಿಗಳು ಹಿಡಿದುಕೊಳ್ಳುವ ಕೋಲು. ಶಿಕ್ಷೆ ಕೊಡುವ ಕಾನೂನುಗಳು, 

ಪರಮಾತ್ಮನು ದಂಡವನ್ನು ಹಿಡಿದುಕೊಂಡು ಜೀವಿಗಳನ್ನು ಭವಸಾಗರದಲ್ಲಿ 
ಸನ್ಮಾರ್ಗದಲ್ಲಿ ನಡೆಸುತ್ತಾನೆ. ಅದರಿಂದ ಅವನು ದಂಡಧರನು. ದಂಡವನ್ನು 
ಉಪಯೋಗಿಸುವವರಲ್ಲಿ ಇವನು ಬಹಳ ಶ್ರೇಷ್ಠನು. ಇವನಿಗಿಂತ ಶ್ರೇಷ್ಠರು 
ಬೇರೊಬ್ಬರಿಲ್ಲ. 

ದಂಡವೆಂಬ ಆಯುಧವನ್ನು ಹಿಡಿದಿರುವವನು - ದಂಡಾಯುಧಪಾಣಿ - 
ಸುಬ್ರಮಣ್ಯ. 

ದಂಡ - ಎಂದರೆ ಯಮ, ವಿಷ್ಣು, ಶಿವ. 

ದಂಡಧರ - ಯಮ, ನ್ಯಾಯಧೀಶ - ಈ ಕೆಲಸವನ್ನು ನಿಷ್ಪಕ್ಷಪಾತವಾಗಿ 
ನಡೆಸುವವನು ಪರಮಾತ್ಮನೊಬ್ಬನೇ! | 


ಅಖಂಡತತ್ವ ರೂಪಾಯ ಕಮಂಡಲುಧರಾಯ ಚ ! 
ನಮಸ್ತೇ ಚಂಡಸಿಂಹಾಯ ಸತ್ಯಸಿಂಹಾಯ ತೇ ನಮಃ 111511 
(693-696) 


ಅಖಂಡತತ್ವರೂಪಾಯ ನಮಃ 
ಖಂಡ - ಭಾಗ ಮಾಡುವುದು, ಅ - ಸಾಧ್ಯವಿಲ್ಲದ್ದು, ಹೀಗೆ ಮಾಡಿದರೂ 
ಮೊದಲಿನ ಹಾಗೆಯೇ ಇರುವಂತಹದು ಎಂದರೆ ಪ್ರತಿ ಭಾಗದಲ್ಲಿಯೂ 
ಮೊದಲಿನ ಎಲ್ಲಾ ಗುಣ, ಸ್ವಭಾವಗಳನ್ನು ಇರಿಸಿಕೊಂಡಿರುವಂತಹದು. 
ಪರಮಾತ್ಮನು ಪರಿಪೂರ್ಣನು. ಅವನು ಹೇಗೆ ಇದ್ದರೂ ಎಲ್ಲೇ ಇದ್ದರೂ, 
ಯಾವ ಕಾಲ ದೇಶದಲ್ಲಿಯೇ ವ್ಯಕ್ತವಾದರೂ ಅವನು ಪರಿಪೂರ್ಣನು. 
ಅಖಂಡನು, ಭಾಗ ಮಾಡಲ್ಪಡದವನು, ಭಾಗ ಮಾಡಲ್ಪಟ್ಟರೂ ಸಹ ಪ್ರತಿ 


ಭಾಗವು ಪರಿಪೂರ್ಣವಾಗಿಯೇ ಇರುತ್ತದೆ. ಅಖಂಡನು. ಈ ಅಖಂಡ 


ಪ್ರತಿಪಾದನೆ ಭಗವಂತನೊಬ್ಬನಿಗೇ ಅನ್ವಯಿಸುತ್ತದೆ. ಬೇರೆ ಯಾರಿಗೂ. 
ಅನ್ವಯಿಸುವುದಿಲ್ಲ. ಅವನು ಏಕಮೇವಾದ್ವಿತೀಯನು. 


ಆತ್ಮವೂ ಅಖಂಡವೇ. ಪರಮಾತ್ಮ ಅಂಶರೂಪವಾಗಿಯೇ ಆತ್ಮಗಳು 


ಇರುತ್ತವೆ. ಬೂದು ಆತ್ಮವೂ ಪರಿಪೂರ್ಣವೇ! 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 433 


694. 


695. 


ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್‌ ಪೂರ್ಣಮುದುಚ್ಛತೇ 1 
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಠತೇ /! 


ಈ ಮಂತ್ರವು ಬಹಳ ಸಮಂಜಸವಾಗಿ ಪರಮಾತ್ಮನಿಗೆ ಅನ್ವಯಿಸ್ತುದೆ. 
 ಅಖಂಡತತ್ವವೂ ಪೂರ್ಣವಾಗಿ ಅವನಿಗೆ ಅನ್ವಯಿಸುತ್ತದೆ. 
ತತ್ತ್ವ - ಪರಮಾತ್ಮ, ಸತ್ಯ, ಮೂಲಭೂತ ಸ್ಥಿತಿ, ಸತ್ಯ ಸ್ವರೂಪ, ವಸ್ತುಸ್ಥಿತಿ, 
ಮುಂತಾಗಿ. 
ಇವೆಲ್ಲ ಅರ್ಥದಲ್ಲಿಯೂ ತತ್ವವು ಒಂದೇ. ಅವಿಚ್ಛಿನ್ನ. ಭಾಗಮಾಡಲು 
ಅಸಾಧ್ಯವಾದುದು. ಈ ಎಲ್ಲ ಅರ್ಥಗಳೂ ಪರಮಾತ್ಮನನ್ನೇ ಪ್ರತಿಪಾದಿಸುತ್ತವೆ. 


, ಅದರಿಂದ ಪರಮಾತ್ಮನು ಅಖಂಡತತ್ತ್ವ ಸ್ವರೂಪನು. ಅವನನ್ನು 


ಅಖಂಡತತ್ತ್ವರೂಪಾಯ ನಮಃ ಎಂದು `ನಮಸ್ಕರಿಸುತ್ತೇವೆ. 


'ಕಮಂಡಲುಧರಾಯ ನಮಃ 


ಕಮುಂಡಲು - ಸನ್ಯಾಸಿಯ ನೀರಿನ ಪಾತ್ರೆ. 
ಕಮಂಡಲು ಮತ್ತು ದಂಡವನ್ನು ಸಂನ್ಯಾಸಾಶ್ರವನ್ನು ಸ್ವೀಕರಿಸಿದವರು 

ತಮ್ಮ ಜೊತೆಯಲ್ಲಿ ಅವಿಭಾಜ್ಯ ಅಂಗವಾಗಿ ಪರಿಗಣಿಸುತ್ತಾರೆ. 

ಕೆಲವು ದೇವ / ದೇವತೆಗಳು ಕಮಂಡಲವನ್ನು ಕೈಯಲ್ಲಿ ಹಿಡಿದಿರುತ್ತಾರೆ. 
ದತ್ತಾತ್ರೇಯರು, ದುರ್ಗಾ, ವಾಮನಾವತಾರದಲ್ಲಿ ಶ್ರೀಮನ್ಮಹಾವಿಷ್ಣು. 

ಖಷಿ, ಮುನಿಗಳು, ಕಮಂಡಲುವನ್ನು ಉಪಯೋಗಿಸುತ್ತಾರೆ. 

ಕವೇರ ಮುನಿಯ ಮಗಳಾದ ಕಾವೇರಿಯನ್ನು ಅವಳ ಪತಿಯಾದ ಅಗಸ್ಕರು 
ಸ್ನಾನಕ್ಕಾಗಿ ನದಿಗೆ ಹೋಗುವಾಗಿ ಕಾವೇರಿಯನ್ನು ನೀರಿರುವ ಕಮಂಡಲದಲ್ಲಿ 
ಆವಾಹಿಸಿ ಹೋಗುತ್ತಿದ್ದರು. ಕಾವೇರಿಯು ಎಲ್ಲಿ ಅವರನ್ನು ತ್ಯಜಿಸುವಳೋ 
ಎಂಬ ಭಾವನೆಯಿಂದ ಈ ರೀತಿ ಮಾಡುತ್ತಿದ್ದರು. 

ಬ್ರಹ್ಮ ದೇವರು ಕಮಂಡಲವನ್ನು ಧರಿಸಿರುವುದರಿಂದ ಅವರಿಗೆ 
ಕಮಂಡಲುಧರಾಯ ನಮಃ ಎಂದು ನಮಸ್ಕರಿಸುತ್ತೇವೆ. 


ಚಂಡಸಿಂಹಾಯ ನಮಃ 
ಚಂಡ - ಎಂದರೆ ಕ್ರೂರವಾದ್ದು, ಭಯಂಕರವಾದುದು. 
ಈ ರೀತಿ ರೂಪವನ್ನು ಮತ್ತು ಕಾರ್ಯಮಾಡುವವನು ಅವನು ಚಂಡನು. 


ಅವರುಗಳಲ್ಲೆಲ್ಲಾ ಸಿಂಹ ಸ್ವರೂಪನು, ರಾಜನು - ಚಂಡಸಿಂಹಾಯ ನಮಃ. 


ನರಸಿಂಹ ಸ್ವಾಮಿಯು ಉಗ್ರರೂಪನು ಮತ್ತು ಭಯಂಕರವಾದ ಕೆಲಸ 
ಮಾಡಿದವನು. 


434 


696. 


697. 


698. 
699. 


700. 


701. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಪ್ರತಿ ಯೋನಿಯಲ್ಲಿಯೂ ಒಂದೊಂದು ಚಂಡಸಿಂಹನಿರಬಹದು. ಆದರೆ 
ಎಲ್ಲ ಯೋನಿಯ ಚಂಡಸಿಂಹರುಗಳಿಗೂ ಗುರುತರವಾದವನು ಪರಮಾತ್ಮನು 
- ಚಂಡಸಿಂಹನು - ಅದರಿಂದ ಅವನಿಗೆ ಚಂಡಸಿಂಹನಿಗೆ. as 


ಸತ್ಯಸಿಂಹಾಯ ನಮಃ 


ಸತ್ಯವನ್ನು ಪ್ರತಿಪಾದಿಸುವವರಿಗೆಲ್ಲ ಸಿಂಹಸ್ವ 'ರೂಪವನು- ಪರಮಾತ್ಮ ಮ. 


ಸತ್ಯವನ್ನೇ ಧೈರ್ಯದಿಂದ ಬಯಲಿಗೆಳೆಯುವವನು - ಪರಮಾತ್ಮ. 


ಪರಮಾತ್ಮನೊಬ್ಬನನ್ನು ಬಿಟ್ಟರೆ ಈ ಸತ್ಯಪ್ರ ತಿಪಾದನೆ ಮಾಡುವರು ಯಾರೂ 


೬ 


ಇಲ್ಲ. ಅದರಲ್ಲೂ SR. ಸತ್ಯ ವನ್ನೇ ಸ್ಥಂಬೀಭೂತವಾಗಿ 


₹ು 


ಪ್ರತಿಪಾದಿಸುವವರು ಯಾರೂ ಇಲ್ಲ. 


ನಮಸ್ತೇ ಶ್ರೇತಸಿಂಹಾಯ ಪೀತಸಿಂಹಾಯ ತೇ ನಮಃ / 
ನೀಲಸಿಂಹಾಯ ನೀಲಾಯ ರಕ್ತಸಿಂಹಾಯ ತೇ ನಮಃ 11161/ 
(697-701) 


ಶ್ವೇತಸಿಂಹಾಯ ನಮಃ 
ಶ್ವೇತ - ಎಂದರೆ ಬಿಳುಪಾದ, ಸಿಂಹ - ಸಿಂಹವು. 
ಸಿಂಹದ ಬಣ್ಣಗಳ ವರ್ಣನೆಯನ್ನು ಮಾಡಿ ನಮಸ್ಕಾರಮಾಡುವುದು. 


ಪೀತ ಸಿಂಹಾಯ ನಮಃ 
. ಪೀತ - ಹಳದಿ, ಸಿಂಹ, ಹಳದಿ ಬಣ್ಣದ ಸಿಂಹ... 


ನೀಲಸಿಂಹಾಯ ನಮಃ 
ನೀಲಿಯ ಬಣ್ಣದ ಸಿಂಹನಿಗೆ ನಮಸ್ಕಾರ. 


ನೀಲಾಯ ನಮಃ 
ನೀಲಿಯ ಬಣ್ಣದವನು - ನೀಲನು. 
ನೀಲಮೇಘಶ್ಯಾಮ - ಕೃಷ್ಣ, ಶ್ರೀರಾಮ. 
ನೀಲ - ನೀಲಿಯ ಮಣಿ, ರತ್ನ, ಇಂದ್ರ ನೀಲಮಣಿ. 


ರಕ್ತಸಿಂಹಾಯ ನಮಃ 


ರಕ್ತವರ್ಣದ ಸಿಂಹ - ಕೆಂಪು ಬಣ್ಣದ ಸಿಂಹ, ಕೆಂಪು ಬಣ್ಣದಲ್ಲಿಯೂ 
ಹಲವು ರೀತಿ ಇರುತ್ತವೆ. ಸಿಂಹವು ಅನೇಕ ವರ್ಣದ್ದಾಗಿರಬಹುದು. ಇದು 


ಸಹಜ ರೀತಿ. 


ಶ್ರೀ ನೃಸಿಂಹ ಸಹಸ್ವನಾಮಾವಳಿ A 435 


702. 


ಆದರೆ ನರಸಿಂಹ ಸ್ವಾಮಿಯು ಹಿರಣ್ಯ ್ಯಕಶಿಪುವನ್ನು ಸಂಹಾರ ಭಜ 


ಅವನು ರಾಕ್ಷಸನ ಎದೆಯನ್ನು ಸೀಳಿ ಕರುಳಿನ ಮಾಲೆ ಹಾಕಿಕೊಂಡು 
_ರಕ್ಷಪಾನವನ್ನು ಮಾಡಿದನು. ನರಸಿಂಹನ ದೇಹವೆಲ್ಲ ರಕ್ತಮಯವಾಗಿತ್ತು, 
ರಕ್ತಸಿಂಹವಾದನು. ಅಷ್ಟೇ ಅಲ್ಲ - ಅವನು - ನರಸಿಂಹನು ರಕ್ತ ಸಿಕ್ತ 


ಸಿಂಹನಾದನು - ಮುಖ, ಮೈ, ತಲೆ, ಕೈ, ತೊಡೆಗಳು, ಅವನ ದೇಹದ ಎಲ್ಲ 
ಭಾಗಗಳೂ ರಕ್ತ, ಮಾಂಸಮಯವಾಗಿದ್ದವು. ನರ - ಎಂದರೆ ಮಾನುಷ 


| ಸ್ವಭಾವೇ ಉಳಿದಿರಲಿಲ್ಲ. ಕಂಬದ ನರಸಿಂಹನು - ರಕ ಸಿಂಹನಾದನು - 
" ಮಗೇಂದ್ರನಿಗೆ 'ತಕ್ಕಂತೆ ಕಾಣುತ್ತಿದ್ದನು - ರಕ್ತಸಿಂಹಾಯ ತೇ ನಮಃ. 


ನಮೋರದಾರಿದ್ರಸಿಂಹಾಯ ಧೂಮಸಿಂಹಾಯ ತೇ ನಮಃ / 
ಮೂಲಸಿಂಹಾಯ ಮೂಲಾಯ ಬೃಹತ್ತಿಂ ಹಾಯ ತೇ ನಮಃ 11/1 
(702-706) 


ಅದಾರಿದ್ರಸಿಂಹಾಯ ನಮಃ 
ದಾರಿದ್ರ - ಎಂದರೆ ಏನೋ ಒಂದು ಕಡಿಮೆಯಿರುವುದು ಅಥವಾ 


311. ಸ ಇರುವುದು - "ಬಡತನ. 


ದರಿದ್ರ -  ಹಣವಿಲ್ಲದವನು.. | ಗ 
'ದರಿದ್ರತನ - ಬಡತನ ಇಲ್ಲದಿರುವುದೆಕ್ಕೆ ಅದಾರಿದ್ರ, ಎಂದರೆ 
ಶ್ರೀಮಂತವಾಗಿರುವುದು : - ದರಿದ್ರತೆಯನ್ನು ನಾಶಮಾಡಿಕೊಂಡು. 


| ಶ್ರೀಮಂತನಾಗಿರುವುದು - ಇದರಲ್ಲಿ ವಿಶೇಷ ಸ್ಥಾನ ಪಡೆಯುವುದು - 
... ಅದಾರಿದ್ರಸಿಂಹತ್ವ.. ಪರಮಾತ್ಮನು ಶ್ರೀ - ಎಂದರೆ ಸಾಕ್ಷಾತ್‌ ಧನ 


i ದೇವತೆಯಾದ ಲಕ್ಷ್ಮಿ ೀಯನ್ನೇ ಹೊಂದಿರುವುದರಿಂದ ಅವನು ಸದಾ 


703. 


ಅದಾರಿದ್ರನು, ಶ್ರೀಮಂತಿಕೆಯು ಹಣದ್ದೇ ಆಗಬೇಕಿಲ್ಲ. ಹಣವು ಒಂದು 
ತರಹೆ ಶ್ರೀಮಂತಿಕೆಯನ್ನು ಪ್ರಕಾಶಿಸುತ್ತದೆ. ಸಂಪತ್ತು ಎಂದರೆ ಸ್ಲಿರವಾದ್ದು 


- ವಿದ್ಯಾ ಸಂಪತ್ತು, ಗುಣ ಸಂಪತ್ತು, ಜ್ಞಾನ ಸಂಪತ್ತು ಇತ್ಯಾದಿ - ಪರಮಾತ್ಮ ನೇ 


ಸಕಲ: "ರೀತಿಯಲ್ಲಿ ಯೂ ಉತ್ತಮೋತ್ತ ಮನು. ಅದಾರಿದ್ರತೆ ಜೊತೆಗೆ 


. ಸಿಂಹುತ್ವವನ್ನು ಸೇರಿಸಿರುವುದರಿಂದ ಅವನು ಉತ್ತಮೋತ್ತಮನಾದನು. ಇವರ 
ಸಮರು ಯಾರೂ ಇಲ್ಲ. ಅದರಿಂದಲೇ ಇವನನ್ನು ಅದಾರಿದ್ರ ಸಿಂಹಾಯ 
ರ ಎಂದು ನಮಸ್ಕರಿಸುತ್ತೇವೆ. 


ಧೂಮ್ರಸಿಂಹಾಯ ನಮಃ 
ಧೂಮ - ಹೊಗೆಯ ಬಣ್ಣದ ಕಪ್ಪು - ಈ ಬಣ್ಣದ ಸಿಂಹವು ಬಹಳ 


' ಅಪರೂಪ. 


436 


704. 


705. 


ಶ್ರೀ ನೃಸಿ ಸಿಂಹ ಸಹಸ್ರನಾಮಾವಳಿ: 


ಇಂತಹ ಬಣ್ಣದ ಸಿಂಹ - ಅಂದರೇ ಈ ಬಣ್ಣದ ಸಿಂಹವು ಅಪರೂಪ. 
ಆದರೂ ಈ ಬಣ್ಣದ ಸಿಂಹವು ಒಂದು ರೀತಿ "ಕಿರಣಗಳನ್ನು ತೀಕ್ಷ್ಣವಾಗಿ 
ಬಿಡುತ್ತಿರುತ್ತದೆ. ಪರಮಾತ್ಮನು ಇಚ್ಛಿಸಿದ ರೂಪವನ್ನು ಹೊಂದುವುದರಿಂದ 
ಮತ್ತು ಬ್ರಹ್ಮದೇವರು ಪರೋಕ್ಷ ರೂಪಗಳಲ್ಲಿ ಹೊಗಳುತ್ತಿರುವುದರಿಂದ . 
ನರಸಿಂಹನು ಬಹಳ ಸಂತುಷ್ಟನಾಗಿರಬೇಕು! 


ಮೂಲಸಿಂಹಾಯ ನಮಃ 
ನರಸಿಂಹನು ನರನ ಮತ್ತು ಸಿಂಹದ ಜೋಡಣೆಯ ಶರೀರಿಯಾದ್ದ ರಿಂದ, 
ಈ ರೂಪದಲ್ಲಿ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ್ದ ನ್ನು ನೋಡಿದರೆ ಅವನು 


'ಮೂಲತಃ ಸಿಂಹದ ರೂಪವೇ ಆಗಿ ಕೇವಲ ವರದ ಬಿಡುಗಡೆಗಾಗಿ ನರನ 
ಶರೀರವನ್ನು ಧರಿಸಿರಬಹುದು - ಎಂದರೆ ನರಸಿಂಹನ ಮೂಲ ರೂಪ - 


ಸಿಂಹವೇ! 


ಮೂಲಾಯ ನಮಃ | | 


ನರಸಿಂಹ ಸ್ವಾಮಿಯ ಮತ್ತು ಎಲ್ಲ ದೇವ ದೇವತೆಗಳ ಮೂಲ ರೂಪ 
ಪರಮಾತ್ಮ - ಸನ ಸಾಕಾರ ರೂಪ, ನಿರಾಕಾರ ರೂಪ ಮತ್ತು ಇನ್ನೂ 
ಅರಿಯದ ರೂಪಗಳು, ಕೊನೆಯಲ್ಲಿ ಅಂದರೆ ಮೂಲದಲ್ಲಿ ಓಂಕಾರದಲ್ಲಿ 
ನಿಲ್ಲುತ್ತವೆ, ಕೇವಲ ""ಓಂ'' ನಲ್ಲಿಯೇ ಪ್ರತಿಷ್ಟಿತವಾಗಿರುತ್ತವೆ. . 

ಸರ್ವ ಸೃಷ್ಟಿಗೂ ಅಖಿಲಾಂಡ ಕೋಟಿ ಬ್ರಹ್ಮಾ ೦ಡಗಳಿಗೂ ಮೂಲವು 
ಪರಮಾತ್ಮನೇ! ಅವನ ಮೂಲವನ್ನು ಅರಿತವರಿಲ್ಲ, ಅರಿಯಲು ಎಲ್ಲರೂ 
ಪ್ರಯತ್ನ ಪಡುವವರೇ. ಹಾಗೆ ಅರಿತವರು ಎಂದು ಹೇಳಬಹುದಾದರು 
ಭಕ್ತರೇ! ಅರಿಯುವ ರೀತಿ, ಅರಿತ ಭಾವ, ರೂಪ, ಎಲ್ಲವೂ ಒಂದೇ ಅಲ್ಲ. 
ಒಬ್ಬೊಬ್ಬರಿಗಾದ ಅನುಭವ ಬೇರೆ ಬೇರೆ! ಖಷಿ ಮುನಿಗಳು ತಾವು ಕಂಡ 
ಭಗವಂತನ ಮೂಲವನ್ನು ಅವರವರದೇ ಆಗಿ ಮಂತ್ರಗಳಲ್ಲಿ ತಿಳಿಸಿದ್ದಾರೆ. 
ಅವರು ಎಲ್ಲರೂ ಯಾರು ಯಾರು ಎಂದು ತಿಳಿಸದೇ ಅಜ್ಞಾತವಾಗಿದ್ದಾರೆ. 
ಇದು ಭಗವಂತನ ಮಹಿಮೆ. - ಮೂಲವೇ ಮೂಲ! ತಿಳಿದವರಾರು!! 


ಅದರಿಂದಲೇ ಹೇಳುವುದು; ಯಷಿಮೂಲ, ಗುರುಮೂಲ, ದೇವಮೂಲವನ್ನು 
ತಿಳಿಯಲು ಹೋಗಬಾರದು!! ಏಕೆಂದರೆ ತಿಳಿಯುವುದು ಕಷ್ಟ! ತಿಳಿದ ಮೇಲೆ 


ಭಾವನೆ, ಗುರುತ್ವ, ಭಕ್ತಿ; ಗೌರವಗಳು ಕದಲಬಹುದು! ಬುದ್ಧಿ 
ವಿಚಲಿತವಾಗಬಹುದು! ಮನಸ್ಸು ಬದಲಾಗಬಹುದು!! ಇವು ಕೂಡದು. 
ಉತ್ಪನ್ನವಾಗಿರುವ ಗುರುತ್ವ, ಭಕ್ತಿ, ಶ್ರದ್ದೆ ಹೆಚ್ಚು ಹೆಚ್ಚಾಗಿ 


. ಮುಂದುವರಿಯಬೇಕೆಂಬುದೇ ಭಗವಂತನ ಮತ್ತು ನಮ್ಮ ಹೆಬ್ಬಯಕೆ! ಅದರಿಂದ 


ಮೂಲಾಯ ನಮಃ ಎಂದರೆ ಮೂಲಾಯ ನಮಃ ಅಷ್ಟೆ! 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 41 | 437 


706. 


707. 


ಒಟ್ಟಿನಲ್ಲಿ ಎಲ್ಲೆಲ್ಲಿ ಗುರುತ್ವ, ಗೌರವ, ಅಪಾರ ಶ್ರದ್ದೆ ಮತ್ತು ಅನನ್ಯ 
ಅವ್ಯಭಿಚಾರಣೇ ಭಕ್ತಿಯಿರುವುದೋ, ಅಲ್ಲಿಯ ಮೂಲವನ್ನು ""ಕಾಯ ವಾಚಾ 


 ಮನಸಾಪಿ'' ಚಿಂತಿಸಿಬಾರದು ಮತ್ತು ಪರೀಕ್ಷಿಸಬಾರದು. ಅಂತಹ ಸನ್ನಿವೇಶ 


ಒದಗಿ ಬಂದಾಗ, ಮನಸ್ಸನ್ನು ಆ ವಿಚಾರಗಳಿಂದ ಹೊರಗೆಳದು ನಮ್ಮ 
ಒಳಗಿನ ಹೃದಯ ಗುಹೆಯಲ್ಲಿ ಸ್ಥಿರೀಕರಿಸುವುದು ನಮ್ಮನ್ನು ನಾವು ಬಿಡುಗಡೆ 
ಮಾಡಿಕೊಳ್ಳಲು ಮಾಡುವ ಅತ್ಯುತ್ತಮ ಸೇವೆ. ಹೇ ಮೂಲಾಯ ಪ್ರಭುವೇ 
ನಮಃ, ತವ ಮಾಯಾ ದುರತ್ಕಯಾ। ತವ ಮೂಲಾ ದುರತ್ಕಯಾ!! 


ಬೃಹತ್ಸಿಂಹಾಯ ನಮಃ ' 
ಬೃಹತ್‌ - ಅತ್ಯಂತ ದೊಡ್ಡದು, ಗುರುತರವಾದುದು, 
ಚಿಂತನೆಯಲ್ಲಿ ಬೃಹತ್‌ ಇರಬಹದು, ಗಾತ್ರ, ಪ್ರಮಾಣದಲ್ಲಿ 


' ಬೃಹತ್ತಿರಬಹದು, ಭಾವನೆ, ರೂಪ ಮುಂತಾದುವುಗಳಲ್ಲಿ ಬೃಹತ್ತಿರಬಹದು!! 


ಅಂತಹ ಸಿಂಹ ರೂಪನಾದವನು - ಪರಮಾತ್ಮ ""ಸಿಂಹ'' ಸ್ವರೂಪ - 
ಎಂದರೆ ಪ್ರಾಣಿಯಾದ ಸಿಂಹ, ವಿಚಾರಗಳಿಗೆ ಉತ್ತಮ ರೀತಿಯ ಭಾವವೇ 
ಸಿಂಹ, ಕಿರೀಟಪ್ರಾಯವಾದುದಕ್ಕೆ ""ಸಿಂಹ'', ಏನೇ ಆದರೂ ಎಲ್ಲ ರೀತಿಗೂ ' 
“ಬೃಹತ್‌ ಸಿಂಹ'' ವಾಗಿರುವುದು ವಿಶೇಷವೇ! 

ನರಸಿಂಹ ಸ್ವಾಮಿಯೂ ಸಹ ಸಿಂಹನಾಗಿರುವುದರಿಂದಲೂ ಮತ್ತು ಬೃಹತ್‌ 
ಕಾರ್ಯವನ್ನು ಮಾಡಿದವನಾದ್ದರಿಂದಲೂ, ಅವನು ಬೃಹತ್‌ ಸಿಂಹನು. 
ಅದರಿಂದ ಬೃಹತ್‌ ಸಿಂಹಾಯ ನಮಃ ಎಂದು ನಮಸ್ಕಾರಗಳು. 


ಪಾತಾಲಸ್ಷಿ ತಸಿಂಹಾಯ ನಮಃ ಪರ್ವತವಾಸಿನೇ / 
ನಮೋ ಜಲಸ್ಥಸಿಂಹಾಯ ಆಂತರಿಕ್ಷಕ್ಕಿತಾಯ 111811 
(707-710) 


 ಪಾತಾಲಸ್ಥಿತ ಸಿಂಹಾಯ ನಮಃ 


ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಯಕನಾದ ಪರಮಾತ್ಮನು 
ಬ್ರಹ್ಮಾಂಡಗಳನ್ನು ಸೃಷ್ಟಿಸಿ, ಸಕಲ ಜೀವಕೋಟಿಗಳಿಗೂ ಮತ್ತು ಸಚರಾಚರ 
ವಸ್ತುಗಳಿಗೂ, ಯಕ್ಷ, ಕಿನ್ನರ, ಕಿಂಪುರುಷ, ಸಿದ್ದ ಸಾಧ್ಯ, ದೇವ ದೇವತೆಗಳಿಗೂ 
ಇರಲು ವಾಸಸ್ಥಾನವಾಗಿ ಹದಿನಾಲ್ಕು ಲೋಕಗಳನ್ನು ತನ್ನ ವಿಶಾಲ ಅದ್ಭುತ 
ದೇಹದಿಂದ ಭಾಗ ಮಾಡಿದನು. 
ಈ ಹದಿನಾಲ್ಕು ಲೋಕಗಳಲ್ಲಿ ಸತ್ಯಲೋಕವೇ ಅವನ ಶಿರಸ್ಸಾಯಿತು, 


_ಭೂಲೋಕವು ಸೊಂಟ, ಕಟಿ ಪ್ರದೇಶವಾಯಿತು. ಪಾತಾಳ ಲೋಕವು 


(ಅತ್ಯಂತ ಕೆಳಗಿನದು) ಪಾದ ಪ್ರದೇಶವಾಯಿತು. 


438 


RAE A MI 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


ಸತ್ಯಲೋಕ - ಶಿರಸ್ಸು, ವೈಕುಂಠ, ಭಗವಂತನ ವಾಸಸ್ಟಾ 
ಸ Sb 

. ಜನೋಲೋಕ 

. ಮಹೋಲೋಕ 

ಸುವರ್ಲೋಕ 

ಭುವರ್ಲೋಕ 

. ಭೂಲೋಕ - ಸಕಲ ಜೀವ ಜೀವಕೋಟಿಗಳ ಕರ್ಮಭೂಮಿ: 
ಅತಳ 

ವಿತಳ 

ಸುತಲ 

ರಸಾತಲ 

. ತಲಾತಲ 

. ಮಹಾತಳ 

. ಪಾತಾಳ - ಅನಂತನ ವಾಸಸ್ಥಾನ (ಪಾದ) 


ಪಾತಾಳದ ಕೆಳಗೆ 30 ಸಾವಿರ ಯೋಜನ ಆಳದಲ್ಲಿ ಸಾವಿರ ಹೆಡೆಗಳ 
ಅನಂತನಿದ್ದಾನೆ. ಅವನು ಭಗವಂತನ ಅಂಶ. ಆತನ ತಲೆಯಲ್ಲಿ ಇಡೀ. 
ಭೂಮಂಡಲವು ಅಣುಮಾತ್ರದಂತೆ ನಿಂತಿದೆ. ಪ್ರಳಯ ಕಾಲದಲ್ಲಿ ಆತನ 


ಕೋಪದಿಂದ ಹುಬ್ಬಿನಿಂದ ಸಂಕರ್ಷಣರೆಂಬ ಏಕಾದಶ ರುದ್ರರು ಹುಟ್ಟಿ 


ಜಗತ್ತನ್ನು ನಾಶಮಾಡುತ್ತಾರೆ. ಇವನೇ ಪಾತಾಳಸ್ವಿತ ಸಿಂಹನು. 
ಪರಮಾತ್ಮನು ಸಕಲ ಲೋಕಗಳಲ್ಲಿಯೂ ಹರಡಿಕೊಂಡಿದ್ದಾನೆ. 

ಹರಡಿರುವುದರಿಂದ ಅವನು ಮಹಾವಿಷ್ಣು. ಪ್ರತಿ ಲೋಕದಲ್ಲಿಯೂ ಅವನೇ 
ಅವನಾಗಿದ್ದಾನೆ, ತನ್ನದೆ ಅಂಶದ ಜೀವಿಗಳನ್ನು ಎಲ್ಲ ಲೋಕಗಳಲ್ಲಿಯೂ 
ಸಂಚರಿಸುವಂತೆ ಅವುಗಳಿಗೆ ಕರ್ಮ, ಜ್ಞಾನ, ಭಕ್ತಿ, ಯೋಗಗಳನ್ನು 
ನಿಯಮಿಸಿರುತ್ತಾನೆ. ಆದರೆ ಎಲ್ಲೆಲ್ಲಿಯೂ ಅವನೊಬ್ಬನೇ ಪುರುಷೋತ್ತಮ, 
ಪುರುಷಶ್ರೇಷ್ಠ, ಪುರುಷ ಸಿಂಹ. ಸಿಂಹವೆಂದರೆ ರಾಜ, ಅಧಿಕಾರಿ, ಸರ್ವವನ್ನು 
ಬೇಡಿದುದನ್ನು ಜೀವಕೋಟಿಗೆ ಕೊಡುವವನು - ಪರಮಾತ್ಮನೆಂದೇ ಅರ್ಥ. 

ನರಸಿಂಹನು ಪಾತಾಳಸ್ಟಿತ ಸಿಂಹ ಎಂದು ಭಕ್ತಿಯಿಂದ ಹೇಳಲ್ಪಟ್ಟಿದೆ. 

ಪಾತಾಳ - ಎಂದರೆ ಅಧೋಲೋಕ, ಪಾತಾಳ ಲೋಕ, ಸಮುದ್ರದೊಳಗಿನ 
ಬೆಂಕಿ, ವಡಬಾನಲ - ಪರಮಾತ್ಮನೇ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ . 439 


708. 


709, 


710. 


ಪರ್ವತವಾಸಿನೇ ನಮಃ 

ಪರ್ವತ - ಎಂದರೆ ಬೆಟ್ಟಗಳಲ್ಲಿ, ವಾಸಿನೇ - ವಾಸಮಾಡುವವನು. 

ಪರ್ವತವಾಸಿ ಎಂದರೆ ಕೈಲಾಸ ಶಿಖರದಲ್ಲಿ ವಾಸಮಾಡುವ ಈಶ್ವರ, 
ಶ್ರೀ ಶಿವ. _ 
ಪರ್ವತ ಪ್ರದೇಶವಾದ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡುವ ನರ- 
ನಾರಾಯಣ ಮಹರ್ಷಿಗಳು. 

ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಕಾಮ, ಕ್ರೋಧ, 
ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳು, 
ಸತ್ವರಜಸ್ತಮೋಗುಣಗಳು, ಸಂಸಾರವೆಂಬ ಕಾನನಗಳು, ಪ್ರಕೃತಿ, ಪುರುಷ, 
ಮಾಯೆಗಳು, ಕಾಮನೆಗಳನ್ನು ಹುಚ್ಚೆಬ್ಬಿಸುವ ಕಾಡು ಅರಣ್ಯಗಳು - ಪರ್ವತದ 
ಗರ್ಭದ ರೀತಿಯಲ್ಲಿರುವ ಇವುಗಳ ಮಧ್ಯದಲ್ಲಿ ದೇಹವೆಂಬ ದೇವಾಲಯದಲ್ಲಿ 
ವಾಸಮಾಡುವ ಜೀವಾತ್ಮನೇ ಪರಮಾತ್ಮನ ರೂಪ. ಪರ್ವತವಾಸಿನೇ ನಮಃ 
ಎಂದರೆ ಆತ್ಮನಿಗೂ ಅನ್ವಯಿಸುತ್ತದೆ, ಅವನೂ ಪರಮಾತ್ಮನಂತೆ 
ಪರ್ವತವಾಸಿಯೇ! 


ಜಲಸ್ಥಸಿಂಹಾಯ ನಮಃ 
ಜಲದಲ್ಲಿ ವಾಸಿಸುವ ಸಿಂಹ; ಪರಮಾತ್ಮನು ಎಲ್ಲಿ ಬೇಕಾದರೂ 
ವಾಸಮಾಡಬಹುದು. ಭೂದೇವಿಯನ್ನು ರಕ್ಷಿಸಲು ಮತ್ತು ವೇದಗಳನ್ನು 
ತರಲು ಸ್ವಾಮಿಯು ವರಾಹಾವತಾರವನ್ನು ಮತ್ತು ಮತ್ಸ ಅವತಾರವನ್ನು 
ಹೊಂದಬೇಕಾಯಿತು. ಈ ಕಾರಣದಿಂದ ಪರಮಾತ್ಮನಿಗೆ ಜಲಸ್ಥಸಿಂಹಾಯ 
ನಮಃ ಎಂದಾಯಿತು. ` '` 
ಎಲ್ಲ ಜಲಚರ ಪ್ರಾಣಿಗಳಿಗೂ ಆಯಾ ಯೋನಿಯಲ್ಲಿಯೇ ಸಿಂಹ 
ಸ್ವರೂಪನಾದನು. ಅದರಿಂದ ಜಲಸ್ಥಸಿಂಹಾಯ ನಮಃ ಎಂದಾಯಿತು. 
ಎಲ್ಲ ಪ್ರಾಣಿಗಳಲ್ಲಿಯೂ ಅವನು ಅವನದೇ ಆದ ಜೀವಕೋಟಿಗಳನ್ನು 
ಪ್ರತಿಷ್ಠೆ ಮಾಡಿರುವುದರಿಂದ ಜಲದಲ್ಲಿ ವಾಸಮಾಡುವ ಪ್ರಾಣಿಗಳಲ್ಲಿ ತನ್ನ 
ಆತ್ಮವನ್ನು ಇಟ್ಟಿರುತ್ತಾನೆ. 
ಅದರಿಂದಲೂ ಅವನು - ಜಲಸ್ಥಸಿಂಹನು. 


ಅಂತರಿಕ್ಷಸ್ತಿತಾಯ ನಮಃ 
ಅಂತರಿಕ್ಷ ಲೋಕದಲ್ಲಿ ನಿಂತಿರುವವನು. 
ಅಂತರಿಕ್ಷ - ಆಕಾಶ, ಆಕಾಶದಲ್ಲಿ ಇರುವವನು, 
ಪರಮಾತ್ಮನು ವಿಶ್ವವನ್ನೇ ಆಕ್ರಮಿಸಿಕೊಂಡಿದ್ದಾನೆ ಎಂದರೆ ಎಲ್ಲವನ್ನು 


440 


711. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


ತನ್ನ ವಾಸಸ್ಥಾನವನ್ನಾಗಿ. ಮಾಡಿಕೊಂಡಿದ್ದಾನೆ. ಎಂದಮೇಲೆ ಅವನು ಇಲ್ಲದೆ 
`ಇರದ ಸ್ಥಾನವೇ ಇಲ್ಲ. | 


““ವಾಸನಾದ್ದಾ ಸುದೇವಸ್ಥ ವಾಸಿತಂ ತೇ ಜಗತ್ರಯವ್‌ / 
ಸರ್ವಭೂತನಿವಾಸೋರಿಸಿ ವಾಸುದೇವ ನಮೋಸ್ತು ತೇ //'' 


' ಎಂದ ಹಾಗೆ ಆಕಾಶ ಅಥವಾ ಅಂತರಿಕ್ಷದಲ್ಲಿ ವಾಸಿಸುತ್ತಾನೆ, ನಿಂತಿರುತ್ತಾನೆ 


ಅಥವಾ ಸ್ಥಿರವಾಗಿರುತ್ತಾನೆ ಎಂದು ಅರ್ಥ. 
ಯಕ್ಷ, ಕಿನ್ನರರು, ಕಿಂಪುರುಷರು, ಸಿದ್ದರು, ಸಾಧ್ಯರು, ಚಾಣೂರರು, 
ಇತ್ಯಾದಿಗಳು ಅಂತರಿಕ್ಷ ಲೋಕದಲ್ಲಿ ಇರುತ್ತಾರೆ. ಅವರು ಎಲ್ಲರೂ ಅವನನ್ನೇ 
ಪ್ರತಿಪಾದಿಸುತ್ತಾರೆ. ಅವರ ಆತ್ಮದಲ್ಲಿ ಪರಮಾತ್ಮನು ಇದ್ದಾನೆ. 
ಭೂಲೋಕ, ಭುವರ್ಲೊೋಕ, ಸುವರ್ಲೇಕಗಳ ಮೇಲೆ ಇರುವ ಸವಿತೃ 
ಎಂದರೆ ಸೂರ್ಯನಾರಾಯಣನ ರೂಪ - ಪ್ರತ್ಯಕರೂಪದಲ್ಲಿ ಕಾಣುವ ಸಿಂಹ 


 ಸದೃಶರೂಪವೇ - ಅಂತರಿಕ್ಷ ಸ್ಥಿತಾಯ ನಮಃ ಎಂಬುದಾಗಿ ಬ್ರಹ್ಮದೇವರು 


ನರಸಿಂಹನನ್ನು ಹೊಗಳುತ್ತಾರೆ. (ಇದು ಗಾಯತ್ರಿ ಮಂತ್ರದ ತತ್ವವನ್ನೇ 
ನಿರೂಪಿಸುತ್ತದೆ.) 


ಕಾಲಾಗ್ವಿ ರುದ್ರಸಿಂಹಾಯ ಚಂಡಸಿಂಹಾಯ ತೇ ನಮಃ / 
ಅನಂತಜಿತಸಿಂಹಾಯ ಅನಂತಗತಯೇ ನಮಃ 111191 
| (711414 1 

ಕಾಲಾಗ್ನಿರುದ್ರಸಿಂಹಾಯ ನಮಃ 

ಕಾಲ - ಅಗ್ನಿ - ರುದ್ರ - ಸಿಂಹ 

ಕಾಲದೇವ, ಅಗ್ನಿದೇವ, ರುದ್ರದೇವರು, ಸಿಂಹರಾಜ, ಇವರುಗಳೆಲ್ಲರೂ 
ಪರಮಾತ್ಮನೇ - ಇವರೆಲ್ಲರಿಗೂ ನಮಸ್ಕಾರಗಳು. 

ಅಥವಾ 

ಸಿಂಹ - ಸಿಂಹ ರಾಜನು, ರುದ್ರ - ಎಂದರೆ ಅತಿ ಉಗ್ರವಾದ, 


ಭಯಂಕರವಾದ ಕೋಪವುಳ್ಳವನಾಗಿದ್ದು, ಅಗ್ನಿ ಎಂದರೆ ಬೆಂಕಿಯಷ್ಟು 


ಸುಡುವವನಾಗಿಯೂ, ಕಾಲ - ಎಂದರೆ ಪ್ರಳಯಕಾಲದ ಸಮಯದಲ್ಲಿರುವ 
ಕ್ರೌರ್ಯ, ರೌದ್ರ ಗುಣಗಳನ್ನು ಹೊಂದಿದ್ದಾನೆ ಎಂದೂ ಅಂತಹ ಭಯಂಕರನಾದ 
ಪ್ರಳಯಕಾಲದಲ್ಲಿ ಕೋಪಗೊಂಡ ಸಿಂಹಸ್ವರೂಪಿಯಾದ ಪರಮಾತ ನಿಗೆ. 
ನಮಸ್ಕಾರಗಳು. ಅಥವಾ 

ಪರಮೇಶ್ವರನು ಕಲ್ಪಾಂತದಲ್ಲಿ ಶಿವನ ರೂಪದಲ್ಲಿ ಸಕಲ ಬ್ರಹ್ಮಾಂಡಗಳನ್ನೇ 
ಸಂಹಾರಮಾಡಿ ತನ್ನಲ್ಲಿ ಅಡಗಿಸಿಕೊಳ್ಳುತ್ತಾನೆ, ಅಂತಹ ಪರಮಾತ್ಮನಾದ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 441 


712. 


713. 


714. 


tl 
pL 
೪) 
6l 
ಗ 
tl 
| 
ಡ್‌ 


ನಿನಗೆ ನಮಸ್ಕಾರಗಳು. ಹೀಗಿರುವ ಕಾಲಾಗ್ನಿರುದ 
ನಮಸ್ಕಾರಗಳು. 39 | 
ಚಂಡಸಿಂಹಾಯ ನಮಃ 
ಚಂಡ - ಭಯಂಕರನಾದ, ಸಿಂಹ - ಸಿಂಹವು 
ಪ್ರಳಯ ಕಾಲದಲ್ಲಿ ಪರಮಾತ್ಮನ ರೂಪವು ಅತಿ ಭಯಂಕರವಾಗಿರು 
ಶತ್ರುಗಳನ್ನು ಸಂಹಾರ ಮಾಡುವಾಗ ಪರಮಾತ್ಮನು ಕೋಪಗೊಂಡಿರುತ್ತಾ 
ಆದ ಕಾರಣ ಅವನನ್ನು ಚಂಡಸಿಂಹ ಎಂದು ಕರೆದಿದೆ. 


‘21 LCL 


ಅನಂತಜಿತಸಿಂಹಾಯ ನಮಃ 

ಸಿಂಹ ಎಂದರೆ ರಾಜಗಾಂಭೀರ್ಯವುಳ್ಳವನು. 

ಜಿತ ಎಂದರೆ ಎಲ್ಲವನ್ನು ಗೆದ್ದವನು. 

ಅನಂತ - ಕೊನೆಯಿಲ್ಲದ್ದು. 

ಅದರಿಂದ ರಾಜಗಾಂಭೀರ್ಯವುಳ್ಳ ಪರಮಾತ್ಮನು ಸಕಲ ಶತ್ರುಗಳನ್ನು 
ಗೆದ್ದವನು - ಅನಂತಜಿತಸಿಂಹಾಯ ನಮಃ 

ಅಥವಾ ತನ್ನ ಮೃದು ಸ್ವಭಾವ, ದಯಾಸಾಗರತ್ವ, ಕರುಣಾ ಸಮುದ್ರತೆ, 
ಶ್ರೀಮದ್ದಾಂಭೀರ್ಯ, ನಯನ ಮನೋಹರತ್ವ ಮುಂತಾದ ಸಾತ್ವಿಕ 
ಭಾವಗಳಿಂದ ಸಕಲ ಜೀವಿಗಳನ್ನೂ ಸಮಸ್ತ ಜೀವಕೋಟಿಯನ್ನೇ ಮತ್ತು 
ಸಚರಾಚರ ವಸ್ತುಗಳನ್ನು - ಬುದ್ದಿ, ಮನಸ್ಸು, ಅಹಂಕಾರ, ಚಿತ್ತ ಸಮೇತ 
ಸಂಪೂರ್ಣವಾಗಿ ಗೆದ್ದವನು -. ಪರಮಾತ್ಮನು - ಇದಕ್ಕೆ ಬೇರೆ ದಾರಿಯೇ 
ಇಲ್ಲ - ಇದು ಅವನ ನಿಯಮ - ಅವನು ಚೋರಾಗ್ರಗಣ್ಯ ಚಕ್ರವರ್ತಿ - 


ಯಾರನ್ನು ಲವಲೇಶವೂ ಸ್ವತಂತ್ರನಾಗಲು ಬಿಡುವುದಿಲ್ಲ - ಅದರಿಂದಲೇ 


ಅನಂತಜಿತಸಿಂಹಾಯ ನಮಃ 


ಅನಂತಗತಯೇ ನಮಃ | 
_ ಅ - ಇಲ್ಲದ್ದು, ಅಂತ - ಕೊನೆ, ಗತ - ಅದನ್ನು (ಗತಿಯನ್ನು) 
ಹೊಂದಿದವನು / ಸೇರಿದವನು - ಎಂದರೆ ಕೊನೆ ಎಂಬುದು ಯಾವುದಿದೆಯೋ 
ಅಥವಾ ಯಾವ ಸ್ಥಿತಿಯನ್ನು ಹೊಂದಿದ ನಂತರ ಹೊಂದಬೇಕಾದ್ದು ಯಾವುದೂ 
ಇಲ್ಲವೋ ಅದನ್ನು ಸೇರಿ ಸ್ಥಿತನಾದವನು - ಅನಂತಗತಯೇ ನಮಃ. 
ಅನಂತ - ಎಂದರೆ ವಾಸುಕಿ, ಆದಿಶೇಷ, ಎಂದರೆ ಈ ಆದಿಶೇಷನ 


' ಭಾವವನ್ನು ಹೊಂದಿ ಅನಂತಪದ್ಮನಾಭ ಸ್ವಾಮಿಯನ್ನು ಸೇವಿಸುತ್ತಿರು ವನು. 


ಅನಂತನೂ ಪರಮಾತ್ಮನೇ. ಪದ್ಮನಾಭನೂ ಅವನೇ. ಸಕಲವೂ ಪರಮಾತ್ಮನೇ. 


442 


715. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಯಾವುದೂ ಬೇರೆಯಲ್ಲ - ಅವನು ಅದ್ವೈತನು - ಅವನು ಒಬ್ಬನೇ! 

ಅಥವಾ kj | 

ಅಂತವಂತ ಇಮೇ ದೇಹಾಃ - ದೇಹಗಳು ಕೊನೆಯಿರುವವು, ಆದರೆ 
ಅದರಲ್ಲಿರುವ ಜೀವನು ಅಥವಾ ಆತ್ಮನು ಅನಂತನು, ಸರ್ವವೇದ್ಯನು - 
ಸರ್ವಕಾಲದಲ್ಲಿಯೂ ಇರುವವನು, ಅವನು ಅವಿನಾಶಿ, ಪರಮಾತ್ಮನು ತನ್ನ 
ಅಂಶಮಾತ್ರದಿಂದ ಆತ್ಮಗಳನ್ನು ತನ್ನಿಂದ ಹೊರಹಾಕಿದ್ದಾನೆ, ಕಲ್ಪ್ಬಾದಿಯಲ್ಲಿ 
ಜೀವಿಗಳು ಅವನ ಭಾವಗಳನ್ನೇ ಹೊಂದಿ ಅವನಿಂದ ಹೊರಬರುತ್ತವೆ.. ಸಂಸಾರ 
ಸಾಗರದ ಸಂಪರ್ಕದಲ್ಲಿ ಕೋಟ್ಯಾನುಕೋಟಿ ದೇಹಗಳನ್ನು ಪಡೆಯುತ್ತಾ 
ಅವುಗಳಲ್ಲಿ ವಾಸಮಾಡುತ್ತಾ, ನಂತರ ಬಿಡುತ್ತಾ ಕೊನೆಗೆ ಕಲ್ಪಾಂತದಲ್ಲಿ 
ಪರಮಾತ್ಮನನ್ನೇ ಸೇರುತ್ತೇವೆ. ' ಇದರಿಂದ ಆತನು ಅನಂತಗತನು - 
ಅನಂತಗತಯೇ ನಮಃ 


ನಮೋ ವಿಚಿತ್ರಸಿಂಹಾಯ ಬಹಾಸಿಂಹಸ್ವ ರೂಪಿಣೇ ! 
ಅಭಯಂಕರಸಿಂಹಾಯ ನಾರಸಿಂಹಾಯ ತೇ ನಮಃ 111201 
(715-718) 


ವಿಚಿತ್ರಸಿಂಹಾಯ ನಮಃ 

ಪರಮಾತ್ಮನು ತನ್ನ ಅಧ್ಯಕ್ಷತೆಯಲ್ಲಿ ತನ್ನ ಸಂಕಲ್ಪ ದಂತೆ ಸಕಲ ಭುವನವನ್ನು 
ಸೃಷ್ಟಿಮಾಡಿ, ನಡೆಸಿ, ಉಪಸಂಹಾರ ಮಾಡುತ್ತಾನೆ. ಎಲ್ಲವೂ ತನ್ನ 
ಇಚ್ಛೆಯಂತೆಯೇ ನಡೆಸುತ್ತಾನೆ. ಇದಕ್ಕೆ ಎದುರು ಬರುವವರೂ ಯಾರೂ 
ಇಲ್ಲ. ಇದು ವಿಚಿತ್ರವೇ ಸರಿ. ಅದರಿಂದ ಅವನು ವಿಚಿತ್ರಸಿಂಹನು. 

ಇಷ್ಟೆಲ್ಲ ನಡೆಸಿದ್ದರೂ, ನಡೆಸುತ್ತಿದ್ದರೂ, ಮುಂದೆ ನಡೆಸುವವನೇ ಆದರೂ 
ಅವನು ವಿಶ್ರಾಂತಿಯಿಲ್ಲದೆ ಎಚ್ಚರವಾಗಿ ಕೊಂಚವೂ ಲೋಪ ದೋಷಗಳಿಲ್ಲದೆ 
ತನ್ನ ಸಂಕಲ್ಪ ಮಾತ್ರದಿಂದ ನಡೆಸಬೇಕಾದರೆ ವಿಚಿತ್ರವೇ ಇರಬೇಕು - ಅವನು 
ನಿಸ್ಸಂಶಯವಾಗಿಯೂ ವಿಚಿತ್ರಸಿಂಹನೇ! ಅದರಿಂದ ಅವನಿಗೆ ವಿಚಿತ್ರಸಿಂಹಾಯ 
ನಮಃ ಎಂದಿದ್ದಾರೆ. 

ಅಥವಾ 

ನರಸಿಂಹನ ಸ್ವರೂಪ ಇತರ ಅವತಾರಗಳಿಗಿಂತ ವಿಭಿನ್ನ... ಪೂರ್ಣ 
ಸಿಂಹನೂ ಅಲ್ಲ, ಪೂರ್ಣ ನರನೂ ಅಲ್ಲ. ಸಿಂಹ, ನರಗಳ ರೂಪ ಭಾವಗಳನ್ನು 
ಪರಿಪೂರ್ಣವಾಗಿ ಹೊಂದಿರುತ್ತಾನೆ. ಇವರ ರೂಪ, ಭಾವಗಳು 
ವಿಚಿತ್ರವಾದುವುಗಳು. ಹಿರಣ್ಯಕಶಿಪುವಿನ ಸಂಹಾರ ಮಾಡುವ ರೀತಿ ಅತಿ 
ವಿಚಿತ್ರವಾದುದು. ಇದೆಲ್ಲವನ್ನು ಸೇರಿಸಿ ಅವನಿಗೆ ವಿಚಿತ್ರಸಿಂಹ ಎಂದು 
ಕರೆದಿದ್ದಾರೆ ಬ್ರಹ್ಮದೇವರು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | | 443 


716. 


717. 


718. 


ಬಹುಸಿಂಹಸ್ವ ರೂಪಿಣೇ ನಮಃ 


ಪರಮಾತ್ಮನು ಸಿಂಹಸ್ವರೂಪದವನು. ಸಿಂಹದ ಎಲ್ಲಾ ಸಾತ್ವಿಕ ಗುಣಗಳನ್ನು 
ಹೊಂದಿರುವವನು. ಏನೇ ಆದರೂ ಅವನೇ ಸೃಷ್ಟಿಸಿರುವ ಸಿಂಹ. ಅವನೇ 
ಅದರಲ್ಲಿ ಇಟ್ಟಿರುವ ಗುಣಗಳು - ಅವನ ಸಂಕಲ್ಪದಂತೆಯೇ ಇರುತ್ತವೆ. 
ಅದರ ಸ್ವ-ತನ್ನ ರೂಪ - ಎಂದರೆ ಭಾವ, ಸಿಂಹವೂ ಪರಮಾತ್ಮನೇ ಆಗಿರುತ್ತದೆ. 
ಬಹು - ಎಂದರೆ ಅನೇಕ. ಬಹು - ಎಂದರೆ ಹೆಚ್ಚಾದ, ಸಿಂಹಸ್ಥ ಸ್ವರೂಪವಳ್ಳಿವನು, 
ಗುಣ, ಸ್ವಭಾವವನ್ನು ವಿಶೇಷವಾಗಿ ಉಳ್ಳವನು. 

ಅಥವಾ 

ಬಹು - ಅನೇಕ. ಸಿಂಹ - ಸಿಂಹಗಳ, ಸ್ವ - ತಮ್ಮ ತಮ್ಮ, ರೂಪ - 
ರೂಪಗಳುಳ್ಳವನು. ಎಂದರೆ ಹೆಚ್ಚು ಸಂಖ್ಯೆಯ ಸಿಂಹಗಳ ವಿವಿಧ ರೂಪಗಳನ್ನು 
ಹೊಂದಿರುವವನು - ಪರಮಾತ್ಮನು. ಲೋಕದಲ್ಲಿ ಏನೇನು ರೀತಿಯ 
ಸಿಂಹಗಳನ್ನು ಸೃಷ್ಟಿಸಿರುವವನೋ, ಅವುಗಳ ತಮ್ಮ ತಮ್ಮ ರೂಪಗಳನ್ನು 


_ ಹೊಂದಿರುವವನು ಎಂದರೆ ಪರಮಾತ್ಮನೊಬ್ಬನಿಂದಲೇ ಇದು ಸಾಧ್ಯ. ಅಂತಹ 


ಪರಮಾತ್ಮನಿಗೆ ನಮಸ್ಕಾರಗಳು - ಅವನು - ಬಹುಸಿಂಹಸ್ವರೂಪಿಯಾದವನು. 


ಅಭಯಂಕರಸಿಂಹಾಯ ನಮಃ 

ಭಯ ಎಂದರೆ ಹೆದರಿಕೆ, ಭಯಂ - ಭಯವನ್ನು, ಕರ - ಮಾಡುವವನು. 

ಭಯಂಕರ - ಭಯವನ್ನು ಹುಟ್ಟಿಸುವವನು. 

ಅಭಯಂಕರಸಿಂಹ - ಸಿಂಹವನ್ನು ನೋಡಿದೊಡನೆಯೇ ಭಯವು ಬಂದು 
ಬಿಡುತ್ತದೆ. 

ಆಭಯಂಕರಸಿಂಹ - ಎಂದರೆ ಸಿಂಹವನ್ನು ನೋಡಿದೊಡನೆ ಯಾವ 

ಭಯವು ಸಾಮಾನ್ಯವಾಗಿ ಉತ್ಪನ್ನವಾಗುವುದೋ ಅಂತಹ ಭಯವನ್ನು 
ಹೋಗಲಾಡಿಸುವವನು - ಶ್ರೀಮನ್ನಾರಾಯಣ - ಪರಮಾತ್ಮ - ನರಸಿಂಹದೇವನು. 
- ಎಂದಮೇಲೆ ಲೋಕದಲ್ಲಿ ಬರತಕ್ಕ ಭಯ ಭೀತಿಗಳನ್ನು ಹೋಗಲಾಡಿಸಿ, 
ಶಾಂತಿಯನ್ನು ಕೊಡುವವನು - ಶ್ರೀ ನರಸಿಂಹಸ್ವಾಮಿಯು - 
ಅಭಯಂಕರಸಿಂಹಾಯ ತೇ ನಮಃ. 


ನಾರಸಿಂಹಾಯ ನಮಃ 
ನಾರಸಿಂಹ - ನರಸಿಂಹನೇ ಎಂದು ಅರ್ಥ, ನರಸಿಂಹನಿಗೆ ನಮಸ್ಕಾರಗಳು. 
ನಾರ - ಎಂದರೆ ಸ್ವರ್ಗ, ಸ್ವರ್ಗ ಲೋಕದ ಸಿಂಹನು. 
ಸ್ವರ್ಗಲೋಕದಲ್ಲಿ ವಿಜೃಂಭಿಸುವ ಸಿಂಹ ಎಂದ ಮೇಲೆ ಸಕಲ 
ಲೋಕಗಳಲ್ಲಿರುವ ಸಿಂಹಗಳಿಗಲ್ಲ ಉತ್ತಮನು. ಇವನು ಪರಮಾತ್ಮನಲ್ಲದೆ 


444 


719. 


ವೇ ಸಾಕ್ಷಾತ್‌ ನರಸಿಂಹನ ಅವತಾರವನ್ನು 


ಮಾಡಿದ್ದರಿಂದ ನರಸಿಂಹನು, ವಿಷ್ಣುವು ಬೇರೆ ಬೇರೆಯಲ್ಲ, ಒಂದೇ ದೇವನ 


ಎರಡು ಸನವೇಶಗಳ ರೂಪಗಳು - ಮಹಾವಿಷ್ಣುವಿಗೆ ನಮಸ್ಕಾರಗಳು ದ 


ಬ್ಬಿಮೇಖಲಾಯ್ಕೆವ ಸಪ್ತಸಾಮಸ್ಪರೂಪಿಣೇ / 
ಸಪ್ತವಾಯುಸ್ತರೂಪಾಯ ಸಪ್ತಭಂದೋಮಯಾಯ ಚ 11211 
(7195182) 
ಪ್ರಾಬ್ಬಿಮೇಖಲಾಯ ನಮಃ 
ಸಪ್ತ - ಅಬ್ಬಿ - ಮೇಖಲಾಯ. 
ಏಳು ಸಮುದ್ರಗಳಿಗೆ, ಮೇಖಲಾ - ಎಂದರೆ ನಡುವಿನ ಪಟ್ಟಿ (ಡಾಬು), 


21 


ಅಥವಾ ಉಡಿದಾರದಂತಿರುವವನು, ಎಂದಮೇಲೆ ಪರಮಾತ್ಮನ ಆಕಾರ 
ಬಹಳ ದೊಡ್ಡ ಪ್ರಮಾಣದ್ದು. ಊಹಿಸಲಸಾಧ್ಯವಾದುದು. 


ಸರ್ವವಿದಿತವಾದುದು ಎಂದರೆ - ವಾಸುಕಿಯು ಮೇರು ಪರ್ವತಕ್ಕೆ ಹಗ್ಗವಾಗಿ 
ಕಾರ್ಯ ಮಾಡಿದುದು - ಸಮುದ್ರಮಥನ ಕಾಲದಲ್ಲಿ ಮೇರು ಪರ್ವತವನ್ನು 


ಕಡೆಗೋಲಾಗಿ ಉಪಯೋಗಿಸಿದಾಗ ವಿಷುವಿನ ಅವತಾರವಾದ ಮಹಾ 


ಆದರೆ. ಏಳು ಸಮುದ್ರಗಳಿಗ ನಡುವಿನ ಕಟ್ಟಿನಂತಾಗಲೀ, 
ಉಡಿದಾರದಂತಾಗಲೀ ಅವತರಿಸಿದ ಮಹಾವಿಷ್ಣುವಿನ ರೂಪವನ್ನು ಎಲ್ಲಿಯೂ 
ಯಾರೂ ಊಹಿಸಲಾರರು, ಬೃಹದಾಕಾರಕ್ಕಿಂತ ಬೃಹತ್‌ ಆದುದು, 
ಮಹತ್ತಿಗಿಂತ ಮಹತ್ತಾದುದು - ಪರಮಾತ್ಮನ ರೂಪ, ಭಾವ, ಗುಣ, 


ಕಾರ್ಯಗಳು. ಸಪಾಜಬಿಮೇಖಲಾಯ ನಮಃ. 


ಶು 


44ರ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


0/೮೬ ww = (|['9161%1'61'21'। 
ಯಜ 7 O43 610 6% 


"1 = ಧಿಟಟಸೂಲಿ ಣ್‌ ಗಂಜ ಐ ಸ ವ್ರ ನ | p ೧: ಷಿ ೦ ಸ a R vy 
Rows Rees Re Rex ಧೀಂ ಬಾಜ ದೀ ಸ್ರಿ 





0೧8 ಹಗಲ NSH ಬನ ಬು ಅಜಾರು ಬ ಸ 1 ಟಟ ಸಾಧ ಇಂದ [| ಟಟ OAT ಜಾಜ್‌ 
ಹಬಾ 
ಟಾಂ 
೩೫೫ 
ಭಾಲಭಲುಲಧ 
ee ue ಸ್‌ 
perp | | | 
ಇ | | 
| 182, / 7821/ 9 / 126 / 106 /_9. /791 BW ಇರ AU TW 1 
೫/9೨ /್ರ ಡೆ 3/2 01 / ಬ. (೪ /(( a/@ .---. 
£30 'ಜ (೧ ಣಿ ತ ೧0೮ ೧ | ಇ ಇ pe 1 ನ 
a | 8. |, Seg) S| A CAE ETE 
| ca Ql ok \ ಅಹ & ಜ್‌ 8 ಗ್ದ @\ 0 NE kd 0 ಸ 
ಊ | ಇಸ್ವಿ ಆ N\A SE ಸೀಡಿಸ್ಮಂ RANT NG ಜ್ಯ (2 ಕ ಬ ಇ 
ಇ 9 S v 


En 


446 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


ಸಪ್ತದ್ವೀಪಗಳು ಫೆ ಸಪ್ತಸಾಗರಗಳು 


ನಾವಿರುವ A. 
ದ್ವಿ ಪ 


mM U ( ರು 


“1 


G. 


| ಜಂಬೂದ್ವಿ €ಪ WN 


. ಉಪ್ಪುನೀರಿನ ಸಮುದ್ರ 


pd 


| CN 
ಶಾಲ್ಮಲೀದ್ದ ಮ್ನ 
EN 
|e NN 


2. ಇಕ್ಷು ಸಮುದ್ರ 


6. ಹಾಲಿನ ಸಮುದ್ರ 


ಪುಷ್ಕರದ್ವೀಪ WN 


NNN 


ಧೃವಲೋಕದ ಬೆಳಕು ಸಪ್ತಸಾಗರ, ಸಪ್ತ ದ್ವೀಪಗಳ ಮೇಲೆ ಬೀಳುತ್ತದೆ. 


ಅದರಿಂದ ಇವುಗಳು ಲೋಕಗಳು ಎಂದು ಹೇಳುತ್ತೇವೆ. 


ಲೋಕಾಲೋಕ ಪರ್ವತದ ಹೊರಭಾಗದಲ್ಲಿ ಬೆಳಕು ಹೋಗುವುದಿಲ್ಲ, 


ಅದರಿಂದ ಆ ಭಾಗಕ್ಕೆ ಅಲೋಕ - ಬೆಳಕಿಲ್ಲದ್ದು, ಕತ್ತಲ ಪ್ರದೇಶ ಎಂದು 
ಹೇಳುತ್ತೇವೆ. . 


ಲೋಕಾಲೋಕ ಪರ್ವತದ ಮೇಲೆ ಪರಮಾತ್ಮನು ವಾಸಿಸುತ್ತಾನೆ - 


ಅದರಿಂದ ಅವನಿಗೆ ಸಪ್ತಸಾಗರ, ಸಪ್ತ ದ್ವೀಪ ಮೇಖಲ ಎಂದು 
ನಮಸ್ಕರಿಸುತ್ತೇವೆ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 447 


ಮೇಲೆ ಹೇಳಿದಂತೆ ಪರಮಾತ್ಮನು ಲೋಕಾಲೋಕ ಪರ್ವತದಲ್ಲಿ 
ನೆಲಸಿರುವುದರಿಂದ ಈ ಪರ್ವತವು ಸಪ್ತದ್ವೀಪಗಳಿಗೂ, ಸಪ್ತಸಾಗರಗಳಿಗೂ 
 ಕೋಟಿಯೋಪಾದಿಯದಲ್ಲಿ ಕಾಪಾಡುತ್ತಿರುವುದರಿಂದ ಅವನಿಗೆ 
ಸಪ್ತಾಬ್ಲಿಮೇಖಲಾಯ ನಮಃ ಎಂದು ಬ್ರಹ್ಮದೇವರು ಬಹಳ ಸಮಂಜಸವಾಗಿ 
ನಮಸ್ಕರಿಸಿದ್ದಾರೆ. ಭಗವಂತನ ಪವಾಡವೇ ಸರಿ. ಇಂತಹ ಬ್ರಹ್ಮಾಂಡ 
ಸೃಷ್ಟಿ ಪರಮಾತ್ಮನ ವಿಚಿತ್ರ ಕಾರ್ಯ. ಇಂತಹ ಬ್ರಹ್ಮಾಂಡಗಳು ಅವೆಷ್ಟಿವೆಯೋ! 
ಅವೆಷ್ಟು 14 ಲೋಕಗಳಿವೆಯೋ ತಿಳಿದವರಾರು! ಈ ರೀತಿ ಊಹಿಸುತ್ತಿರುವಾಗ 
ನಾವು ವಾಸಮಾಡುವ ಭೂಮಂಡಲವು ಅದೆಷ್ಟು ಚಿಕ್ಕಪ್ರಮಾಣದ್ದು, ಆ 
ಭೂಮಂಡಲದಲ್ಲಿ ನಾವು ವಾಸಿಸುವ ಭೂಭಾಗ, ಮನೆ, ಆಸ್ತಿ ಎಲ್ಲವೂ 
ಕೃಪಣವಾಗುತ್ತವೆ. ಇದರಲ್ಲಿ ನಮ್ಮ ಆಯುಃ ಪ್ರಮಾಣ ಅದೆಷ್ಟು ಚಿಕ್ಕದು! 
ಆ ಆಯುಸ್ಸಿನಲ್ಲಿ ನಾವು ಮಾಡುವ ಕಾರ್ಯಗಳು ಅದೆಷ್ಟು ಚಿಕ್ಕದು! ನಾವು 
ಸೇವಿಸುವ ಸಮಯವೆಷ್ಟು ಕಡಿಮೆ!! ಅದೆಷ್ಟು ಅಮೂಲ್ಯ - ಅದರಲ್ಲಿ ನಮ್ಮ 
ಜೀವವು ಆತ್ಮವು ಪರಮಾತ್ಮನಿಂದ ಹೊರಟು ಮತ್ತೆ "ಅವನನ್ನು ಸೇರುವ 
ಕಾಲಯಾಪನೆಯಲ್ಲಿ ಈ ಜನ್ಮದ ಅರಿವಿನಲ್ಲಿ ಮೆರೆಯುವವರಾದ 
ನಾವೆಷ್ಟರವರು!! ಪರಮಾತ್ಮನು ನಮ್ಮ ಕಡೆ ಗಮನವಿಡಲು ಸಾಧ್ಯವೇ!! 
ಇಷ್ಟೆಲ್ಲಾ ಕಾರ್ಯಭಾರವಿದ್ದರೂ ಪ್ರತಿಜೀವಿಗೂ ಸಂಕಲ್ಪಮಾತ್ರದಿಂದ ತನ್ನ 
ಕೃಪೆಯನ್ನು ತೋರುವ ಪರಮಾತ್ಮನ ಕೃಪೆಯು ಪಾರವೇ! ಅಮೂಲ್ಯವೇ!! 
ನಾವೆಷ್ಟು ಅದೃಷ್ಟವಂತರು. ಅಂತಹ ಪರಮಾತ್ಮನು ಸದಾ ನಮಗಾಗಿ, 
ನಮ್ಮ ಪ್ರಾರ್ಥನೆಗಾಗಿ ಕಾಯುತ್ತಿರುವನಲ್ಲಾ! ಪ್ರಾರ್ಥನೆಯನ್ನು ಅಂಗೀಕರಿಸಿ 
ಭಕ್ತರ ಬಾಗಿಲನ್ನು ಬೆನ್ನನ್ನು ಕಾಯುತ್ತಿರುವನಲ್ಲಾ ಎಂದು ತಿಳಿದ ಮೇಲೆ 
ನಮಗನ್ನಿಸುತ್ತದೆ - ನಾವು ಎಷ್ಟು ಸ್ವಾರ್ಥಿಗಳು - ಅವನಿಗೆ ಅವನ ಕೆಲಸದ 
ಮಾರ್ಗದಲ್ಲಿ ಅವನಿಗೆ ತೊಂದರೆ ಕೊಡುತ್ತಿದ್ದೇವೆ - ಅಹಾ! ಎಷ್ಟು ಸ್ವಾರ್ಥಿಗಳು 
ಅಲ್ಲವೇ!! ಪರರ ವಿಚಾರವನ್ನು ಇಷ್ಟು ಶ್ರದ್ದೆಯಿಂದ ನಡೆಸುತ್ತೆ ವೆಯೇ ಏನು!! 
ಅದಕ್ಕಾಗಿ ಒಂದೇ ಪ್ರಾರ್ಥನೆ, ಹರಕೆಯಿಂದ ಎಲ್ಲ ಈ ಅನುಮಾನವೂ 
ಪರಿಹರಿಸಿ ಹೋಗುತ್ತವೆ! 
1. ದುರ್ಜನಃ ಸಜ್ಜನೋ ಭೂಯಾತ್‌ 

ಸಜ್ಜನ ಶಾಂತಿಮಾಪ್ನಯಾತ್‌ । 

ಶಾಂತೋ ಮುಚ್ಯೇತ ಬಂಧೇಭ್ಯೋ 
ಮುಕ್ತಶ್ಚಾನ್ಯಾನ್‌ ವಿಮೋಚಯೇತ್‌ |! 


ಸರ್ವಸ್ವ ರತು ದುರ್ಗಾಣಿ 
ಸರ್ವೋ ಭದ್ರಾಣಿ ಪಶ್ಯತು ! 


448 


720. 


123 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಸರ್ವಸ್ಥದ್ದು ದ್ದಿಮಾಪ್ನ ಯಾತು 
ಸರ್ವಸ್ಪರ್ವತ್ರ ನಂದತು / 


3.ಸರ್ವೇ ಜನಾಃ ಸುಖಿನೋ ಭವಂತು 


ಸಮಸ್ತ ಸನ್ಮಂಗಳಾನಿ ಭವಂತು / 


4. ಶಂ ನೋ ಅಸ್ತು ದ್ವಿಪದೇ 
ಶಂ ಚತುಷು್ಪದೇ 1! ಓಂ ಶಾಂತಿಃ ಶಾಂತಿಃ ಶಾಂತಿಃ /! 
""ಇತ್ಯಾದಿ, ಇತ್ಯಾದಿ, ಇತ್ಯಾದಿ'' 


ಸಪ್ತಸಾಮಸ್ವರೂಪಿಣೇ ನಮಃ 
 ಸಪ್ಪ- ಏಳು, ಸಾಮ - ಸಾಮಗಳು, ಸಾಮವೇದದ ಭಾಗಗಳು. 

ಪರಮಾತ್ಮನು ವೇದಗಳೇ, ಅವನು ವೇದದಲ್ಲಿ ಪ್ರತಿಷ್ಟಿತನಾಗಿದ್ದಾನೆ. 
ಸಾಮಗಳಲ್ಲಿ ಪ್ರತಿಷ್ಟಿತನಾಗಿದ್ದಾನೆ.' ಅದರಿಂದ ಸಪ್ತಸಾಮಸ್ವರೂಪಿಯು 
ಅವನೇ! ಸಾಮಮಂತ್ರಗಳು ಪರಮಾತ್ಮನಿಂದ ಹೊರಬಂದವು. ಎಂದರೆ . 
ಅವನ ಅಂಶದಿಂದ ಅವು ಸ್ಥಾಪಿತವಾಗಿವೆ, ಅವನು ಸಾಮಮಂತ್ರ ಸ್ವರೂಪನು. 
ಅದರಿಂದ ಸಪ್ತಸಾಮಸ್ಥ _ರೂಪಿಣೇ ನಮಃ ಎಂದಿದ್ದೇವೆ. ""ಸಾಮಾನಿ 
ಗಾಯಂತೆ'' - ಮಗಳನ್ನು ಹಾಡುವುದರಿಂದ ಪರಮಾತ್ಮನು 
ಸಂತುಷ್ಟನಾಗುತ್ತಾನೆ ಮತ್ತು ಸುಪ್ರೀತನಾಗುತ್ತಾನೆ. ಸಾಮಗಳಲ್ಲಿಯೇ 


ಅವನಿರುವುದರಿಂದ ಅವನಿಗಾಗಿಯೇ ಸಾಮಗಳನ್ನು ಅವನ ಅಂಶ - 


ಆತ್ಮವಿರುವವರು ಹಾಡುವುದರಿಂದ ಎಲ್ಲೆಲ್ಲಿಯೂ ಅವನೇ ಎಂಬುದು 

ವ್ಯಕ್ತವಾಗುತ್ತದೆ. | 
ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ಬಹ್ಮಾಗೌ ಬ್ರಹ್ಮಣಾ ಹುತಮ್‌ । 
ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮಸಮಾಧಿನಾ !! 

(ಶ್ಲೋಕ 24, ಅಧ್ಯಾಯ 4 - ಗೀತಾ) 
ಎಂಬಂತೆ ಸಕಲವೂ ಬ್ರಹ್ಮವೇ, ಸಕಲದಲ್ಲಿಯೂ ಅವನೇ ಅವನಾಗಿ 
ಪ್ರಸರಿಸಿದ್ದಾನೆ. ಅದರಂತೆ ಸಪ್ತಸಾಮಗಳಲ್ಲಿಯೂ ಅವನೇ ತನ್ನ ರೂಪವನ್ನೇ 
ಇರಿಸಿರುತ್ತಾನೆ. 
ಸಪ್ತ ವಾಯುಸ್ವರೂಪಾಯ ನಮಃ 

ಏಳು ವಾಯುಗಳ ಸ್ವರೂಪನು - ಏಳು ವಾಯುಗಳೇ ಅವನು. 


ದಿತೀ ದೇವಿಯು ಇಂದ್ರನಿಗೆ ಸಮನಾದ ಮಗನನ್ನು ಪಡೆಯಬೇಕೆಂದು 
ಕಶ್ಯಪರನ್ನು ಅನುಗ್ರಹಿಸಲು ಕೇಳಿದಳು. ಅವರು ಪಯೋವ್ರತವನ್ನು ಚಾಚೂ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 449 


722. 


ತಪ್ಪದೇ ನಿರ್ದಿಷ್ಟ ದಿನಗಳು ಮಾಡೆಂದು ಉಪದೇಶಿಸಿದರು. ಅದನ್ನು ಮಾಡುವ 
ಕಾಲದಲ್ಲಿ ಬರುವ ವಿಪರ್ಯಾಸವನ್ನೇ ಇಂದ್ರನು ಎಡಬಿಡದೆ ನಿರೀಕ್ಷಿಸುತ್ತಿದ್ದನು. 
ಆಗ ಒಂದು ಸಲ ದಿತೀ ದೇವಿಯು ತಪ್ಪುಮಾಡಲು ಇಂದ್ರನು ಅದನ್ನು ತನ್ನ 


ಇಷ್ಟಾರ್ಥ ಪೂರಿಕೆಗಾಗಿ ಉಪಯೋಗಿಸಿಕೊಂಡನು. ಗರ್ಭದ ಒಳಗೆ ಹೊಕ್ಕು, 


ಬೆಳೆಯುತ್ತಿದ್ದ ಶಿಶುವಿನ ಅಂಡವನ್ನು ಏಳು ಭಾಗಗಳಾಗಿ ಕತ್ತರಿಸಿದನು. ಮತ್ತೆ 
ಪ್ರತಿಯೊಂದು ಭಾಗವನ್ನು ಮತ್ತೆ ಏಳು ಭಾಗವಾಗಿ ಮಾಡಿದನು. ಹೀಗೆ 


ಏಳು ಭಾಗಗಳ ಏಳು ಗುಂಪುಗಳಾಗಿ ಉಂಟಾದವು. ಶಿಶುಗಳು ಅಳಲು 


ಪ್ರಾರಂಭಿಸಿದಾಗ ""ಮಾ-ರುದ'' - ಅಳಬೇಡ ಎಂದು ಸಂತೈಸಿ ಹೊರಗೆ 
ಬಂದನು. ನಂತರ ದಿತೀ ದೇವಿಯನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡನು. 
ಅವಳಿಗೆ ಬಹಳ ದುಃಖವಾಯಿತು. ಇಂದ್ರನು ಚಿಂತಿಸಬೇಡ ಎಂದು ಹೇಳಿ. 
ಆ ಏಳು ಗಣಗಳನ್ನು ತನ್ನವರನ್ನಾಗಿ ಇಟ್ಟು ಕಾಪಾಡುತ್ತೇನೆಂದು ಆಶ್ವಾಸನೆ 
ಕೊಟ್ಟು ಹೋದನು. ಮಾ-ರುದ ಎಂದು ಸಂಭೋದಿಸಿದ್ದರಿಂದ ಮರುತ್ತುಗಳು 
ಎಂದು ಹೆಸರಾಯಿತು - ಇವೇ ಸಪ್ತ ಮರುತ್ತುಗಳು. ಸಪ್ತ ಮರುತ್ತುಗಳೇ 
ಸಪ್ತವಾಯುಗಳು. ಇವು ಪರಮಾತ್ಮನ ಪ್ರತಿರೂಪಗಳು, 
ಸಪ್ತವಾಯುಸ್ವರೂಪಗಳು, ವಾಯುದೇವನ ರೂಪಗಳು. ಆಥವಾ 

ಪಂಚಪ್ರಾಣಗಳೇ ವಾಯುಗಳು - ಪ್ರಾಣಾಪಾನವ್ಯಾನೋದಾನ ಸಮಾನ 
ವಾಯುಗಳು - 

ಇವುಗಳ ಜೊತೆಗೆ ವಾಯುವು ಅಂತಃಬಹಿಶ್ಚ ವಾಯುವಾಗಿ 

ಪ್ರಸರಿಸುವುದರಿಂದ ಸಪ್ತವಾಯುಗಳಾದವು. ಇವುಗಳೆಲ್ಲ ಪರಮಾತ್ಮನ 
ರೂಪವೇ! | 

ಒಳಗಿನ ಪ್ರಾಣವಾಯುಗಳು ಶರೀರದಲ್ಲಿ ಹೀಗೆ ಪ್ರಸರಿಸಿವೆ. 

ಹೃದಿಪ್ರಾಣೋ ಗುದೇಪಾನಃ ಸಮಾನೋ ನಾಭಿಸಂಸ್ಲಿತಃ / 
 ಉದಾನಃ ಕಂಠದೇಶಸ್ಥೋ ವ್ಯಾನಸ್ಸರ್ವಶರೀರಗಃ !! 

(1 ವರ್ಗ - 1ರ ಶ್ಲೋಕ 
ಅಮರಕೋಶ - ಪ್ರಥಮಕಾಂಡ) | 

ಸಪ್ತ ವಾಯುಗಳೇ ಸಪ್ಪಪ್ರಾಣಗಳು - ಅವು ಎರಡು ಕಣ್ಣುಗಳು, ಮೂಗಿನ 

ಎರಡು ಹೊಳ್ಳೆಗಳು, ಎರಡು ಕಿವಿಗಳು, ಒಂದು ಬಾಯಿ. 


ಸಪ್ತಚ್ಛಂದೋಮಯಾಯ ನಮಃ 
ಏಳು ಛಂದಸ್ಸುಗಳೇ ಪರಮಾತ್ಮನ ರೂಪಗಳು. 


ಛಂದಸ್‌ - ಎಂದರೆ ವೇದಗಳು, ವೃತ್ತ, ವೃತ್ತಶಾಸ್ತ್ರ, ಛಂದಸ್ಸು. 


೮ 


450 


i 
2. ಓಂ ಭುವಃ ಶೀತೋಷ್ಣವೃಷ್ಟ್ಯುದಕತೇಜಾಂಸಿ ಅಮುಷ್ಮಾತ್‌ ಭವಂತಿ ಇತಿ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಛಂದಸ್ಸುಗಳಲ್ಲಿ “ಗಾಯಿತ್ರಿ” ಛಂದಸ್ಸು ಬಹಳ ಪ್ರಚಲಿತ. ಅನುಷ್ಟುಪ್‌ 
ಛಂದಸ್ಸು ವಿಸ್ತಾರವಾಗಿ ಪ್ರಚಾರದಲ್ಲಿದೆ. ಎಲ್ಲ ಛಂದಸ್ಸುಗಳಲ್ಲಿಯೂ 
ಪರಮಾತ್ಮನು ಇದ್ದಾನೆ. 

` ಛಂದಸ್ಸುಗಳು ಏಳು, ಗಾಯತ್ರಿ ಛಂದಸ್ಸೇ ಎಲ್ಲ ಛಂದಸ್ಸುಗಳಿಗೂ 
ತಾಯಿಯಿದ್ದಂತೆ. 

ಸಪ್ತ ಛಂದಸ್ಸುಗಳು ಮತ್ತು ಅವುಗಳ ದೇವತೆಗಳು, ಸಪ್ತಲೋಕಗಳು, 
ಗಾಯತ್ರಿ ಮಂತ್ರದ ಛಂದಸ್ಸು, ಮಂತ್ರದ ದೇವತೆಗಳು ಈ ರೀತಿ ಇವೆ. 


ಸಪ್ತ ಲೋಕಗಳು ಗಾಯತ್ರಿ ಮಂತ್ರದ ಮಂತ್ರದ ದೇವತೆಗಳು 


ಛಂದಸ್ಸು 
]. ಓಂ ಭೂಃ ಗಾಯತ್ರಿ ಅಗ್ನಿ 
(ಇದನ್ನು ಗಾಯತ್ರಿ ಶಿರಸ್ಸು 
ಎಂದು ಕರೆಯುತ್ತೇವೆ) 

2. ಓಂ ಭುವಃ ಉಸ್ನಿಕ್‌ ವಾಯು 

3. ಓಗ್‌ಂ ಸುವಃ ಅನುಷ್ಟುಪ್‌ | ಸೂರ್ಯ 

4. ಓಂ ಮಹಃ ಭೃತಿ ಬೃಹಸ್ಪತಿ 

೨. ಓಂ ಜನಃ | ಪಂಕ್ತಿ ವರುಣ 

6. ಓಂ ತಪಃ ತ್ರಿಷ್ಟುಪ್‌ ಇಂದ್ರ 

7. ಓಗ್‌ಂ ಸತ್ಯಮ್‌ ಜಗತಿ ವಿಶ್ವೇ ದೇವರು 


ಬ್ರಹ್ಮ - ಪ್ರಜಾಪತಿಯೇ ಈ ಮಂತ್ರಗಳ ಖಷಿ. 

"ಶ್ರೀಗಾಯಿತ್ರಿ ಹೃದಯ'' ದಲ್ಲಿ ಬರುವ ಸ್ತುತಿಧಾರೆ ಲೋಕಗಳಿಗೆ ಈ 
ರೀತಿ ಸಂಬಂಧಪಟ್ಟಿದೆ. - 

ಭೂಲೋಕಸ್ಥಾ ತ್ವಮೇವಾಸಿ ಧರಿತ್ರೀ ಲೋಕಧಾರಿಣೀ । 

ಭುವರ್ಲೋಕೇ ವಾಯುಶಕ್ತಿಃ ಸ್ಪರ್ಲೋಕೇ ತೇಜಸಾಂ ನಿಧಿಃ !! 

ಮಹರ್ಲೋಕೇ ಮಹಾಸಿದ್ದಿ: ಜನೋಲೋಕೇ ಜಪೇತ್ಯಪಿ ! 

ತಪಸ್ವಿನೀ ತಪೋ ಲೋಕೇ ಸತ್ಯಲೋಕೇಷು ಸತ್ಯವಾಕ್‌ |! 


ಓಂ ಭೂಃ ಭವಂತಿ: ಅಸ್ಮಿನ್ನಿತಿ ಭೂಃ 


ಭುವಃ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: | 451 


723. 


ಓಂ ಸುವಃ ಸುಷ್ಟು ವ್ಯಾಪತೇ ಸುಕೃತಿಭಿಃ ಇತಿ ಸುವಃ 


ಓಂ ಮಹಃ ಮಹತ್ತಾತ್‌ ಮಹಃ 


ಓಂ ಜನಃ ಕಲ್ಪಾಂತೇ ಪ್ರಲೀನಾಃ ಪ್ರಾಣಿನಃ ತತ್ರ ಪ್ರಥಮಂ ಜಾಯಂತೇ 
ಇತಿ ಜನಃ 

ಓಂ ತಪಃ ಸನತ್ಕುಮಾರಾದಿಯೋಗಿಂದ್ರೈಃ ತಸ್ಮಿನ್‌ ತಪಃ ತಪ್ಯತೇ 

| ಇತಿ ತಪಃ 


ಓಗ್‌ಂ ಸತ್ಯಂ ಸತ್ಯವ್ರತಾನಾಂ ಸ್ಥಾನಭೂತತ್ವಾತ್‌ ಸತ್ಯಂ 


ಇತ್ಯೇತೇ ಸಪ್ತಲೋಕಾಃ ಸಪ್ತವ್ಯಾಹ್ಛತಿಪ್ರತಿಪಾದ್ಯಾ: ಪ್ರಜಾನಾಂ ಸ್ಥಿತ್ಯಾದ್ಧರ್ಥಂ 
ಸಪ್ತವ್ಯಾಹೃತೀನಾಂ ವ್ಯವಹರಣಾತ್‌ ಆದೌ ಪ್ರಜಾಪತಿನಾ ಸ್ಥಷ್ಟಾಃ !! 
ವ್ಯಾಹೃತೀನಾಂ ಪರಮಾತ್ಮನಃ ಪರ್ಕಾಯವಾಚಕತ್ವ ಖ್ಯಾಪನಾಯ 
ವ್ಯಾಹೃತಿಪ್ರತಿಪಾದ್ಯಲೋಕಾನಾಂ 
ಪ್ರಣವಪ್ರತಿಪಾದ್ಯ್ಧಬಹ್ನ್ಮಸ್ವ ರೂಪತ್ಹ್ವವಿವಕ್ಷಯಾ ಚ 
ಪ್ರಣವಾನಾಂ ಪ್ರತ್ಥೇಕ ಉಚ್ಚಾರಣಮ್‌ |! 
(ಮಹಾನಾರಾಯಣೋಪನಿಷತ್‌ಃ 35ನೇ ಅನುವಾಕ, ಎರಡನೆ ಮಂತ್ರ) 
(ಪುಟ 214 - 217, ಶ್ರೀ ರಾಮಕೃಷ್ಣ ಮಠ, ಮದ್ರಾಸಿನಿಂದ ಪ್ರಕಾಶಿತವಾದ್ದು) 


ಸಪ್ತಾರ್ಚಿರುದ್ಧದ್ದಂಷ್ಠಾಯ ಸಪ್ತಾಶ್ರ ರಥರೂಪಿಣೇ | 
ಸ್ವಚ್ಛಾಯ ಸ್ವಚ್ಛರೂಪಾಯ ಸ್ವಚ್ಛಂದಾಯ ನಮೋ ನಮಃ 11221! 
(723-727) 
ಸಪ್ತಾರ್ಚಿರುದ್ಯದ್ದಂಷ್ಟಾಯ ನಮಃ 
ಸಪ್ತಾರ್ಚಿಗಳು - ಶ್ರಾದ್ದ ಕಾಲದಲ್ಲಿ, ತರ್ಪಣ ಕೊಡುವ ಕಾಲದಲ್ಲಿ 
""ಸಪ್ತಾರ್ಚಿ'' ಮಂತ್ರವನ್ನು ಪಠಿಸುವುದರಿಂದ ಪಿತೃ ದೇವತೆಗಳು ಬಹಳ 
ಬೇಗ ಪ್ರಾರ್ಥಿಸಿದ ಕಾಲದೇಶಕ್ಕನುಗುಣವಾಗಿ ಬಂದು ಶ್ರಾದ್ದವನ್ನು ಮತ್ತು 
ತರ್ಪಣವನ್ನು ಸ್ವೀಕರಿಸಿ ಸತ್ಫಲಗಳನ್ನು ನೀಡುತ್ತಾರೆ. 
ಹೀಗೆ ನೀಡುವಲ್ಲಿ ಸಕಲ ಆಘಾತಗಳನ್ನು ಸಪ್ರಾರ್ಚಿ ಮಂತ್ರವೆಂಬ 
ಕೋರೆದಾಡೆಗಳಿಂದ ಜಗಿದು ಪೀಡೆಗಳನ್ನು ಪರಿಹರಿಸುತ್ತಾನೆ. ಪರಮಾತ್ಮನೇ 
ಪಿತೃದೇವತೆಗಳ ರೂಪ, ""ಪಿತೃ ರೂಪಿ ಜನಾರ್ದನಃ ಪ್ರೀಯತಾಂ'' ಎಂದು 
ನಮಸ್ಕರಿಸುತ್ತೇವೆ. 
ಸಪ್ತಾರ್ಚಿಮಂತ್ರವು ಬಹಳ ಶ್ರೇಷ್ಠವಾದುದು ಮತ್ತು ಕ್ಷಿಪ್ರ ಫಲವನ್ನು 
ಕೊಡುವಂತಹುದು. ಇದನ್ನು ಸರ್ವಕತನ್ಸಗಳೂ ಆ ತರ್ಪಣಕಾಲದಲ್ಲಿ 


452 


724. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಅವಶ್ಯ ಪಠಿಸಿ ಪಿತೃಗಳನ್ನು ಆಹ್ವಾನಿಸಿ ತರ್ಪಣವನ್ನು ಕೊಡಬೇಕು. ಆ 

ಮಂತ್ರಗಳ ಶ್ಲೋಕಗಳು ಈ ರೀತಿ ಇವೆ :- 

ಸಪ್ರಾರ್ಚಿ ಮಂತ್ರ :- | 
ಅಮೂರ್ತೀಣಾಂ ಸಮೂರ್ತೀಣಾಂ ಪಿತ್ಠಣಾಂ ದೀಪ್ರತೇಜಸಾಂ ! 
ನಮಾಮಿ ಸದಾ ತೇಷಾಂ ಧ್ಯಾನಿನಾಂ ಯೋಗಚಕ್ಷುಷಾಮ್‌ !/1// 
ಇಂದ್ರಾದೀನಾಂ ಚ ನೇತಾರೋ ದಕ್ಷಮಾರೀಚಯೋ ಸ್ತಥಾ / 
ಸಪ್ತರ್ಷೀಣಾಂ ಪಿತ್ಠಣಾಂ ಚ ತಾನ್ಪಮಸ್ಯಾಮಿ ಕಾಮದಾನ್‌ 121! 
ಮನ್ಹಾದೀನಾಂ ಚ ನೇತಾರಃ ಸೂರ್ಯ ಚಂದ್ರಮಸೋ ತಥಾ / 
ತಾನ್ಹಮಸ್ಕತ್ಥ ಸರ್ವಾನ್‌ ವೈ ಪಿತ್ಫಮತ್ಸುವಿಧಷ್ಟಪಿ 11311 
ನಕ್ಷತ್ರಾಣಾಂ ಗ್ರಹಾಣಾಂ ಚ ವಾಯ್ವಗ್ಯೋಶ್ಚ ಪಿತ್ಠನಥ ! 
ದ್ಯಾವಾಪ್ಫಥಿವ್ಯೋಶ್ಚ ಸದಾ ನಮಸ್ಕಾಮಿ ಕೃತಾಂಜಲಿಃ 1/4// 
ದೇವರ್ಷೀಣಾಂ ಚ ನೇತಾರ: ಸರ್ವಲೋಕ ನಮಸ್ಕೃತಾಃ !' 
ತ್ರಾತಾರಃ ಸರ್ವಭೂತಾನಾಂ ನಮಸ್ಕಾಮಿ ಪಿತಾಮಹಾನ್‌ 151 
ಪ್ರಜಾಪತೇರ್ಗವಾವಣ್ಟೇಃ ಸೋಮಾಯ ಚ ಯಮಾಯ ಚ! 
ಯೋಗೇಶ್ವರೇಚ್ಛಶ್ಚ ಸದಾ ನಮಸ್ಕಾಮಿ ಕೃತಾಂಜಲಿಃ 11611 
ವಿತ್ಯಗಣೇಬ್ಯಃ ಸಪ್ತಭ್ಯೋ ನಮೋ ಲೋಕೇಷು ಸಪ್ತಸು ! 
ಸ್ವಯಂಭುವೇ ನಮಶ್ಚವ ಬ್ರಹ್ಮಣೇ ಯೋಗ ಚಕ್ಷುಷೇ 11711 
1 ಸಪ್ತಾರ್ಚಿಷಂ ಜಪೇದ್ಯಸ್ತು ಕ್ಷಿಪ್ರಮಾಯಾಂತಿ ಪೈತ್ಛಕಮ್‌ // 


ಪರಮಾತ್ಮನು ತನ್ನ ಕೋರೆದಾಡೆಗಳಿಂದ ಏನನ್ನು ಬೇಕಾದರೂ 
ಸಾಧಿಸಬಲ್ಲನು. ಈ ಮಂತ್ರವು ಪಿತೃದೇವತೆಗಳಿಗೆ ಅನ್ವಯಿಸುತ್ತದೆ. ಬಹಳ 
ಶಕ್ತಿಯುತವಾದುದು. ಪಿತೃದೇವತೆಗಳೂ ಸಹ ತಮ್ಮ ಸಂತತಿಗಳು 
ಶಾಂತಿಯುತವಾಗಿ ಮುಂದುವರಿಯಬೇಕು ಎಂದು ಸದಾ ಒಳ್ಳೆಯದನ್ನೇ 
ಬಯಸುತ್ತಿರುತ್ತಾರೆ - ಸಪ್ತಾರ್ಚಿರುದ್ಯದ್ದಂಷ್ಟಾಯ ನಮಃ. 
ಸಪ್ತಾಶ್ವರಥರೂಪಿಣೇ ನಮಃ 
ಭಗವಾನ್‌ ಸೂರ್ಯನಾರಾಯಣನು ತನ್ನ ರಥಕ್ಕೆ ಏಳು ಕುದುರೆಗಳನ್ನು 
ಇರಿಸಿಕೊಂಡಿರುತ್ತಾನೆ. ಅರುಣನು ರಥವನ್ನು ನಡೆಸುವವನು. ಏಳು 
ಕುದುರೆಗಳಿಂದ ಏಳೆಯಲ್ಪಟ್ಟ ರಥವನ್ನು ಹೊಂದಿರುವ ಸೂರ್ಯನಾರಾಯಣ 
ಸ್ವರೂಪಿಯೇ ಶ್ರೀಮನ್‌ ನಾರಾಯಣ. ಈ ರಥವು ನಿರಂತರ 
ನಡೆಯುತ್ತಿರುತ್ತದೆ. ಕಾಲದೇವನ ಕಾಲವು ಯಾವ ರೀತಿ ನಿಲ್ಲುವುದಿಲ್ಲವೋ 


ಅದೇ ರೀತಿ ಈ ರಥವೂ ನಿಲ್ಲುವುದಿಲ್ಲ, ಇದು ಪರಮಾತ್ಮನ ಸಂಕಲ್ಪ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 453 


725. 


726. 


727. 


ಹಗಲು ರಾತ್ರಿಗಳಾಗುವುದು ಕೇವಲ ಸೂರ್ಯನ ಬೆಳಕು ಬೀಳುವ 


ಭೂಮಿಯ ಭಾಗಗಳಿಗೆ ಮಾತ್ರ. ಭೂಮಿಯ ಚಲನೆಯಿಂದ ಉಂಟಾಗುತ್ತದೆ. 


ಸೂರ್ಯನಾರಾಯಣನು ಏಳು ಕುದುರೆಗಳಿಂದ ಎಳೆಯಲ್ಪಡುವ ರಥವನ್ನು 

ಉಪಯೋಗಿಸುತ್ತಾನೆ. ಈ ರಥವೇ ಪರಮಾತ್ಮನ ಒಂದು ರೂಪ ಎಂದು 
ಬ್ರಹ್ಮದೇವರು ನರಸಿಂಹನಿಗೆ ಜ್ಞಾಪಿಸುತ್ತಾರೆ. : 

ಇದೇ ರೀತಿ ಶ್ರೀ ಕೃಷ್ಣನು ಅರ್ಜುನನಿಗೆ ಮಹಾಭಾರತ ಯುದ್ದದಲ್ಲಿ 


೦೨ 


ಉಪಯೋಗಿಸಿದ ರಥವನ್ನು ಬ್ರಹ ದೇವರು ಹೇಳುತ್ತಿ ರಬಹುದೇನೋ? 


ಸ್ವಚ್ಛಾಯ ನಮಃ 
ಸ್ವಚ್ಛ - ಎಂದರೆ ನಿರ್ಮಲವಾದ್ದು, ಕೊಳೆಯಿಲ್ಲದ್ದು, uaa 


- ಸುಂದರವಾದ್ದು, ಶುಬ್ರ ವಾದ್ದು. 


ಪರಮಾತ್ಮನು ಯಾವುದಕ್ಕೂ ಅಂಟದವನಾದ್ದರಿಂದ ಅವನು ಸದಾ 
ಶುಭ್ರನು, ಸ್ವಚ್ಛನು. ಅದರಿಂದ ಅವನನ್ನು ಸ್ವಚ್ಛಾಯ ನಮಃ ಎಂದು 
ನಮಸ್ಕ ರಿಸುತ್ತೇವೆ. | 

ಇದೇ ರೀತಿ ಮೂಲದಲ್ಲಿ ಆತ್ಮನು ಸ್ವಚ್ಛನು. ಆತ್ಮನಿಗೆ ಸಂಸ್ಕಾರಗಳು, 


ಇಂದ್ರಿಯಗಳು, ಮನೋಲಬುದ್ದಿ, ಅಹಂಕಾರ, ಚಿತ್ತ, ಪ್ರಾಣಗಳು, ಗುಣಗಳು 
. ಅಂಟಿಕೊಂಡಿರುವುದರಿಂದ ಅವನು ಅಸ್ವಚ್ಛ. ಪರಮಾತ್ಮನ ಕೃಪೆಯಿಂದ 


ಗುರುದರ್ಶನವಾಗಿ ಗುರುವಿನಿಂದ ಜಾ ಚು ಪರಮಾತ್ಮನನ್ನು ಸತತ 

ಪ್ರಾರ್ಥಿಸುತ್ತಾನೆ. ಆಗ ಕಾಲಾನುಕಾಲಕ್ಕೆ ಈ ಆವರಣಗಳು ಒಂದೊಂದಾಗಿ ' 
ಕಳಚಿಹೋಗಿ ಆತ್ಮನೊಬ್ಬನೇ ಉಳಿಯುತ್ತಾನೆ ಮತ್ತು ಪರಮಾತ್ಮ ನನ್ನು 
ಸೇರುತ್ತಾನೆ. ಆಗ ಆತ್ಮವು ಪುನಃ ಸ್ವಚ್ಛವಾಗಿ ಪರಮಾತ್ಮನ ಹಾಗೆಯೇ 
ಆಗುತ್ತದೆ. 


 ಸ್ವಚ್ಛರೂಪಾಯ ನಮಃ 


ಭಗವಂತನು ಶುಬ್ರನು, ಶುಬ್ರದ ರೂಪವೇ ಅವನು, ಅವನ ರೂಪದ 


ಎಲ್ಲೆಲ್ಲಿಯೂ ಶುಭ್ರತೆಯೇ ಇರುತ್ತದೆ. 
| ಸ್ವಚ್ಛಂದಾಯ ನಮಃ 


ಸ್ವಚ್ಛತೆಯ ಭಾವವನ್ನೂ ಹೊಂದಿರುವವನು - ಸ್ವಚ್ಛಂದನು. 
ಇದೂ ಪರಮಾತ್ಮನನ್ನೇ ಪ್ರತಿಪಾದಿಸುತ್ತದೆ, ಆತ್ಮನನ್ನೂ ಪ್ರತಿಪಾದಿಸುತ್ತದೆ. 
ಸ್ವಚ್ಛಂದ - ಪರಮಾತ್ಮನು ಸ್ವತಂತ್ರನು, ಅವನನ್ನು ಯಾರೂ ಅಡ್ಡಿಪಡಿಸಲು 


ಶಕ್ತರಲ್ಲ. 


ಹಿ 


454 


728. 


729. 


730. 


731. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಆತ್ಮನು ಸ್ವತಂತ್ರನಲ್ಲ, ಪರಮಾತ್ಮನ ಅಧೀನ. ಈ ನಾಮವು 
ಪರಮಾತ್ಮನಿಗೆ ಮಾತ್ರ ಅನ್ವಯಿಸುತ್ತದೆ. : 


ಶ್ರೀವತ್ಸಾಯ ಸುರೇಶಾಯ ಶೃತಯೇ ಶೃತಿಮೌಲಯೇ ! 
ಶುಚಿಶ್ರೋತ್ರಾಯ ಶೂರಾಯ ಸುಭಗಾಯ ಸುಧನ್ವನೇ 11123 
(728-1535) 
ಶ್ರೀವತ್ಸಾಯ ನಮಃ 
ಪರಮಾತ್ಮನು ಶ್ರೀವತ್ಸನು, ಶ್ರೀವತ್ಸ ಲಾಂಛನ ಹೊಂದಿರುವವನು, 
ಶ್ರೀವತ್ಸದಿಂದ ಅಲಂಕೃತನಾಗಿರುವವನು. ಶ್ರೀವತ್ಸ ಚಿಹ್ನೆಯನ್ನು ಧರಿಸಿರುವವನು. 
ಶ್ರೀ - ಎಂದರೆ ಲಕ್ಷ್ಮಿ, ಸಂಪತ್ತು, ವತ್ಸ - ಎದೆ, ಕರು, ಮಗು, ವರ್ಷ. 
_ ಎದೆಯಲ್ಲಿ ಲಕ್ಷ್ಮಿಗೆ ನೆಲಸಲು ಸ್ಥಳ ಕೊಟ್ಟಿರುವವನು - ಶ್ರೀವತ್ಸ. 
ಬಹಳ ಪ್ರಿಯವಾದದ್ದನ್ನು ಹೃದಯದಲ್ಲಿ, ಎದೆಯಲ್ಲಿ ಇಟ್ಟುಕೊಳ್ಳುತ್ತೇವೆ. 
ಇದು ಶ್ರೀವತ್ಸ ಸಮಾನವಾದ ಬೆಲೆಯುಳ್ಳದ್ದು. ಕರು, ಮಗು, ಎಲ್ಲವೂ 
ಪ್ರಿಯವೇ. ಶ್ರೀಯೊಡನೆ ಮತ್ತೊ ಪ್ರಿಯ. ಅದರಿಂದ ಎದೆಯಲ್ಲಿ 
ಗೋಪ್ಯವಾಗಿರುವುದು. 


ಸುರೇಶಾಯ ನಮಃ 
ಸುರ - ದೇವತೆಗಳು, ಈಶ - ಇವರಿಗೆ ಒಡೆಯ - 
ಸುರೇಶ - ಪರಮಾತ್ಮ ಶ್ರೀಮನ್ನಾರಾಯಣನು ಸದಾ ದೇವತೆಗಳ 
ಪಕ್ಷದಲ್ಲಿಯೇ ಇರುತ್ತಾನೆ ಏಕೆಂದರೆ ಅವರು ಅವನನ್ನು ಆರಾಧಿಸುತ್ತಾರೆ. 
ಹಾಗೆಯೇ ಭಕ್ತಪರಾಧೀನನು. 


ಶೃತಯೇ ನಮಃ 
ಶೃತಿ - ವೇದಗಳು, ದ್ವನಿ. 


ಪರಮಾತ್ಮನನ್ನು ವೇದಗಳು ಹೇರಳವಾಗಿ ಪೂಜಿಸುತ್ತವೆ, ಆರಾಧಿಸುತ್ತವೆ, 


ಹೊಗಳುತ್ತವೆ. ಪರಮಾತ್ಮನ ವಿಚಾರಗಳನ್ನು ವೇದಗಳು ಪ್ರಕಟಿಸುತ್ತವೆ. 
ಪರಮಾತ್ಮನು ವೇದಗಳಿಂದ ಕೇಳಲ್ಪಡುವವನು, ಅದರಿಂದ ಅವನು - ಶೃತಮ 
- ಶೃತಯೇ ನಮಃ. 


ಶೃತಿಮೌಲಯೇ ನಮಃ 


ಶ್ರುತಿಗಳಲ್ಲಿ ಹೊಗಳುವ, ಪಾಡುವ, ಪಠಿಸುವ ದೇವ, ದೇವತೆಗಳಲ್ಲೆಲ್ಲ 
ಪರಮಾತ್ಮನನ್ನು ಕುರಿತು ಹೇಳುವ ಶೃತಿಗಳು ಅತ್ಯುತ್ತಮ. ಪರಮಾತ್ಮನೇ 
ಕಲಶಪ್ರಾಯನು, ಬೆಲೆಗಳಲ್ಲೆಲ್ಲ ಅತ್ಯಂತ ಉತ್ಕೃಷ್ಟನು. 


ಶ್ರೀ ನೃಸಿ 


135 


733, 


ಹ ಸಹಸ್ರನಾಮಾವಳಿಃ ೫೫ | 455 


ಯಾವ ರೀತಿಯಲ್ಲಿ ವಿಮರ್ಶಿಸಿದರೂ ಪರಮಾತ್ಮನೇ ಸರ್ವೋತ್ರಮನು 
ಎಲ್ಲ ಶೃತಿಗಳೂ ನಿರ್ದೇಶಿಸುವುದು ಅವನನ್ನೇ. ಸರ್ವ ದೇವ ದೇವತೆಗಳು, 
ಪೂಜೆ, ಜಪ, ತಪ, ಭಜನೆ, ಪುರಾಣ, ಇತಿಹಾಸಗಳು ಅವನಲ್ಲಿಯೇ ""ಓ೦'' 
ಕಾರದಲ್ಲಿ ಪ್ರತಿಷ್ಠಿತವಾಗಿವೆ - ಅವನಿಗೆ ಶೃತಿಮೌಲಯೇ. ನಮಃ ಎಂದು 
ನಮಸ್ಕರಿಸುತ್ತೇವೆ. (ಮೌಲ್ಯ - ಎಂದರೆ ಬೆಲೆಯುಳ್ಳವನು - ಮೌಲಿ.) 
ಶುಚಿಶ್ರೋತ್ರಾಯ ನಮಃ 

ಶ್ರೋತೃ - ಕೇಳುವವನು - ಏನನ್ನು ಕೇಳಿಸಿಕೊಂಡರೂ ಅವನು ಶ್ರೋತೃ 
ಎಂದು ಕರೆಯಲ್ಪಡುತ್ತಾನೆ. 

ಶುಚಿ - ಎಂದರೆ ದೇಹ, ಮನಸ್ಸು, ಮಾತುಗಳ ನಿರ್ಮಲತೆ, ಶುಭ್ರತೆ, 
ನಿಷ್ಕಲಂಕವಾದ ಕಾಯಾ, ವಾಚಾ, ಮನಸ್ಸಿನಿಂದ ಇರುವುದು. 

ಶುಚಿಶ್ರೋತ್ಸ - ಉತ್ಕೃಷ್ಟವಾದ, ಉದಾತ್ತವಾದ ಮತ್ತು ಪವಿತ್ರವಾದ 
ವಿಚಾರಗಳನ್ನು ಕೇಳುವಾಗ ನಿರ್ಮಲವಾದ ಮನಸ್ಸು, ಶುದ್ದಗೊಳಿಸಿದ ದೇಹ 
ಮತ್ತು ಸಹನೆಯಿಂದ ಸಹಾನುಭೂತಿಯಿಂದ ವಿಚಾರಗಳನ್ನು ತಿಳಿದು ಮಿತವಾಗಿ, 
ಕ್ಲುಪ್ತವಾಗಿ ಸಮಯಕ್ಕೆ ತಕ್ಕಂತೆ ತೂಕವಾಗಿ ಆಡುವ ಮಾತುಗಳು ಅವಶ್ಯಕ 
ಮತ್ತು ಪುರೋಭಿವೃದ್ಧಿಗೆ ಸಮಂಜಸ. 

ಪರಮಾತ್ಮನನ್ನು ಕುರಿತು ಮಾಡುವ ಪೂಜೆ, ಭಜನೆ, ಜಪ, ತಪ, ಪುರಾಣ, 
ಪುಣ್ಯಕಥೆಗಳ ಶ್ರವಣ - ಎಲ್ಲವೂ ಶುಚಿಯಾದ ಕಾಯಾವಾಚಾ ಮನಸ್ಸಿನಿಂದ 
ಕೂಡಿರಬೇಕು. ಪರಮಾತ್ಮನಿಗೆ ಪ್ರಿಯವಾಗುವ ಹಾಗೆ ಹೇಳುವ ಪ್ರತಿಯೊಂದು 
ಮಾತೂ ಸಹ ಪವಿತ್ರವಾಗಿರಬೇಕು, ಅರ್ಥ ತಿಳಿದು ಹೇಳಿದಾಗ ಮನಸ್ಸಿಗೆ 
ಶಾಂತಿ, ಸಮಾಧಾನಗಳು ಬರುತ್ತವೆ. ಆಗ ಪರಮಾತ್ಮನು ಪ್ರೀತನಾದನೆಂದು 
ತಿಳಿಯಬೇಕು. ಅವನು ಕೇಳುವಾಗ ಪವಿತ್ರತೆ ನಮ್ಮಿಂದ ಹೊರ ಹೊಮ್ಮಬೇಕು. 
ಅವನು ಎಷ್ಟು ಶುಚಿಯಾಗಿರುವನೋ ಅಷ್ಟೇ ಶುಚಿಯಾಗಿರಲು ನಾವು 
ಪ್ರಯತ್ನಿಸಬೇಕು - ಅವನು ಶುಚಿ ಶ್ರೋತ್ರನು. 

ಅಥವಾ 

ಶುಚಿಯಾದದ್ದನ್ನೇ, ಶ್ರೋತೃ - ಕೇಳುವವನು - ಭಗವಂತನಿಗೆ 

ಯಾವುದರಲ್ಲಿಯೂ ಪಕ್ಷಪಾತವಿಲ್ಲದರಿಂದ ನಾವೇ ಪವಿತ್ರತೆಯನ್ನು 
ಸಾಧಿಸಬೇಕು. | 


ಶೂರಾಯ ನಮಃ 


ಶೂರಾಯ ನಮಃ - ಶೂರನು, ಅಪ್ರತಿಮ ವೀರನು, ಶಕ್ತಿವಂತನು, 
ಹಿಡಿದದ್ದನ್ನ ಸಾಧಿಸುವವನು. ಇದರಲ್ಲಿ ಭಗವಂತನನ್ನು ಬಿಟ್ಟರ ಬೇರ ಯಾರೂ 
ಇಲ್ಲ. ಮಾಡಿದ ಸಂಕಲ್ಪವನ್ನು ಭಗವಂತನು ಸಾಧಿಸಿಯೇ ಸಾಧಿಸುತ್ತಾನೆ. 


456 


734. 


735. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಜೀವಿಗಳಾದರೂ ಒಂದು ಸಂಕಲ್ಪವನ್ನು ಮಾಡಿ ಕಾರ್ಯಗತ 
ಮಾಡುವುದರೊಳಗೆ ಅನೇಕ ಇತರ ಸಂಕಲ್ಪಗಳು ಮೇಲೆ ಬಂದು ನಿಲ್ಲಿಸುತ್ತವೆ. 
ದ್ದರಿಂದ ಭಗವಂತನು ಇದನ್ನು ""ಸಂಕಲ್ಪಪ್ರಭವಾನ್‌'' ಎನ್ನುತ್ತಾನೆ. ಜೀವಿಯು 
ನರತಂತ್ರ, ಪರಮಾತ್ಮನ ಅಧೀನ ಮತ್ತೆ ಅವನ ಸಂಕಲ್ಪಕ್ಕಮುಗುಣವಾಗಿ 


( 
| 


tl 


ನಡೆಯುವವನು, ಅದರಿಂದ ಜೀವಿಯು ತನ್ನದೇ ಆದ ಸಂಕಲ್ಪವನ್ನು ಮಾಡಿ 
ನಡೆಸಲು ಸಾಧ್ಯವಿಲ್ಲ, ತನ್ನದೇ ಆದ ಶೂರತ್ವವನ್ನು eS ಸಾಧ್ಯ ವಿಲ್ಲ. 
ಹಾಗಿದ್ದರಿಂದ ಪರಮಾತ್ಮನು ಪರಮ ಶಕ್ತಿಯುತನಾದ ಶೂರನೇ 

ಸುಭಗಾಯ ನಮಃ 


ಭಗ ಎಂದರೆ ಐಶ್ವರ, ಸೂರ್ಯ, ಚಂದ್ರ, ವೈಭವ, ಸೌಂದರ್ಯ, ಮೋಕ್ಷ, 
ಅಣುವಿನಷ್ಟು ರೂಪ ಹೊಂದುವ ಸಿದ್ದಿ. 

ಅಥವಾ 

""ಭಗವನ್ನು ಹೊಂದಿರುವನು ಭಗವಾನ್‌''. ಐಶ್ವರ್ಯ, ಧರ್ಮ, ಯಶಸ್ಸು, 
ಸಂಪತ್ತು, ಜ್ಞಾನ ಮತ್ತು ವೈರಾಗ್ಯ - ಈ ಆರಕ್ಕೆ ಭಗ ಎಂದು ಹೆಳುತ್ತಾರೆ - 


ತ್ರಿ, ಜೆ 


(ವಿಷ್ಣು ಪುರಾಣ) ಇವುಗಳನ್ನು ಉಳ್ಳವನು ಭಗವನ್‌. 
ಅಥವಾ ಉತ್ಪತ್ತಿ ಪ್ರಲಯಗಳನ್ನು, ಭೂತಗಳ ಬರುವಿಕೆ - 
ಗುವಿಕೆಗಳನ್ನು ಮತ್ತು ವಿ ಧ್ಯ: - ಅವಿದ್ಯೆಗಳನ್ನು ತಿಳಿದವನು ಭಗವಂತನೇ 
ಎಂದು ಹೇಳಲ್ಪಡುತ್ತಾನೆ” (ವಿ.ಸ. - 558) 
ಅಥವಾ 


ಸು - ಉತ್ತಮವಾದ, ಭಗ - ಭಗವನ್ನು ಹೂಂದಿರುವವನು - ಪರಮಾತ್ಮ, 


ಐಶ್ವರ್ಯ, ಧರ್ಮ, ಯಶಸ್ಸು, ಸಂಪತ್ತು, ಜ್ಞಾನ ಮತ್ತು ವೈರಾಗ್ಯಗಳಿಗಿಂತ 
ಉತ್ತಮವಾದುದು ಯಾವುದೂ ಇಲ್ಲ - ಇದನ್ನು ಹೊಂದಿರುವವನು ಪೂಜ್ಯನೂ, 


ಉತ್ತಮನೂ ಭಗವಂತನೂ ಆಗುತ್ತಾನೆ. - 

ಸುಧನ್ವನೇ ನಮಃ 
ಧನವನ್ನು ಹೊಂದಿರುವವನು ಧನವಾನ್‌ 
ಒಳ್ಳೆಯ ಧನವನ್ನು ಹೊಂದಿರುವವನು ಸುಧನವಾನ್‌ - ಅಂದರೆ ಸುಧನ್ವ. 
ಧನವೆಂದರೆ ಸಾಮಾನ್ಯ ರೀತಿಯಲ್ಲಿ ಅರ್ಥವಾಗುವ ಹಣವೊಂದೇ ಅಲ್ಲ. 


ಪವಿತ್ರತೆಯಿಂದ ಸಂಪಾದಿಸಿದ ಐಶ್ವರ್ಯ, ಶ್ರೇಯಸ್ಸನ್ನು ವರ್ಧಿಸುವ 
ಐಶ್ವರ್ಯಗಳು, ಇವೇ ಜ್ಞಾನಸಂಪತ್ತು, ವೈರಾಗ್ಯ ಸಂಪತ್ತು, ಧರ್ಮದಿಂದ 
ಗಳಿಸಿದ ಸಂಪತ್ತು. ಯಾವ ಸಂಪತ್ತನ್ನು ಇತರರಿಗೆ ಕೊಟ್ಟರೂ 
ಕಡಿಮೆಯಾಗುವುದಿಲ್ಲವೋ ಅದೇ ನಿಜವಾದ ಶಾಂತಿ, ಸಮಾಧಾನ, ಸ್ಥಿತ 
ಪ್ರಜ್ಞತೆಯನ್ನು ಕೊಡುವ ಸಂಪತ್ತು. ಯಾವ ಸಂಪತ್ತಿನ ಹೊಂದುವಿಕೆಯಿಂದ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 457 


736. 


ಭಗವಂತನಿಗೆ ಹತ್ತಿರವಾಗುತ್ತೇವೆಯೋ ಅದೇ ನಿಜವಾದ ಸುಧನ್ವ. ಯಾವುದು 
ಭಗವಂತನ ಸಾಮಾಷ್ಯ, ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಕವನ್ನು ಹೊಂದುವಂತೆ 
ಮಾಡುವುದೋ ಅದೇ ನಿಜವಾದ ಸುಧನ್ವ. ಯಾವುದನ್ನು ಹೊಂದಿದ 
ಮೇಲೆ ಬೇರೆ ಹೊಂದಲು ಬೇಕಾಗುವುದಿಲ್ಲವೋ ಅದೇ ಸುಧನ್ವ - ಅದೇ 
ಭಗವಂತ - ಅವನೇ ಸುಧನ್ವ - ಅದಕ್ಕೆ ಅವನಿಗೆ ಸುಧನ್ವಾಯ ನಮಃ 
ಎಂದು ನಮಸ್ಕರಿಸುತ್ತೇವೆ. | | 

ಧನ್ವನ್‌ - ಮರುಭೂಮಿ, ದಂಡೆ, ತೀರ, ಆಕಾಶ. 

ಭವಸಾಗರದ ಸಾತ್ವಿಕವಾದ ತೀರ ಪ್ರದೇಶವೇ ಪರಮಾತ್ಮ. ಅದರಿಂದ 
ಅವನು ಸುಧನ್ವನ್‌. 

ಸುಂದರವಾದ ಆಕಾಶ ಎಂದು ಅರ್ಥಮಾಡಿದರೂ ಅವನು ಸುಧನ್ವನ್‌. 
ಆಕಾಶವು ಪಂಚಭೂತಗಳಲ್ಲೊಂದು. ಸೃಷ್ಟಿಯಲ್ಲಿ ಮೊದಲು ಬಂದದ್ದು 


ಆಕಾಶ. ಇದರಿಂದ ವಾಯು, ಅಗ್ನಿ, ಆಪಃ, ಪೃಥವಿ ತತ್ವಗಳು ಬಂದವು. 


ಸುಧನ್ವನೆಂಬುವನು ಒಬ್ಬ ರಾಜ, ದೈವ ಭಕ್ತ. 

ಶುಭ್ರಾಯ ಸುರನಾಥಾಯ ಸುಪ್ರಭಾಯ ಶುಭಾಯ ಚ / 

ಸುದರ್ಶನಾಯ ಸೂಕ್ಷ್ಮಾಯ ನಿರುಕ್ತಾಯ ನಮೋ ನಮಃ 111241! 

(736-742) 

ಶುಭ್ರಾಯ ನಮಃ 

ಶುಭ್ರ - ಎಂದರೆ ನಿರ್ಮಲವಾದ್ದು, ನಿಷ್ಕಲ್ಮಶವಾದ್ದು, ತೇಜಸ್ಸುಳ್ಳದ್ದು. 

ಪರಮಾತ್ಮನು ಸದಾ ದಿವ್ಯ ತೇಜಸ್ಸಿನವನು, ನಿರ್ಮಲನು, ನಿಷ್ಕಲಂಕನು 
- ಆದ್ದರಿಂದ ಶುಭ್ರನು - ಶುಭ್ರಾಯ ನಮಃ. 

ಅಥವಾ 

ಆತ್ಮನು ಶುದ್ದನು, ನಿರ್ಮಲನೂ, ಪರಮಾತ್ಮನ ಅಂಶವಾದ್ದರಿಂದ 

ನಿತ್ಯಶುದ್ದನು, ಶುಭ್ರನು. ಆದರೆ ಸಂಸಾರ ಸಾಗರಕ್ಕೆ ಬಂದಮೇಲೆ ಅವನಿಗೆ 
ಪ್ರಕೃತಿ, ಮಾಯೆ, ಪುರುಷ, ಸಂಸಾರದ ಸಂಪರ್ಕದಿಂದ ಅಂಟಿದ ಅಂಟಿಗೆ 
ಸಂಸ್ಕಾರ ಎನ್ನುತ್ತೇವೆ. ಈ ಸಂಸ್ಕಾರಗಳು ಆತ್ಮನ ನಿಜ ಭಾವವನ್ನು 
ಮುಚ್ಚಿಹಾಕುತ್ತವೆ. ಈ ಕಾರಣದಿಂದ ಆತ್ಮನು ಪರಮಾತ್ಮನ ದಯೆಗಾಗಿ 
ಸಂಸಾರದಲ್ಲಿ ದೇಹಗಳನ್ನು ಪಡೆದು ಅವನ ಕರುಣೆಯಿಂದಲೇ ಭವಸಾಗರದಿಂದ 
ಹೊರಬರಬೇಕಾಗುತ್ತದೆ ಮತ್ತು ನಂತರ ಪರಮಾತ್ಮನನ್ನು ಸೇರಬೇಕಾಗುತ್ತದೆ. 
ಆಗಲೇ ತನ್ನ ನಿಜವಾದ ಶುಭ್ರತೆಯನ್ನು ವ್ಯಕ್ತಪಡಿಸಬೇಕಾಗುತ್ತದೆ. ಆಗಲೇ 
ಆತ್ಮ, ಪರಮಾತ್ಮರು ಶುಬ್ರತೆಯನ್ನು ಹೊಂದಿರುತ್ತಾರೆ, ಸಮಾನವಾಗುತ್ತಾರೆ 
ಎಂಬ ಅರಿವು ಮೂಡುತ್ತದೆ. | 


458 


737. 


738. 


739. 


_ ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಸುರನಾಥಾಯ ನಮಃ 
ಸುರ - ಸುರೆಯನ್ನು ಅಂದರೆ ಅಮೃತವನ್ನು ಸೇವಿಸಿದವರು - ಸುರರು, 
ದೇವತೆಗಳು, ಅಮರರು. 
ಸುರರ ಒಡೆಯ - ಸುರನಾಥನು, ಭಗವಂತನು ಸುರನಾಥನು, ದೇವತೆಗಳಿಗೆ 
ನಾಥ - ಕಾಪಾಡುವವನು. 


ಸುಪ್ರಭಾಯ ನಮಃ 
ಪ್ರಭೆ - ಎಂದರೆ ತೇಜಸ್ಸು, ಕಿರಣಗಳು. 
ಸುಪ್ರಭೆ - ಒಳ್ಳೆಯ ತೇಜಸ್ಸು, ಉತ್ತಮವಾದ ಶ್ರೇಯಸ್ಸನ್ನು ಕೊಡುವ 


ತೇಜಸ್ಸುಳ್ಳವನು ಕೊ! ಅವನು - ಸುಪ್ರಭನು - ಪರಮಾತ್ಮನು. ಅಥವಾ 


ನೋಡಿದೊಡನೆ ಆಕರ್ಶಣೆ ಮಾಡುವವನು. 

ಪರಮಾತ್ಮನು ಬಹಳ ಕರುಣಾಮಯಿ, ಅವನ ತೇಜಸ್ಸಿನ ಒಂದು ಕಿರಣದ 
ಅಂಶಮಾತ್ರ ಭಾಗವು ಜೀವಿಯ ಕಡೆ ಹರಿಹಾಯ್ದು ಹೋದರೂ ಸಹ ಸಾಕು 
- ಜೀವಿಯ ಉದ್ದಾರವಾಗುತ್ತದೆ -: ಸಂಸ್ಕಾರಗಳು ಸಾತ್ವಿಕವಾಗುತ್ತವೆ, 


ತತ್‌ಕ್ಷಣದಲ್ಲಿದ್ದ ಕರ್ಮಗಳು ನಾಶವಾಗುತ್ತವೆ. ಹೆಚ್ಚೇನಂದರೆ ಅವನ ಕೃಪಾ 


ಪ್ರಸಾದದ ಮಹಿಮೆ ಹೀಗೆ ಎಂದು ಹೇಳಲು ಸಾಧ್ಯವಿಲ್ಲ. 


ತವ ಪಾದಾರ್ಪಿತಂ ಪುಷ್ಪಂ ಯದ್ವತ್‌ ಶಿರಸಿ ಧಾರಯನ್‌ / 

ಕೋಟಿ ಜನ್ಮ ಕೃತಂ ಪಾಪಂ ತತ್ರತ್‌ಕ್ಷಣೇ ವಿನಶ್ಯತಿ 11” 

ಪಾದಾರ್ಪಿತವಾದ ಹೂವಿಗೇ ಈ ಶಕ್ತಿಯಿರುವಾಗ ಅವನ ಕೃಪಾಪ್ರಭೆಗೆಷ್ಟು 

ಹಿಮೆ - ಅವನಿಗೇ ಸ್ವತಃ ಎಷ್ಟು ಮಹಿಮೆ!! - ಅದರಿಂದಲೇ ಅವನನ್ನು | 
ನ ನಮಃ ಎಂದು ನಮಸ್ಕರಿಸುವುದು. 

ಪರಮಾತ್ಮನು ಸುಪ್ರಭನು, ಎಲ್ಲೆಲ್ಲಿಯು ಸುಪ್ರಭೆಯನ್ನು ಅಂದರೆ ತನ್ನ 
ಸುಖಮಯವಾದ, ಆನಂದದಾಯಕವಾದ ಪ್ರಭೆಯನ್ನು ಅಂದರೆ ಬೆಳಕನ್ನು 
ಹರಡುವವನು, ಸುಪ್ರಭೆಯನ್ನು ಹರಡಿ ಅಂಧಕಾರವನ್ನು ಮತ್ತು ತಮಸ್ಸನ್ನು 
ಹೋಗಲಾಡಿಸುವವನು - ಅದರಿಂದ ಅವನ ಹೆಸರು ಸುಪ್ರಭನು. 

ಅಸತ್ತಿನಿಂದ ಸತ್‌ಗೆ ತರುವವನು, ತಮಸ್ಸಿನಿಂದ ಜ್ಯೋತಿಗೆ ತರುವವನು, 
ಮೃತ್ಯುವಿಂದ ಅಮೃತತ್ವಕ್ಕೆ ತರುವವನು - ಈ ಪರಮಾತ್ಮನೇ ಸುಪ್ರಭನು. 
ಶುಭಾಯ ನಮಃ 

ಶುಭ - ಎಂದರೆ ಒಳ್ಳೆಯದು, ಮಂಗಳದಾಯಕವಾದ್ದು. 


ಪರಮಾತ್ಮನ ನಾಮಗಳು ಮಂಗಳದಾಯಕವಾದುವುಗಳು. ಪರಮಾತ್ಮನನ್ನು 
ಯಾವ ರೀತಿಯಿಂದಲಾದರೂ ಭಜಿಸಲಿ, ಶ್ರದ್ದೆಯಿಂದಲಾಗಲೀ, 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 459 


740. 


ಅಶ್ರದ್ದೆಯಿಂದಲಾಗಲೀ ಹೇಗೆ ಸೇವಿಸಿದರೂ ಸರಿಯೇ, ಅವನು ಭಕ್ತನನ್ನು 
ಕಾಪಾಡುವುದು ಖಚಿತ. ಅವನ ಧ್ಯೇಯವೇ ಮಂಗಳವನ್ನು, ಶುಭವನ್ನು 
ಕೊಡುವುದು, ಇದನ್ನು ಬಿಟ್ಟು ಅವನು ಬೇರೇನನ್ನೂ ಕೊಡುವುದಿಲ್ಲ. 
ಸೃಷ್ಟಿಯಲ್ಲಿ ಇವನಿಗಿಂತ ಹಿತಚಿಂತಕರು ಬೇರೆ ಇಲ್ಲ. ಅದೂ ಅಲ್ಲದೇ 
ಸೃಷ್ಟಿಯ ಸಮಸ್ತ ಜೀವಿಗಳಿಗೂ ಸಚರಾಚರ ವಸ್ತುಗಳಿಗೂ ಸಮಾನವಾಗಿ 
ತನ್ನ ಕರುಣಾರಸವನ್ನು ದಯಾಸಮುದ್ರದ ಬಿಂದುಗಳನ್ನೂ ಹಂಚುತ್ತಾ ನೆ. 
ಸಮಸ್ತ ಜೀವಿಗಳೂ ಏಕ ಧ್ಯೇಯವಾಗಿ ಇವನ ದಯೆಗೆ ಕಾಯುತ್ತಾರೆ. 

' ಇವನ ನಾಮವೇ ಶುಭಪ್ರದ. ಇವನ ಪೂಜೆ, ಜಪ, ತಪ, ನಾಮಸ್ಮರಣೆ 
- ಏಕೈಕವೂ ಶುಭದಾಯಕ, ಹಾಗೇ ಇವೆಲ್ಲವೂ ಒಟ್ಟಿಗೇ ಸೇರಿದರೆ ಅದರಿಂದ 
ಬರುವ ಶುಭಫಲವೂ ಅಪರಿಮಿತ - ಅಗಣಿತ - ಊಹಿಸಲಸಾಧ್ಯ. ಸಕಲ 
ಶುಭಗಳನ್ನು ಇವನೊಬ್ಬನಲ್ಲಿಯೇ ಕಾಣುತ್ತೇವೆ - ಪ್ರಸನ್ನಮೂರ್ತಿ - ಎಷ್ಟೇ 
ದಯೆ, ಕೃಪೆ, ಪ್ರಭೆಯನ್ನು ಹಂಚಿದರೂ ಇನ್ನೂ ಇದ್ದೇ ಇರುತ್ತದೆ - ಅವನು 
ಕಲ್ಪವೃಕ್ಷ - ಕಾಮಧೇನು - ಭಕ್ತರ ಕಾಮಧೇನು - ಏನೆಂದೇ ಕರೆಯಬಹುದು, 
ಮಿತಿಯಿಲ್ಲ - ಪರಿಮಿತಿಯಿಲ್ಲ - ಕರೆಗಳು, ಹೊಗಳಿಕೆಗಳು - ಅಪರಿಮಿತ - 


ಅಗಣಿತ. 


ಶುಭ - ಮಂಗಳಕಾರಕ, ಸದ್ದುಣವುಳ್ಳವನು. 
ಪರಮಾತ್ಮನು ಸದಾ ಶುಭವನ್ನೇ ನೀಡುವವನು, ಮಾಡುವವನು, 


ಒಳ್ಳೆಯದನ್ನೇ ನಡೆಸುವವನು, ಸದಾ ಶುಭ - ಕಲ್ಯಾಣಮಯನು. 


ಆತ್ಮನೂ ಹಾಗೇ ಶುಭನು, ಆದರೆ ಮಾಯೆಯಿಂದ ಮುಚ್ಚಲ್ಪಟ್ಟಿರುತ್ತಾನೆ. 
ಮಾಯಾಪಾಶವು ಮರೆಯಾದಾಗೆ ಆತ್ಮನು ನಿತ್ಯಶುದ್ದನೂ, ಶುಭನೂ ಆಗಿಯೇ 
ಇದ್ದಾನೆ ಎಂಬ ಸ್ವಭಾವವು ಅರಿವಾಗುತ್ತದೆ. 


ಸುದರ್ಶನಾಯ ನಮಃ 
ಪರಮಾತ್ಮನ ದರ್ಶನವು ಸದಾ ಸಂತೋಷವನ್ನು ಕೊಡುತ್ತದೆ. ತನ್ನ 
ದರ್ಶನಮಾತ್ರದಿಂದಲೇ ಭಗವಂತನು ಭಕ್ತರ ಮನವನ್ನು ಸೂರೆಮಾಡುತ್ತಾನೆ. 


: ಎಲ್ಲೆಲ್ಲಿಂದ ಕರೆಯಲೀ, ಎಲ್ಲಿ ಕರೆಯಲೀ, ಹೇಗೆ ಕರೆಯಲೀ ಯಾವಾ 


ಕಾಲದಲ್ಲಿಯೇ ಕರೆಯಲೀ, ಅವನು ಕ್ಷಣಮಾತ್ರದಲ್ಲಿ ತನ್ನ ದರ್ಶನವನ್ನು 
ಅವರ ಮನದಲ್ಲಿ ಆವಿರ್ಭವಿಸುತ್ತಾನೆ. ಇದು ಅವನ ವೈಶಿಷ್ಟ್ಯ. . ಅವವ - 
ದರ್ಶನವೇ ಪಾವನವಾದ್ದು - ಅದೇ ಆತ್ಮದರ್ಶನ - ಸಂಸಾರ ಬಂಧನದಿಂದ 
ಬಿಡುಗಡೆ ಮಾಡುವ ಸಾಧನ - ಸುದರ್ಶನಾಯ ನಮಃ. 

ಅಥವಾ | 


460 


742. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಸುದರ್ಶನ ಚಕ್ರವು ಭಗನಂತನ ಕೈಯಲ್ಲಿ ಶೋಭಿಸುತ್ತದೆ. ಈ ಚಕ್ರದಲ್ಲಿಯೇ 
ಚಕ್ರಿ ಎಂದು ಕರೆಯಲ್ಪಡುತ್ತಾನೆ. | 


ಪರಮಾತ್ಮನು ಸೂಕ್ಷನಾಗಲೀ, ಸ್ಥೂಲವಾಗಲಿ, ಅವನ ಸ್ವಭಾವಗಳು 
ಎಲ್ಲದರಲ್ಲಿಯೂ ಒಂದೇ. ರೂಪ, ಗುಣ, ಕಾಲ ದೇಶ - ಇವುಗಳನ್ನು 
ಅವನು ಮಾರಿದವನು. ಅವನ ಸ್ವ - ತನ್ನದೇ ಆದ, ಯಷಿ ಮುನಿಗಳು 
ಕಂಡ, ತಿಳಿದ ಭಾವಗಳಂತೆ, ಅವನು ಸೂಕ್ಷನೂ ಹೌದು, ಸ್ಥೂಲನೂ ಹೌದು, 
ಅಣುವೂ ಹೌದು, ಮಹತ್ತಮನೂ ಹೌದು, ಅಣೋರಣೀಯಾನ್‌, ಮಹತೋ 
ಮಹೀಯಾನ್‌ ಸಹ ಹೌದು - ಅದರಿಂದ ಈ ನಾಮದಂತೆ ಸೂಕ್ಷ್ಮಾಯ 
ನಮಃನೂ ಹೌದು. 

ಅಥವಾ 

ಆತ್ಮನೂ ಸಹ ಸೂಕ್ಷನು ಇವನು ಸಕಲ ದೇಹಗಳಲ್ಲಿದ್ದರೂ ಆತ್ಮನ, 
ರೂಪ, ಭಾವ, ಗಾತ್ರ ಎಲ್ಲವೂ, ಎಲ್ಲದರಲ್ಲಿಯೂ ಒಂದೇ. ಪರಮಾತ್ಮನ 
ಅಂಶವೇ ಆದ್ದರಿಂದ ಆತ್ಮನು ಸೂಕ್ಮನೂ ಹೌದು. 


ನಿರುಕ್ತಾಯ ನಮಃ 

ನಿರುಕ್ತಿ - ಆರು ವೇದಾಂಗಗಳಲ್ಲಿ ಒಂದು, ವೃತ್ಪತ್ತಿ, ನಿರ್ಣಯಿಸಲ್ಪಡುವುದು. 

ಪರಮಾತ್ಮನು ಹೀಗೆಯೇ ಎಂದು ನಿರ್ಣಯಿಸಲ್ಪಟ್ಟಿರುವನು. ಎಂದರೆ 
ನಿರಾಕಾರನು, ಸಾಕಾರನೂ ಹೌದೆಂದು ನಿರ್ಣಯಿಸಲ್ಪಟ್ಟಿರುವನು. ಹಾಗೆ 
ಅಲ್ಲವೆಂದೂ ಸಹ ನಿರ್ಣಯಿಸಲ್ಪಟ್ಟಿರುವನು. ನೇತಿ, ನೇತಿ ಎಂದು 
ಎಲ್ಲವನ್ನೂ ವರ್ಜಿಸಿ ಯಾವುದು ಉಳಿಯುವುದೋ ಅದೇ ಎಂದು 
ನಿರ್ಣಯಿಸಲ್ಪಟ್ಟಿರುವವನು - ಅದರಿಂದ ಅವನು ನಿರುಕ್ತನು. 

ಅಥವಾ ವೇದಗಳೇ ಪರಮಾತ್ಮನಾಗಿರುವುದರಿಂದ ವೇದಾಂಗಗಳೂ ಸಹ 
ಅವನೇ - ನಿರುಕ್ತಿ, 

ಅಥವಾ ವೃತ್ಪತ್ತಿ - ಎಂದರೆ ಅವನಿಂದಲೇ ಆದ ಚತುರ್ದಶ ಲೋಕಗಳು, 
ಅವುಗಳ ಅಧಿ ದೇವತೆಗಳು, ಎಲ್ಲವೂ ವೃತ್ಪತ್ತಿಗಳು. ಇವು ಭಗವಂತನನ್ನೇ 
ನಿರ್ದೇಶಿಸುತ್ತವೆ. 

ಸುಪ್ರಭಾಯ ಚ ಭಾವಾಯ ಭವಾಯ ವಿಭವಾಯ ಚ ! 

ಸುಶಾಖಾಯ ವಿಶಾಖಾಯ ಸುಮುಖಾಯ ಸುಖಾಯ ಚ /125// 

(143-150) 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 461 


743. ಸುಪ್ರಭಾಯ ನಮಃ 
ಪರಮಾತ್ಮನು ತನ್ನ ತೇಜಸ್ಸಿನ ಕಿರಣಗಳನ್ನು ಭಕ್ತರ ಮೇಲೆ ಕಳಿಸುತ್ತಾನೆ, 


ಬೀರುತ್ತಾನೆ. ಇದು ಕರುಣೆಯದು, ಕ ಕೃಪೆಯದು, ತನ್ನ ಅಪಾರ ಕರುಣೆ, 


ದಯೆಯಿಂದ ಪರಮಾತ್ಮನು ಭಕ್ತರ ಮೇಲೆ, ಮತ್ತಿತ್ತರ ಮೇಲೆ ಬೀರುತ್ತಾನೆ. 


ಎದಿ 


ಸನ್ನವೇಶದ ಒತ್ತಡದ ಮೇಲೆ ಅದಕ್ಕನುಗುಣವಾಗಿ ಇವು ಸುಪ್ರಭೆಯಾಗುತ್ತವೆ. 
ನಾವು ಈ ಸುಪ್ರಭೆಯು ಬಂದದನ್ನು ಚೆನ್ನಾಗಿ ತಿಳಿಯಬಲ್ಲೆವು, ಮಾಯೆಯಿಂದ 
ಬಿಡುಗಡೆ ಹೊಂದಿದ ನಂತರ ಅವನಲ್ಲಿ ನಾವು ಅವಿರತ, ನಿರಂತರ 
ಮಗ್ಗವಾಗಿರುತ್ತೇವೆ. 
ನಾವು ಅವನನ್ನು ಗಟ್ಟಿಮಾಡಿಕೊಂಡಷ್ಟೂ ಅವನು ತಾನಾಗಿಯೇ 

ಹತ್ತಿರವಾಗುತ್ತಾನೆ. ಅವನನ್ನು ಸುಪ್ರಭಾಯ ನವ ಃ ಎಂದು ಕೊಂಡಾಡುತ್ತೇವೆ. 

ಪರಮಾತ್ಮನ ತೇಜಸ್ವೀರೂಪನಾದ ಆತ್ಮನು ಇಂದ್ರಿಯಗಳಲ್ಲಿ ಕುಳಿತು 
ಜಗತ್ತಿನೊಡನೆ ಸಂಪರ್ಕ ಇಟ್ಟಿರುತ್ತಾನೆ. ಯಾವಾಗ ಈ ಇಂದ್ರಿಯಗಳು 
ಒಳಮುಖವಾಗುವುವೋ ಆಗ ಭಗವದ್ದರ್ಶನವಾಗುತ್ತದೆ. 

ಆತ್ಮದ ವಿಚಾರದಲ್ಲಿ ಹೇಳಬೇಕಾದರೆ ನಿರಂತರ ಜಪ, ತಪ, ಪೂಜೆ, 
ಧ್ಯಾನಗಳಿಂದ ಸಂಸ್ಕಾರಗಳ ಜೊತೆಗೆ ಹೊಸ ಸಾತ್ವಿಕ ಸಂಸ್ಕಾರಗಳು 
ಅಂಟಿಕೊಳ್ಳುತ್ತವೆ. ಮನಸ್ಸು ನಿರ್ಮಲವಾಗುತ್ತದೆ. ಬುದ್ದಿ 
ವಿಕಾಸವಾಗುತ್ತದೆ. ನಿರಂತರ ಪರಮಾತ್ಮನ ದರ್ಶನಕ್ಕಾಗಿ ಮಾತ್ರವೇ ಅಲ್ಲ, 
ಅವನಲ್ಲಿ ಸೇರುವುದಕ್ಕಾಗಿ ಮನಸ್ಸು ತವಕಿಸುತ್ತಿರುತ್ತದೆ. ಸಾಲೋಕ್ಯ, ಸಾಮಾಷ್ಯ, 
ಸಾರೂಪ್ಯ, ಸಾಯುಜ್ಯ ಪದವಿಯನ್ನು ಪಡೆದು ಕೃತಕೃತ್ಯಮಾಗಲು 
ತವಕಿಸುತ್ತಿರುತ್ತದೆ. ಹೀಗೆ ಆದಾಗ ಸಕಲ ಜಗತ್ತಿನ ಯಾವ ಶಕ್ತಿಯೂ 
ಆತ್ಮನನ್ನು ಪರಮಾತ್ಮನಿಂದ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ. ಪ್ರಕೃತಿ, 
ಪುರುಷ ಮತ್ತು ಮಾಯೆಗಳು ಸಫಲವಾಗುವುದಿಲ್ಲ. ಇಂತಹ ಆತ್ಮಗಳು 
ಇತರ ಆತ್ಮಗಳ he ತವಕಿಸುತ್ತವೆ ಮತ್ತು ಅವುಗಳಿಗೆ 
ದಾರಿದೀಪವಾಗುತ್ತ ಅದರಿಂದ ಲೋಕೋದ್ದಾರವಾಗುತ್ತದೆ, ಇಂತಹ 
ಪರಿಶುದ್ದತೆ Pot ಅಂದರೆ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಿ 
ಜಗತ್ತಿನಲ್ಲಿ ದ್ದರೂ ಅವರು ಇತರರ ಮುಕ್ತಿಗಾಗಿಯೇ ಪ್ರಯತ್ನ ಪಡುತ್ತಿರುತ್ತಾರೆ. 
"ದುರ್ಜನರು ಸಜ್ಜನರು ಆಗಲಿ, ಸಜ್ಜನರು ಶಾಂತರಾಗಲಿ, ಶಾಂತರು 
ಮುಕ್ತರಾಗಲಿ, ಮುಕ್ತರಾದವರು ಇತರರನ್ನು, ಸಂಸಾರ ಬಂಧನದಿಂದ ಬಿಡಿಸಲಿ'' 
ಎಂಬುದೇ ಇವರ ಉದಾತ್ತ ಧ್ಯೇಯ. ಭಗವಂತನಿಂದ ಬಂದ ಸುಪ್ರಭೆಯನ್ನು 
ಇತರರಿಗೆ ಸದಾ ಹಂಚುವುದರಲ್ಲಿಯೇ ನಿರತರಾಗಿರುತ್ತಾರೆ. ಎಂದರೆ ಇವರೂ 
ಭಗವಂತನಂತೆ ಸುಪ್ರಭರೇ! 


462 


744. 


745. 


746. 


747. 


ಭಾವ - ಎಂದರೆ ಅಸ್ತಿತ್ವ, ಮನೋವೃತ್ತಿ; ರಸ. 
ಪ್ರತಿ ಜೀವಿಯಲ್ಲಿರುವ ಮನಸ್ಸಿನ ಭಾವವೇ ಪರಮಾತ್ಮನ 
ಪ್ರತಿಬಿಂಬವಾಗಿರುತ್ತದೆ. ಯಾವಾಗ ಪ್ರಕೃತಿ, ಪುರುಷ, ಮಾಯೆಗಳಿಂದ 
ವಿವೇಚನಾಯುಕ್ತನಾಗಿ, ವಿವೇಕ ಬುದ್ದಿಯಿಂದ, ಮನಸ್ಸು ಚಂಚಲತೆಯಿಂದ 
ಬಿಡುಗಡೆ ಹೊಂದುವುದೋ ಆಗ ಮನಸ್ಸು ಸಮಭಾವವನ್ನು ಹೊಂದುತ್ತದೆ. 
ಮನಸ್ಸಿನ ಈ ಭಾವವೇ ಪರಮಾತ್ಮನ ದಿವಸ ತಿ. 
ಪರಮಾತ್ಮನು ತನ್ನ ಭಕ್ತರಿಗೆ ತನ್ನ ಸಂಕಲ್ಪಮಾತ್ರದಿಂದ ಸ್ಥಿತಪ್ರಜ್ಞತೆಯನ್ನು 
ಅನುಗ್ರಹಿಸುತ್ತಾನೆ - ಪರಮಾತ್ಮನನ್ನು ಈ ಭಾವದ ಕಾರಣ - ಭಾವಾಯ 
ನಮಃ ಎಂದು ವಂದಿಸುತ್ತೇವೆ. 
ಭಾವ ಎಂದರೆ ರಸ, ಪ್ರೇಮ, ಇಚ್ಛೆ, ಅಭಿಪ್ರಾಯ, ಇತ್ಯಾದಿ. ಭಗವತ್‌ 
ಪ್ರೇಮರಸವೇ ಬಹಳ ಅಮೃತಮಯವಾದುದು 
ಭವಾಯ ನಮಃ 
ಚ - ಎಂದರೆ ಈಶ್ವರ, ಶಿವ. 
ಹ ಜಗತ್ತು, ಸಂಸಾರ. 
ks - ಎಂದರೆ ಉತ್ಪನ್ನವಾಗುವುದು, ಜನ್ಮವನ್ನು ಪಡೆಯುವುದು, ಉತ್ಪತ್ತಿ, 
ಉಗಮಸ್ಥಾನ. 


ಹ್‌ ಶಿವನು, ಸಕಲ ಜೀವಿಗಳಿಗೂ ಉತ್ಪತ್ತಿಸ್ಥಾನ, ಬಹಳ 
ಪವಿತ್ರ ಸ್ಟಾ | | 
ಸಕಲ ನ ಒ೦ಡಗಳನ್ನು ಸೃಷ್ಟಿಸಿ, ಅದರಲ್ಲಿಯೇ ಒಳಹೊಕ್ಕರೂ ಹೊರಗೆ 
ಇರುವುದರಿಂದಲೂ, ಈ ಜಗತ್ತೇ ಅವನ ಸಂಕಲ್ಪ ಸೃಷ್ಟಿಯಾದುದರಿಂದಲೂ, 
ಎಲ್ಲೆಲ್ಲಿಯೂ ಅವನದೇ ಅಂಶವಾದ ಆತ್ಮಗಳಿಂದಲೂ ತುಂಬಿರುವುದರಿಂದ 
ಅವನು - ಭವನು - ಭವಾಯ ನಮಃ ಎಂದು ನಮಸ್ಕರಿಸಲ್ಪಡುತ್ತಾನೆ. : 


ವಿಭವಾಯ ನಮಃ 
ವಿಭವ - ಎಂದರೆ ಸಂಪತ್ತು, ಸಾಮರ್ಥ, ಒಂದು ಸಂವತ್ಸರದ ಹೆಸರು. 
ಸಂಪತ್ತು ಎಂದರೆ ಶ್ರೀ, ಶ್ರೀಯು ಪರಮಾತ್ಮನ ಒಂದು ರೂಪ. 
ಸಂವತ್ಸರವು ಕಾಲದ ಒಂದು ಗಣನೆ, ಕಾಲನೇ ಪರಮಾತ್ಮ ಅದರಿಂದ 

ಪರಮಾತ್ಮನನ್ನು ವಿಭವಾಯ ನಮಃ ಎಂದು ನಮಸ್ಕರಿಸುತ್ತೇವೆ. 


ಸುಶಾಖಾಯ ನಮಃ 
ಶಾಖಾ ಎಂದರೆ ವೇದದ ಒಂದು ಅಂಗ, - ಶಾಖಾಗಳು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 463 


748. 


749, 


ಅಶ್ವತ್ಥವೃಕ್ಷದ ಶಾಖೆಗಳು ಪರಮಾತ್ಮನ ಒಂದು ರೂಪ, ಭವ ಸಾಗರ / 
ಸಂಸಾರದ ಒಂದು ರೂಪ. 

ವೇದಗಳು ಪರಮಾತ್ಮನನ್ನೇ ಪ್ರತಿಪಾದಿಸುತ್ತವೆ, ಅವು ಅಷ್ಟೇ ಅಲ್ಲ - ಆ 
ವೇದಗಳು ಪರಮಾತ್ಮನೇ 

ಗೀತೆಯಲ್ಲಿ ಪರಮಾತ್ಮನು ಸಂಸಾರವನ್ನು ಅಶ್ವತ್ನವ್ಯಕ್ಷಕ್ಕೆ ಹೆ ಹೋಲಿಸಿದ್ದಾನೆ. 
ಸಂಸಾರದ ಬೇರು ಮೇಲೆ ಇದೆ, ಪರಮಾತ್ಮ ನಲ್ಲಿ ಪ್ರತಿಷ್ಠಿತವಾಗಿದೆ. 
ಉತ್ತಮವಾದ ಶಾಖೆಗಳನ್ನು ಉಳ್ಳವನು - ಪರಮಾತ್ಮನೇ! 

ಅಥವಾ 

ಆತ್ಮಗಳೆಲ್ಲ ಅವನಿಂದ ಬಂದಿರುವುದರಿಂದ ಆತ್ಮಗಳು ಸೃಷ್ಟಿಯಲ್ಲೆಲ್ಲ 

ಉತ್ತಮವಾದ ಶಾಖೆಗಳು, ಸುಶಾಖೆಗಳು - ಅವನೇ ಆದ್ದರಿಂದ ಸುಶಾಖಾಯ 
ನಮಃ ಎನ್ನುತ್ತೇವೆ. 
ವಿಶಾಖಾಯ ನಮಃ 

ವಿಶಾಖಾ - ಎಂದರೆ 27 ನಕ್ಷತ್ರಗಳಲ್ಲಿ ಒಂದು, ನಕ್ಷತ್ರಗಳು ಪರಮಾತ್ಮನ 
ರೂಪಗಳೇ ""ನಕ್ಷತ್ರಾಣಾಮಹಂ ಶಶಿ'' ಎಂದಿದ್ದಾನೆ ಶ್ರೀಕೃಷ್ಣನು ಗೀತೆಯಲ್ಲಿ. 
(ವಿಭೂತಿಯೋಗ ಅಧ್ಯಾಯ 10, ಶ್ಲೋಕ 21) 

ಚಂದ್ರನು ಪರಮಾತ್ಮನ ಕಣ್ಣು, ಸೂರ್ಯ ಚಂದ್ರರೇ ಭಗವಂತನ ಚಕ್ಷುಗಳು. 
ಚಂದ್ರನ ಪತ್ನಿಯರು 27 ನಕ್ಷತ್ರಗಳು. ಈ ಭಾವಸಂಯೋಜನೆಯಿಂದ 
ವಿಶಾಖವು ಪರಮತ್ಮನೆಂದೇ ಆಯಿತು, 

ಅಥವಾ : 

ವಿಚಿತ್ರವಾದ ಶಾಖೆಗಳನ್ನು ಉಳ್ಳವನು ಯಾರೋ ಅವನು - ವಿಶಾಖನು. 


ಸುಮುಖಾಯ ನಮಃ | 

ಸುಮುಖ - ಎಂದರೆ ಗಣಪತಿ, ಗಣಪತಿಯ ಒಂದು ನಾಮ. 

ಸುಮುಖ - ಸುಂದರವಾದ ಮುಖವುಳ್ಳವನು - ನಯನ ಮನೋಹರ 
ರೂಪವುಳ್ಳವನು, ಮನಸ್ಸನ್ನು ತನ್ನೆಡೆಗೆ ಎಳೆದುಕೊಳ್ಳುವ ಮುಖವುಳ್ಳವನು. 

ಆತ್ಮನು ಪರಮಾತ್ಮನ ಭಾವವನ್ನೇ ಹೊಂದಿರುವುದರಿಂದ ಆತ್ಮನೂ ಸಹ 
ಸುಮುಖನೇ! 

ಸುಮುಖ - ಪರಮಾತ್ಮನ ಯಾವ ರೂಪವೇ ಆಗಲೀ ಅದು ಸುಮುಖವೇ 
ಆಗಿರುತ್ತದೆ. ಹಾಗೆಯೇ ಆತ್ಮನು ಯಾವ ಶರೀರವನ್ನೇ ಧರಿಸಿದ್ದರೂ 
ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷವಿರುತ್ತದೆ. ಅದರಿಂದ ಸುಮುಖವೇ 
ಆಗಿರುತ್ತದೆ. | 


464 


750. 


751. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಪರಮಾತ್ಮನೇ ಸುಂದರನು ಅವನು ಕಾಮಿಸುವ ಎಲ್ಲವೂ ಒಂದಲ್ಲ 
ಸುಂದರವೇ ಚಿಂ ನ ಕಾಮಿಸಿ ತನ್ನ 
ಸೃಷ್ಟಿ 


ಸುಖಾಯ ನಮಃ 
ಸುಖ - ಎಂದರೆ ಸಮಾಧಾನ ಸ್ಥಿತಿ, ಆನಂದದ ಸ್ಥಿತಿ. 
ಪರಮಾತ್ಮನು ಸದಾ ಆನಂದನೇ, ಅವನನ್ನು ಸಚ್ಚಿದಾನಂದ ಘನ 
ಎನ್ನುತ್ತೇವೆ. 
ಪ್ರತಿಯೊಂದು ಜೀವಿಯೂ ಈ ಸಚ್ಚಿದಾನಂದವನ್ನು ಅನುಭವಿಸಬಹುದು, 


ಅನುಭವಿಸುತ್ತಿದೆ ಹೇಗೆಂದರೆ ಪ್ರತಿ ಆತ್ಮದೊಡನೆಯೂ ಬುದ್ದಿ, ಮನಸ್ಸು, 
ಅಹಂಕಾರ, ಚಿತ್ತವಿದ್ದೇ ಇದೆ. ಮನಸ್ಸು ಸಾತ್ವಿಕ ಭಾವವನ್ನು ಹೊಂದಿ 
ಪರಮಾತ್ಮನ ಚಿಂತನೆಯನ್ನೇ ನಿರಂತರ ಮಾಡಿದಾಗ ಅಸಾತ್ವಿಕ ಭಾವನೆಗಳು 
ಬರುವುದಿಲ್ಲ, ಆಗ ಸ್ಲಿತಪ್ರಜ್ಞಿ ಉಂಟಾಗುತ್ತದೆ ಇದೇ ಸುಖ, ಸಚ್ಚಿದಾನಂದ 
ಭಾವನೆ. ಇದು ಸದಾ ನಮ್ಮಲ್ಲಿ ಇದ್ದೇ ಇದೆ. ಇದು ಪರಮಾತ್ಮನು 
ಸಂಪತ್ತು. ಅಪಾರ ಕರುಣೆಯಿಂದ ಸಕಲ ಆತ್ಮಗಳಿಗೂ 
ಅನುಗ್ರಹಿಸಿದ್ದಾನೆ. ಆದರೆ ಮಾಯೆಯಿಂದ ಕಟ್ಟಿಲ್ಪಟ್ಟಿರುವುದರಿಂದ ಈ 
ಸಂಪತ್ತು ಮುಚ್ಚಿ ಹೋಗಿರುತ್ತದೆ. ಬಿಡಿಸಿಕೊಂಡು ಹೊರಬಂದರೆ 
ಜೀವನ್ಮುಕ್ತಸ್ಟಿತಿ ದೊರಕುತ್ತದೆ. ಅದೇ ಶಾಶ್ವತ ಸುಖ. ಇದನ್ನು ಪರಮಾತ್ಮನ 
ಕೃಪೆ ಮತ್ತು ನಮ್ಮ ಸಂಸ್ಕಾರದ ರೂಪದಲ್ಲಿ ವರ್ಧಿಸಬಹುದು ಮತ್ತು 
ಶಾಶ್ವತವಾಗಿ ಇರಿಸಿಕೊಳ್ಳಬಹುದು, ಬಹಳ ಸಾಧನೆ ಬೇಕು. 


ಸುನಖಾಯ ಸುದಂಷ್ರಾಯ ಸುರಥಾಯ ರಥಾಯ ಚ / 
ಸಾಂಖ್ಯಾಯ ಸುರಮುಖ್ಯಾಯ ಪ್ರಖ್ಯಾತಾಯ ಪ್ರಭಾಯ ಚ 11 126 / 
(151-158) 

ಸುನಖಾಯ ನಮಃ 

ನಖ - ಉಗರು, ಸುನಖ - ಉತ್ತಮವಾದ, ಒಳ್ಳೆಯ ಉಗುರುಗಳು. 

ಪರಮಾತ್ಮನು ಬ್ರಹ್ಮನ ವರದಂತೆ ನರಸಿಂಹ ಸ್ವಾಮಿಯ ಅವತಾರವನ್ನು 
ಎತ್ತಿದ್ದನು, ಅದೇ ವರದಂತೆ ಯಾವ ಆಯುಧವನ್ನು ಸಹ 
ಉಪಯೋಗಿಸುವಂತಿರಲಿಲ್ಲ. ಅದರಿಂದ ಅವನು ಹಿರಣ್ಯಕಶಿಪುವನ್ನು ಕೊಲ್ಲಲು 
ತನ್ನ ಕೈಯಿನ ಉಗುರುಗಳನ್ನು ಉಪಯೋಗಿಸಿದನು. ಹಿರಣ್ಯಕಶಿಪುವಿನ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 465 


752. 


753. 


754. 


ಹೊಟ್ಟೆಯನ್ನು ಉಗುರುಗಳಿಂದ ಬಗೆದು, ಕರುಳನ್ನು ತೆಗೆದು ಹಾರವಾಗಿ 
ಹಾಕಿಕೊಂಡನು. ಈ ಕಾರಣದಿಂದ ನರಸಿಂಹಸ್ವಾಮಿಯ ಕೈಗಳ ಉಗುರುಗಳು 
ಸುನಖಗಳು. ಅದರಿಂದ ಅವನಿಗೆ ಸುನಖಾಯ ನಮಃ ಎಂದು 
ನಮಸ್ಕರಿಸುತ್ತೇವೆ. 


ಸುದಂಷ್ಟ್ರಾಯ ನಮಃ 

ನರಸಿಂಹನ ಸಿಂಹದ ಶಿರದಲ್ಲಿರುವ ಕೋರೆದಾಡೆಗಳು ಸುದಂಷ್ಟಗಳು. 
ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದು ರಕ್ತವನ್ನು ಕುಡಿದನು. ಸಿಂಹದ 
ಸ್ವಭಾವದಂತೆ ರಾಕ್ಷಸನ ರಕ್ತ ಮಾಂಸಗಳನ್ನು ಸೇವಿಸಿದನು. ಆ ಸಿಂಹದ 
ಮುಖದಲ್ಲಿದ್ದ ಕೋರೆದಾಡೆಗಳು ಸುದಂಷ್ಟಗಳೆಂದು ತಿಳಿದು ಅವನನ್ನು 


ಸುದಂಷ್ಟಾಯ ನಮಃ ಎಂದು ನಮಸ್ಕರಿಸುತ್ತೇವೆ. 


ಸುರಥಾಯ ನಮಃ 
ಪರಮಾತ್ಮನು ಒಳ್ಳೆಯ ರಥವುಳ್ಳವನು, ಅದರಿಂದ ಅವನು ಸುರಥನು. 
ಪಾರ್ಥನಿಗೆ ಶ್ರೀ ಕೃಷ್ಣನು ಸಾರಥಿಯಾಗಿ ರಥವನ್ನು ಓಡಿಸಿದನು. 


ಪಾರ್ಥಸಾರಥಿಯ ರಥವಾದ್ದರಿಂದ ರಥವು ಉತ್ತಮವಾದ ಶ್ರೇಷ್ಠ 


ರಥವಾಯಿತು. ಅವನಿಗೆ ಸುರಥನೆಂದು ಹೆಸರಾಯಿತು. ಎಲ್ಲಿಯವರೆಗೆ 
ಆತ್ಮನು ದೇಹದಲ್ಲಿ ವಾಸಿಸುವನೋ, ಅಲ್ಲಿಯವರೆಗೆ ದೇಹವು ಸುರಥ. 
ಇಲ್ಲದಿದ್ದರೆ ದೇಹವು ನಿಷ್ಪ್ರಯೋಜಕ. ಮತ್ತು ಇಟ್ಟುಕೊಳ್ಳಲು ಯೋಗ್ಯವಲ್ಲ. 
ಸಜ್ಜನರ, ಸತ್ಪುರುಷರ, ಜೀವನ್ಮುಕ್ತರ, ಭಕ್ತರ ದೇಹಗಳು ಸುರಥಗಳು. 
ಇಂತಹ ಮಹಾನ್‌ ಆತ್ಮಗಳಿಂದ ಆ ದೇಹಗಳು ಸುರಥಗಳಾದವು. 
ಪವಿತ್ರವಾದವು. ಇಂತಹ ಪವಿತ್ರ ರಥದ ಸಹಾಯದಿಂದ ಪರಮಾತ್ಮನನ್ನು 
ಸೇವಿಸುವ ಆತ್ಮಗಳು ಸುರಥಾಯ ನಮಃ ಎಂದು ವಂದಿಸಲ್ಪಡುತ್ತವೆ. 


ರಥಾಯ ನಮಃ 
ಪರಮಾತ್ಮನು ದೇಹಗಳಲ್ಲಿ ಆತ್ಮನ ರೂಪವಾಗಿ ನಿಂತು, ಪಂಚಭೂತಗಳಿಂದ 
ಮಾಡಲ್ಪಟ್ಟ ದೇಹವನ್ನೇ ರಥವನ್ನಾಗಿ ಮಾಡಿ ನಡೆಸುತ್ತಾನೆ. ಅವನು ರಥವನ್ನು 
ನಡೆಸುವುದರಿಂದ ಅವನೇ ರಥಿ - ರಥ, - ಅದರಿಂದ ರಥಾಯ ನಮಃ 
ಎಂದು ನಮಸ್ಕಾರಗಳು. 
ಅಥವಾ, 
ಸಕಲ ಆಖಿಲಾಂಡ ಕೋಟಿ ಬ್ರಹ್ಮಾಂಡಗಳೇ ರಥಗಳು, ಈ ರಥದಲ್ಲಿ 


ಕುಳಿತು ತನ್ನ ಸಂಕಲ್ಪ ಮಾತ್ರದಿಂದ ನಡೆಸುವುದರಿಂದ ಅವನು ರಥದ 


ಸಾರಥಿ, ಜಗತ್ತು ಅವನ ರಥ, ರಥವೇ ಅವನಾಗಿರುವಾಗ ಅವನನ್ನು ರಥಾಯ 
ನಮಃ ಎಂದು ನಮಸ್ಕರಿಸುತ್ತೇವೆ. 


466 


ps 


H 4 
| (2 
6) 
ಸ್ರಿ 
Ep 
ಸಗ್ರಿ 
Bs 
7 
ಪ 
ಜೆ 
ಬಿ 
fe 1 
ಸ್ಸ 
| 
EC 
Pu ಟ್ರ 
() (ಲ 
3 ಬ 
112 
1 
ಛ್‌ ry 
) 1 
(೧ ಜ 
3 
lk, 
1 
re 


ವಿಷ್ಣುವು ದೇವತೆಗಳಿಗೆ 


ನಾಗಿ ನಡೆಸುವವನೆಂದು 


ನು, ಮಾರ್ಗದರ್ಶಕನು ಅಥವಾ ಆತ್ಮನೇ ಮೂಲಕಾರಣನು. 
ಹಗಳಿಗೆ ಆತ್ಮನೇ ಅಧ್ಯಕ್ಷನು - ಅದರಿಂದ 

ಯ ನಮಃ ಎಂದು ಆತ್ಮನಿಗೆ ನಮಸ್ಕಾರಗಳು. 

ರಲ್ಲಿ ಪ್ರಸಿದ್ದಿ ಪಡೆದಿರುವವನು - ಪರಮಾತ್ಮನು. 


ಪ್ರಖ್ಯಾತಾಯ ನಮಃ 


756. 


| 


೫ 6 
ವ 


2 


w Ff 


KW, 
(| 
wh 


ತವಾಗಿದೆ. 
ಗ 


ಆತ್ಮ, 


ಜಗತಿನ 


ಪ್ರಸಿದ್ದನಾಗಿ 


ಢ್‌ ಸ 


ಜು 
0 


3!) 
Ve 1೫ 


ಘ್‌ 
ಕಸೆ 


30 61) 
1) Hr 


D 
13 «ಆ 


ಯಾ 
wa 


ಆ 


೦ದರೆ ಬೆಳಕು, ಕಿರಣಗ 


'ಪ್ರಭಾಯ ನಮಃ 


758. 


೧ B 
$pE 
® 8G 
332 ೦೦ 
೬1 
3% 
p48 
ಚ 
72 © B 
ಟಾಟ 
gw 
pH 
» BE 
ಸಭ ಗ್ಗ 
್‌ು ಐಟಿ 
೫ 
6 1 [0 
bh 8೫. 
ಡ್‌ 13 
1ಕ್ಕಿ 7೪. 138 
Ww | 
ಡ್‌ v 1) 
HB 
Dp Bx 
Bo'E 
WB 


ಹೆಸರಾಗಿದೆ. 


` ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 467 


759. 


760. 


761. 


762. 


ನಮಃ ಖಟ್ವಾಂಗಹಸ್ತಾಯ ಖೇಟಿಮುದ್ದರಪಾಣಯೇ (/ 
ಗಜೇಂದ್ರಾಯ ಮೃಗೇಂದ್ರಾಯ ನಾಗೇಂದ್ರಾಯ ದೃಡಾಯ ಚ 11271 
| (159-764) 

ಖಟ್ವಾಂಗಹಸ್ತಾಯ ನಮಃ 

ಖಟ್ವಾಂಗವನ್ನು ಹಿಡಿದಿರುವವನು. 

ಖಟ್ವಾಂಗ - ಎನ್ನುವುದು ಶಿವನು ಆಯುಧ, ಅದನ್ನು ಹಿಡಿದಿರುವವನು, 
ಶಿವ - ಪರಮಾತ್ಮ. 

ಖಟ್ವಾಂಗನೆಂಬ ರಾಜನನ್ನು ಮುಹೂರ್ತಮಾತ್ರದಲ್ಲಿ ಭವಸಾಗರದಿಂದ 
ತನ್ನ ಹಸ್ತದಿಂದ ಎತ್ತಿದ್ದರಿಂದ ಪರಮಾತ್ಮನ ಹಸ್ತವು ಖಟ್ವಾಂಗ 
ಹಸ್ತವೆಂದಾಯಿತು. 


ಖೇಟ ಮುದ್ದರಪಾಣಯೇ ನಮಃ 

ಖೇಟ ಮುದ್ದರಪಾಣಿ - ಖೇಟ, ಮುದ್ಧರವೆಂಬ ಆಯುಧಗಳನ್ನು ಕೈಯಲ್ಲಿ 
ಹಿಡಿದಿರುವವನು - ಪರಮಾತ್ಮ ಶಿವನು. 

ಖೇಟ - ಒಂದು ಆಯುಧ, ಮುದ್ದರ - ಸುತ್ತಿಗೆ - ಶಿವನ ಆಯುಧಗಳು. 


ಗಜೇಂದ್ರಾಯ ನಮಃ 
ಗಜ - ಎಂದರೆ ಅನೆ, ಇಂದ್ರ - ಇಂದ್ರನು 
ಗಜೇಂದ್ರ - ಆನೆಗಳ ರಾಜ - ಗಜೇಂದ್ರ, ಗಜೇಂದ್ರನು ತನ್ನ 
ಅಹಂಭಾವದಿಂದ ಪ್ರಯತ್ನಿಸುತ್ತಿದ್ದಾಗೆ ಮೊಸಳೆಯಿಂದ ಬಿಡಿಸಿಕೊಳ್ಳಲು 
ಸಾಧ್ಯವಾಗಲಿಲ್ಲ. ಯಾವಾಗ ಸಂಪೂರ್ಣವಾಗಿ ಪರಮಾತ್ಮ ನಿಗೆ ಶರಣಾಗತನಾಗಿ 


' ಕರೆದನೋ ಆಗ ವಿಷ್ಣುವು ಬಂದು ತನ್ನ ಚಕ್ರದಿಂದ ಮೊಸಳೆಯನ್ನು ಕೊಂದನು. 


ಮೊಸಳೆಯು ಮೋಕ್ಷವನ್ನು ಪಡೆಯಿತು. ಗಜೇಂದ್ರನನ್ನು ಪರಮಾತ್ಮನು 
ಪ್ರೀತಿಯಿಂದ ಮೈದಡವಿದನು. ಗಜೇಂದ್ರನು ಹರಿಯ ಸ್ಪರ್ಶದಿಂದ ಮೋಕ್ಷವನ್ನು 
ಪಡೆದನು. ಅಥವಾ, 

ನಮ್ಮಲ್ಲಿರುವ ಇಂದ್ರಿಯಗಳೆಂಬ ಆನೆಗಳನ್ನು ಆತ್ಮನೆಂಬ ಇಂದ್ರನು ನಿಗ್ರಹಿಸಿ 
ಸಂಸಾರ ಸಾಗರವೆಂಬ ಮೊಸಳೆಗಳಿಂದ (ಅವುಗಳ ಹಿಡಿತದಿಂದ) ಬಿಡಿಸಿ 
ಮೋಕ್ಷವನ್ನು ಕೊಡುತ್ತಾನೆ. ಇಲ್ಲಿ ಇಂದ್ರನೇ ಪರಮಾತ್ಮ, ಗಜವೇ ಆತ್ಮ. 
ಇಂದ್ರಿಯಗಳು ಮೊಸಳೆ, ಸಂಸಾರ ಸಾಗರವೇ ಸಾಗರ, ಪರಮಾತ್ಮನೇ ಗಜೇಂದ್ರ 
- ಗಜೇಂದ್ರಾಯ ನಮಃ 


ಮೃಗೆಂದ್ರಾಯ ನಮಃ 
ಗ - ಕಾಡುಪ್ರಾಣಿಗಳು, ಇಂದ್ರ - ಇವುಗಳ ರಾಜ - ಸಿಂಹ. 
ಲ್ರ ಖು 


468 


` 763. 


764. 


765. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 
ಸಿಂಹದ. ಮುಖದವನು - ನರಸಿಂಹ - ಇವನಿಗೆ ನಮಸ್ಕಾರ. 
ಅಥವಾ ' 
ಮೃಗಗಳೇ ಇಂದ್ರಿಯಗಳು - ಸಂಸಾರವೇ ಕಾಡು, ಇಂದ್ರಿಯಗಳ ರಾಜ 
- ಆತ್ಮ, ಮೃಗೇಂದ್ರನೇ ಆತ್ಮ - ಆತ್ಮನಿಗೆ ನಮಸ್ಕಾರಗಳು. 


ನಾಗೇಂದ್ರಾಯ ನಮಃ 
ನಾಗ - ಸರ್ಪಗಳು, ಇಂದ್ರ - ಇವುಗಳ ರಾಜ - ಸರ್ಪರಾಜ - 
ಆದಿಶೇಷ. 
ಆದಿಶೇಷನು ಪರಮಾತ್ಮನ ಪರ್ಯಂಕ, ಪರಮಾತ್ಮನನ್ನು ಸಾವಿರ 
ಹೆಡೆಗಳಿಂದ ಸ್ತುತಿಸುತ್ತಿದ್ದಾನೆ. 
ಆದಿಶೇಷ, ವಾಸುಕಿ - ಪರಮಾತ್ಮನ ರೂಪಗಳು - ಅದರಿಂದ ನಾಗೇಂದ್ರ 
- ಎಂದರೆ ಪರಮಾತ್ಮ, ಸುಬ್ರಮಣ್ಯ. 


ಅಥವಾ 
ಆತ್ಮನ ಸುತ್ತಲೂ ಇರುವ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, 


ಚಿತ್ರ, ಸತ್ವರಜಸ್ತಮೋಗುಣಗಳು, ಜಗತ್ತು, ಪ್ರಕೃತಿ, ಪುರುಷ, ಮಾಯ - 
ಎಲ್ಲವೂ ಸರ್ಪಗಳು, ಈ ಸರ್ಪಗಳ ರಾಜನು - ಆತ್ಮ - ಅದರಿಂದ ಆತ್ಮನಿಗೆ 


ನಮಸ್ಕಾರಗಳು - ಅವನೇ ನಾಗೇಂದ್ರ. 


ಧೃಡಯ ನಮಃ 

ಧೃಡ - ಎಂದರೆ ಗಟ್ಟಿಯಾದವನು, ಮಾಡಿದ ಸಂಕಲ್ಪವನ್ನು ನಡೆಸಿಯೇ 
ಕೀರುವವನು. 

ಧೃಡ - ಸ್ಲಿರವಾದವನು, ಬದಲಾಯಿಸದವನು, ನಿರಂತರ ಇರುವವನು. 

ಜಗತ್ತಿನಲ್ಲೆಲ್ಲ ಧೃಡವಾದವನು - ಪರಮಾತ್ಮನೊಬ್ಬನೇ. ಅವನಿಗೆ ಸಮರು 
ಯಾರು ಇಲ್ಲ. 

ಆತ್ಮವೂ ಇದೇ ರೀತಿ ಧೃಡ, ಆದರೆ ಪರಮಾತ್ಮನ ಅಧೀನ. 


ನಾಗಕೇಯೂರಹಾರಾಯ ನಾಗೇಂದ್ರಾಯಾಗಹಾರಿಣೇ / 
ನದೀರೂಪಾಯ ನಗ್ಹಾಯ ನಾನಾರೂಪಧರಾಯ ಚ 11281 
(765-110) 


ನಾಗಕೇಯೂರಹಾರಾಯ ನಮಃ 
ಕೇಯೂರ - ಎಂದರೆ ವಂಕಿ, ಆಭರಣ, 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 469 


766. 


ನಾಗ - ಹಾವು, ನಾಗರಹಾವು, ಪಾತಾಳ ಲೋಕದಲ್ಲಿರುವ ದಿವ್ಯವಾದ 
ಆನೆ, ಮೋಡಗಳು. 
ಹಾರ - ಎಂದರೆ ಮೊಲೆ, ನರ. 
ಮೋಡಗಳೆಂಬ ವಂಕಿಗಳಿಂದ ಸೇರಿಸಲ್ಪಟ್ಟ ಹಾರವನ್ನು ಹಾಕಿಕೊಂಡಿರುವವನು. 
ಅಥವಾ 
ನಾಗರ ಹಾವುಗಳನ್ನೇ ವಂಕಿಗಳೋಪಾದಿಯಲ್ಲಿ, ಸರದಂತೆ 
ಹಾಕಿಕೊಂಡಿರುವವನು - ಪರಮೇಶ್ವರ, ಶಿವ, ಶಿವನಿಗೆ ಸರ್ಪಗಳೇ ಆಭರಣ. 
ಅಥವಾ | 
ನಾಗವನ್ನೇ ಆಭರಣವನ್ನಾಗಿ ಮಾಡಿಕೊಂಡು ಹಾರದ ರೀತಿಯಲ್ಲಿ 
ಕಟ್ಟಿಕೊಂಡಿರುವ ಗಣಪತಿ, ವಿಘ್ನೇಶ್ವರ. 
ಅಥವಾ . 
ನಾಗಗಳ ರಾಜನಾದ ಆದಿಶೇಷನನ್ನೇ ಹಾಸಿಗೆಯಾಗಿಯೂ, 
ಛತ್ರಿಯಾಗಿಯೂ ಮಾಡಿಕೊಂಡಿರುವವನು - ಶ್ರೀಮನ್ನಾರಾಯಣ. 
ಆಭರಣ ರೂಪದಲ್ಲಿ ಆನೆಗಳನ್ನೂ, ಸರ್ಪಗಳನ್ನೂ ಆಧಾರವಾಗಿರಿಸಿಕೊಂಡು 
ಅವುಗಳ ಮೇಲೆ ನಿಂತಿರುವ ಪಾತಾಳ ಲೋಕ, ಅಥವಾ ಭೂಲೋಕ, ಅಥವಾ 
ದೇವಾಲಯ. ಏಕೆಂದರೆ ಭೂಲೋಕ ಪಾತಾಳ ಲೋಕಗಳು ಪರಮಾತ್ಮನ 
ಇಚ್ಛೆಯಿಂದ ಸೃಷ್ಟಿಸಲ್ಪಟ್ಟ ಅವನ ಪರ್ಯಾಯ ರೂಪಗಳು, ಮತ್ತು 
ದೇವಾಲಯದಲ್ಲಿ ಪರಮಾತ್ಮನೇ ಮೂರ್ತಿರೂಪದಲ್ಲಿ ವಾಸಿಸುತ್ತಾನೆ - 
ಇವೆಲ್ಲವೂ ಪರಮಾತ್ಮನಿಗೆ ಸಲ್ಲುತ್ತವೆ. - ಅವನೇ ನಾಗಕೇಯೂರ ಹಾರಾಯ 
ನಮಃ ಎಂದು ನಮಿಸಲ್ಪಡುವವನು. 
ಆತ್ಮನಿಗೆ ಇಂದ್ರಿಯಗಳು, ಮನಬುದ್ದಿ, ಅಹಂಕಾರ, ಚಿತ್‌ಗಳು ಸತ್ವ, 
ರಜಸ್ತಮೋಗುಣಗಳು ಹಾರ, ಸುರಳಿಗಳಂತೆ ಸುತ್ತಿಕೊಂಡು ಆತ್ಮನನ್ನು 
ಕಾಪಾಡುತ್ತವೆ. ಸದಾ ಸಾತ್ವಿಕ ಪ್ರವೃತ್ತಿಗಳು ಸೇರಿ ಸತ್‌ - ಸಂಸ್ಕಾರಗಳಾಗಿ 
ಸುತ್ತಿಕೊಳ್ಳುತ್ತವೆ. ಇತರ ಸಂಸ್ಕಾರಗಳೂ ಅಂಟಿಕೊಳ್ಳುತ್ತವೆ. ವಿವೇಚನಯಿಂದ 
ಸದ್ದುಣಗಳೇ ಉತ್ತಮ ನಾಗಕೇಯೂರಗಳಾಗಿ ಅಂಟಿಕೊಳ್ಳುತ್ತವೆ. ಇತರರದು 
ಮುಳ್ಳುಗಳಾಗಿ ಅಂಟಿ ಆತ್ಮನನ್ನು ಅಧಃಪತನ ಮಾಡುತ್ತವೆ. 
ನಾಗೇಂದ್ರಾಯ ನಮಃ 
ನಾಗ - ಎಂದರೆ ಸರ್ಪ ನಾಗಗಳು, ಅವುಗಳ ಇಂದ್ರ - ರಾಜ, ವಾಸುಕಿ, 
ಆದಿಶೇಷ. 
ನಾಗ - ಎಂದರೆ - ಆನೆ, ಗಜಗಳ ಇಂದ್ರ - ಗಜೇಂದ್ರ. 


470 | | ಶ್ರೀ ನೃಸಿಂಹ ಸಹಸ್ರನಾಮಾವಳಿ; 


ಪರಮಾತ್ಮನಿಗೆ ನಾಗೇಂದ್ರ ಎಂದು ನಮಸ್ಕರಿಸುತ್ತೇವೆ. 
ಸುಬ್ರಮಣ್ಯ - ಸುಬ್ರಹ್ಮಣ್ಯ ಸ್ವಾಮಿ - ನಾಗೇಂದ್ರನು. 


767. ಅಘಹಾರಿಣೇ ನಮಃ 
ಅಘ - ಪಾಪಗಳು, ದೋಷಗಳು, ದುಃಖ, ಪೀಡೆ, ಸಂಕಟ. 
ಪರಮಾತ್ಮನು ಅಘಗಳನ್ನು ಅಪಹರಿಸಿ ದೂರ ಕೊಂಡೊಯ್ಯುವುದರಿಂದ 


(b 
€ 
ಚಿ 
( 
ಕ 
ಕ್ಸಿ 
೮ 


ಅಥವಾ ಅಘಗಳನ್ನು ಕತ್ತರಿಸುವುದರಿಂದ ಅವನು ಅಘಹಾರಿ. 
ಅಥವಾ 
ಸಂಸಾರವೆಂಬ ಮಹತ್ತಾದ ಅಘದಿಂದ ಅವುಗಳ ಬಸು 

ದೂರಮಾಡುವುದರಿಂದ - ಅವನು ಅಘಹಾರಿ. 

ಅಥ : 
ಭಕ್ತಿಯೆಂಬ ಕತ್ತರಿಯಿಂದ ಸಂಸಾರವೆಂಬ ಅಘಗಳನ್ನು ಕತ್ತರಿಸುವುದರಿಂದ 

(ಹಾರಿ) - ಅವನು ಅಘಹಾರಿ. 

768. ನದೀರೂಪಾಯ ನಮಃ 


ಪರಮಾತ್ಮನು ತನ್ನ ದಯಾಸಾಗರದಿಂದ ದಯೆಯನ್ನು ನಿರಂತರ ತ 
ಹರಿಸುವುದರಿಂದ ಅವನು - ನದೀರೂಪನು. 


ಪರಮಾತ್ಮನು ತನ್ನ ಅಪಾರ ಕರುಣಾಸಾಗರದಿಂದ ಕರುಣೆಯ ಬಿಂದುಗಳನ್ನು 
ದೀರೂಪದಲ್ಲಿ ಹರಿಸುವುದರಿಂದ ಅವನು - ನದೀರೂಪನು. 


ಪರಮ ಪವಿತ್ರವಾದ ದೇವಗಂಗೆಯನ್ನು ಶ್ರೀಮನ್ನಾರಾಯಣನು ತನ್ನ 
ಪಾದದಿಂದ ಹರಿಸುವುದರಿಂದ ಅವನು ನದೀರೂಪನು. ಅಥವಾ, 
ಸಕಲ ಜೀವಕೋಟಿಗೂ ಕ್ಷಣಮಾತ್ರದಲ್ಲಿ ತನ್ನ ಕರುಣೆಯನ್ನು ಲಭಿಸುವಂತೆ 


ಮಾಡುವ Ri 


7609. ನಗಾಯ ನಮಃ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 471 


770. 


771. 


ಯಾವುದರಿಂದಲೂ ಸುತ್ತಲ್ಪಡದವನು, ಅನೇಕ ಕರ್ಮಗಳನ್ನು ತನ್ನ 
ಇಚ್ಛೆಯಂತೆ ಮಾಡುತ್ತಿದ್ದರೂ ಏನನ್ನೂ ಅಂಟಿಸಿಕೊಳ್ಳದೆ, ಎಲ್ಲ ಕಾರ್ಯಗಳನ್ನು : 
ಒಳಹೊಕ್ಕು ಮಾಡಿದರೂ ಹೊರಗೇ ಉಳಿದಿರುವ ಪರಮಾತ್ಮನು - ಸ್ವತಂತ್ರನು : 
- ನಗ್ನನು - ಅವನು ರೂಪವೇ ನಗ್ನಸತ್ಯ ಸ್ವರೂಪ. | 
ಯಾವ ವಿಧವಾದ ಸಾಕಾರ, ನಿರಾಕಾರ ಮತ್ತು ತಿಳಿಯದ ಆಕಾರಗಳಿಂದ 
ಮುಕ್ತನಾದವನು - ಅವನು - ನಿರಾಕಾರ - ನಗ್ನಾಯ ನಮಃ - ನಗ್ನನು. 


ಅಥವಾ 


ಆತ್ಮನು ಸಂಸ್ಕಾರದಿಂದ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಿದಾಗ : 
ಪರಮಾತ್ಮ ಅಂಶವೇ ಅಂಶವಾಗಿ ನಿಲ್ಲುತ್ತಾನೆ - ಇದು ಅವನ ನಗ್ನರೂಪ - 
ಏನನ್ನು ಅಂಟದಿರುವ ಮತ್ತು ಅಂಟಿಸಿಕೊಳ್ಳದಿರುವ ಸ್ಥಿತಿ. 


ನಾನಾರೂಪಧರಾಯ ನಮಃ | 

ತನ್ನ ಚತುರತೆಯಿಂದಲೂ, ಇಚ್ಛಾರೂಪದಿಂದಲೂ, ಸಂಕಲ್ಪದಿಂದಲೂ 
ನಾನಾ ರೀತಿಯ ರೂಪಗಳನ್ನು ತನ್ನದೇ ಆದ ಆತ್ಮಗಳಿಗೆ ತೊಡಿಸುವುದರಿಂದ 
ಅವನು / ಪರಮಾತ್ಮನು ನಾನಾರೂಪಧರನು. 
ಅಥವಾ | | 

ಆತ್ಮನು ಪರಮಾತ್ಮನಿಂದ ಕಲ್ಪಾದಿಯಿಂದ ಹೊರಬಂದಾಗಿನಿಂದ ಮತ್ತೆ 
ಕಲ್ಬಾಂತದಲ್ಲಿ ಸೇರುವವರೆಗೆ ಅನೇಕ ರೀತಿಯ ದೇಹಗಳನ್ನು / ಶರೀರಗಳನ್ನು 
ಧರಿಸಿ ಕಾಲಚಕ್ರದಲ್ಲಿ ತಿರುಗುವುದಧಿಂದ ಆತ್ಮನೇ ನಾನಾರೂಪಧರನು. 
: ನಾಗೇಶ್ವರಾಯ ನಾಗಾಯ ನಮಿತಾಯ ನರಾಯ ಚ / 

ನಾಗಾಂತಕರಥಾಯ್ಕೆವ ನರನಾರಾಯಣಾಯ ಚ 1112911 (771-776) 


ನಾಗೇಶ್ವರಾಯ ನಮಃ 

ನಾಗೇಶ್ವರ - ನಾಗಗಳಿಗೆ, ಸರ್ಪಗಳಿಗೆ ಈಶ್ವರ - ಒಡೆಯನು - ರಾಜ, 
- ಆದಿಶೇಷ, ವಾಸುಕಿ, ಸುಬ್ರಹ್ಮಣ್ಯ ದೇವನು. 

ನಾಗ - ಎಂದರೆ ಆನೆಗಳಿಗೆ ಒಡೆಯ - ನಾಗರಾಜ. 

ನಾಗಗಳ ಹೃದಯದಲ್ಲಿರುವ ಈಶ್ವರ - ಪರಮಾತ್ಮನ ದಿವ್ಯ ತೇಜಸ್ಸು - 
ಇದೂ ಪರಮಾತ್ಮನೇ. ನಾಗಗಳಲ್ಲಿರುವ ಚೇತನಾ ಶಕ್ತಿ - ಪರಮಾತ್ಮ. 
ಅಥವಾ | 

ನಾಗಗಳು ಎಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ. 

ಮಾತ್ಸರ್ಯಗಳೆಂಬ ಸರ್ಪಗಳ ಅಧಿದೇವತೆ - ಪರಮಾತ್ಮನ ಸಂಕಲ್ಪ. ಈ 
ಸರ್ಪಗಳನ್ನು ಸ್ವೇಚ್ಛೆಯಾಗಿ ಹರಿಯಲು ಬಿಟ್ಟರೆ ಸಂಸಾರ ಬಂಧನದಿಂದ 


472 


112, 


113, 


774. 


113. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಮುಕ್ತಿ ಅಥವಾ ಬಿಡುಗಡೆ ಅಸಾಧ್ಯ. ಯಾವಾಗ ಈ ಸರ್ಪಗಳನ್ನು ಭಗವಂತನನ್ನು 
ಪಡೆಯಲು ಸಾಧನವಾಗಿ ಉಪಯೋಗಿಸುವೆವೋ ಆಗ ಇವೇ ಪರಮಾತ್ಮನನ್ನು 
ದೊರಕಿಸುತ್ತವೆ. ಆಗ ನಾಗಗಳ ಈಶ್ವರನಾದ ಪರಮಾತ್ಮನೇ ಸಹಾಯ 
ಮಾಡುತ್ತಾನೆ. 
ನಾಗಾಯ ನಮಃ 
ನಾಗದೇವತಾ ರೂಪನಾದ ಪರಮಾತ್ಮನಿಗೆ ನಮಸ್ಕಾರಗಳು, ನಾಗ 

ಸಾಸು ಶಿವನ ದೇಹವನ್ನು ಅಲಂಕರಿಸುವ ನಾಗಗಳಿಗೆ 

ಮಸ್ಕಾರಗಳು. ಅಥವಾ 

ಆತ್ಮನನ್ನು ಅಂಟಿಕೊಳ್ಳುವ ಸತ್‌ ಸಂಸ್ಥಾ ಸ್ಕಾರಗಳೆಂಬ ನಾಗಗಳಿಗೆ 

ನಮಸ್ಕಾರಗಳು. 
ನಮಿತಾಯ ನಮಃ 

ನಮಿತ - ನಮಸ್ಕರಿಸಲ್ಪಡುವವನು, ನಮಸ್ಕರಿಸಲ್ಪಟ್ಟವನು - ಪರಮಾತ್ಮ ನೇ, 
ಏಕೆಂದರೆ ಯಾರು ಯಾವಾಗ ಯಾರಿಗೆ ಎಲ್ಲಿ ನಮಸ್ಕರಿಸಿದರೂ, 
ನಮಸ್ಕರಿಸಲ್ಪಟ್ಟರೂ, ಇಬ್ಬರಲ್ಲಿಯೂ ಪರಮಾತ್ಮನ ಅಂಶವಾದ ಆತ್ಮವೇ 
ಇರುವುದರಿಂದ, ಆತ್ಮನು ಆತ್ಮನ ಪ್ರೇರಣೆಯಿಂದ ಆತ್ಮನಿಗೆ ನಮಸ್ಕಾರ 
ಮಾಡುವ ಆತ್ಮಕಾರ್ಯವನ್ನು ನಡೆಯಿಸುತ್ತಾನೆ - ಎಲ್ಲೆಲ್ಲಿಯೂ ಆತ್ಮನೇ 
ಆತ್ಮನಾಗಿ ಸ್ವಯಂಪ್ರಕಾಶನಾಗುತ್ತಾನೆ - ನಮಿಸುವವನು, ನಮಿತನು, ನಮನ 
ಕಾರ್ಯ - ಇದಕ್ಕೆ ಸಂಬಂಧಿಸಿದ ನಮನ 'ಕಾರ್ಯ ಪ್ರಚೋದಕನೂ 
ಪರಮಾತ್ಮನೇ! ಅದರಿಂದ ನಮಿತಾಯ ನಮಃ. 
ನರಾಯ ನಮಃ 

ನರ - ಎಂದರೆ ಮನುಷ್ಯನು - ಮನುಷ್ಯ ರೂಪದಲ್ಲಿರುವ ದೇಹದಲ್ಲಿ 
ವಾಸಿಸುವ ಆತ್ಮ - ತೇಜಸ್ಸು - ಪರಮಾತ್ಮನ ಅಂಶ - ನರನೂ ಪರಮಾತ್ಮನೇ. 
ಅಥವಾ 

ನರ - ಪುರುಷ - ಪ್ರಕೃತಿ, ಪರುಷ, ಮಾಯಿ ವಿಭಾಗದಲ್ಲಿ ಪುರುಷನು 
- ಪರಮಾತ್ಮನೇ. ಅಥವಾ 

ನರ - ನರ ನಾರಾಯಣರೆಂದು ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡುವ 


ನರನು ಪರಮಾತ್ಮನೇ, - ಕೃಷ್ಣಾರ್ಜುನರೆಂದು ನರ ನಾರಾಯಣನಾಗಿರುವ 


ರೂಪದಲ್ಲಿ ನರ ಎಂದರೆ ಅರ್ಜುನ. 


ನ.ಗಾಂತಕರಥಾಯ ನಮಃ ' 


ನಾಗ - ಎಂದರೆ ಸರ್ಪಗಳ, ತ ಕೊನೆಯನ್ನು ಮಾಡುವವನು 
ಗರುಡ. 


ಶ್ರೀ ನೃಸಿಂಹ 


776. 


777. 


ಸಹಸ್ರನಾಮಾವಳಿ . | 473 


ನಾಗಾಂತಕ - ಎಂದರೆ ಗರುಡನ ರಥಾಯ ಚಿಹ್ನೆಯನ್ನು 
ಧ್ವಜದಲ್ಲಿರಿಸಿಕೊಂಡಿರುವವನು - ಪರಮಾತ್ಮ. 

ಗರುಡಾಂಕಿತ ರಥವನ್ನು ಹೊಂದಿರುವವನು - ಪರಮಾತ್ಮ - ಅವನು 
ನಾಗಾಂತಕ ರಥಾಯ ನಮಃ. | 


ನರನಾರಾಯಣಾಯ ನಮಃ 
ಯಮಧರ್ಮರಾಯನ ಪುತ್ರನಾಗಿ ಜನಿಸಿದ ನಾರಾಯಣರು 
ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡುತ್ತಿರುತ್ತಾರೆ. ಇವರೇ ಮುಂದೆ ಶ್ರೀ 
ಕೃಷ್ಣಾರ್ಜುನರಾಗಿ ದ್ವಾಪರ ಯುಗದಲ್ಲಿ ಅವತರಿಸುತ್ತಾರೆ. 
ನರ ನಾರಾಯಣರು ಮಹಾ ತಪಸ್ವಿಗಳು - ಸಕಲ ಸೃಷ್ಟಿಯ ಅಖಿಲಾಂಡ 
ಕೋಟಿ ಬ್ರಹ್ಮಾಂಡಗಳಿಗೆ ಸದಾ ಶ್ರೇಯಸ್ಸು ಉಂಟಾಗಲಿ ಎಂದು ತಪಸ್ಸು 
ಮಾಡುತ್ತಿದ್ದಾರೆ. ಪರಮಾತ್ಮನ ಸಂದೇಶವೇ ಶಾಂತಿ, ಜಪ, ತಪಸ್ಸು ಎಂದು. 
ತಿಳಿದು ಸಕಲ ಜೀವ ಕೋಟೆಯೂ ಇದರಲ್ಲಿ ತೊಡಗಲಿ ಎಂದು ತಪಸ್ಸು 


ಮಾಡುತ್ತಿದ್ದಾರೆ. 


ಭಗವಂತನು ಕರ್ಮಮಾಡದೇ ಸುಮ್ಮನಿರಲು ಸಾಧ್ಯವಿಲ್ಲ ಎಂಬ 
ಮಹದುಪದೇಶವನ್ನು ಈ ಮೂಲಕ ಸಕಲ ವಿಶ್ವಕ್ಕೆ ಸಾರುತ್ತಿದ್ದಾನೆ - 


_ನರನಾರಾಯಣಾಯ ನಮಃ. 


ನಮೋ ಮತ್ಸಸ್ವ ರೂಪಾಯ ಕಚ್ಚಪಾಯ ನಮೋ ನಮಃ / 
ನಮೋ ಯಜ್ಞವರಾಹಾಯ ನೃಸಿಂಹಾಯ ನಮೋ ನಮಃ 113011 
(717-180) 


ಮತ್ಸಸ್ವರೂಪಾಯ ನಮಃ 

ಮತ್ಸ್ಯ - ಎಂದರೆ ಮಾನು. 

ಮತ್ಸ್ಯ - ಮತ್ಸ್ಯ ಸ್ವರೂಪನಾದ ಪರಮಾತ್ಮನಿಗೆ ನಮಸ್ಕಾರಗಳು, ಮಾನಿನ 
ಆಕಾರವನ್ನು ಪರಮಾತ್ಮನು ತಳೆದನು. ಇದು ಪ್ರಸಿದ್ಧವಾದ ಮತ್ತು 
ಪ್ರಚಲಿತವಾದ ಹತ್ತು ಅವತಾರಗಳಲ್ಲಿ ಮೊದಲನೆಯದು - ಮತ್ಸ್ಯಾ ವತಾರ - 
ಮಾನ ಶರೀರ. 

ಪರಮಾತ್ಮನ ಅವತಾರಗಳು - ರೂಪಗಳು ಆಯಾ ಕಾರ್ಯ, 
ಸನ್ನಿವೇಶಗಳಿಗೆ ಹೊಂದುವಂತಹವುಗಳು. 

ಮತ್ಸ್ಯಾವತಾರದ ಸನ್ನಿವೇಶ, ಹಿನ್ನಲೆಯೆಂದರೆ - 

ಪ್ರಳಯವಾಗುವುದರಲ್ಲಿದ್ದಿತು, ಆಗ ರಾಕ್ಷಸರು ಬ್ರಹ್ಮನಿಂದ ವೇದಗಳನ್ನು 
ಕದ್ದುಕೊಂಡು ಸಮುದ್ರದೊಳಗೆ ಹೋಗಿದ್ದರು. ಪ್ರಳಯ ಕಾಲಕ್ಕೆ ಮುನ್ನ 


474 


778. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ರಾಜರ್ಷಿಯನ್ನು ಮುಂದೆ ಮನುವಾಗುವವನನ್ನು ರಕ್ಷಿಸಿ, ಓಷಧಿಗಳನ್ನು ಕಾಪಾಡಿ 
ಮುಂದೆ ಕಲ್ಪಾದಿಯನ್ನು ನಡೆಸಬೇಕಾಗಿತ್ತು. ಆಗ ಪರಮಾತ್ಮನು ಅವತಾರ 
ಮಾಡಬೇಕಾಗಿದ್ದ ಕಾಲ. 

ರಾಜನು ಅರ್ಥ್ಯವನ್ನು ಕೊಡಲು ಬೊಗಸೇ ನೀರನ್ನು ಹಿಡಿದುಕೊಂಡಿದ್ದಾಗ 
ಪರಮಾತ್ಮನು ಒಂದು ಚಿಕ್ಕಮಾನಾಗಿ ಬೊಗಸೇ ನೀರಿನಲ್ಲಿ ಕಾಣಿಸಿಕೊಂಡನು, 
ರಾಜನಿಗೆ ಮಾನನ್ನು ಕಾಪಾಡಲು ಹೇಳಿದನು - ಮಾನು ಕ್ರಮೇಣ, ಗಿಂಡಿ, 
ಬಿಂದಿಗೆ, ಭಾಂಡ, ಕೊಳ, ಸರೋವರಗಳಿಗೂ ದೊಡ್ಡದಾಗಿ ಬೆಳೆಯಿತು. 
ತನ್ನ ಉದ್ದೇಶವನ್ನು ರಾಜನಿಗೆ ತಿಳಿಸಿತು. ಅದರಂತೆ ರಾಜನು ಕಾಯಲಾಗಿ, 
ಪ್ರಳಯದ ಪ್ರಾರಂಭವಾಯಿತು. ಆಗ ಎಲ್ಲೆಡೆ ಕತ್ತಲಾಗಿ, 
ಸಾಗರರೂಪವಾಯಿತು. ಒಂದು ದೋಣಿಯು ಪ್ರಕಟವಾಯಿತು. ರಾಜನು, 
ದೋಣಿಯಲ್ಲಿ ಯಷಿಗಳೊಡನೆ ಕುಳಿತನು. ದೋಣಿಯು ಹೋಗುತ್ತಿರುವಾಗ 
ಒಂದು ಮಾನು ಬಂದಿತು. ಹಗ್ಗದಿಂದ ದೋಣಿಯನ್ನು ಮಾನಿನ ಕೊಂಬಿಗೆ 
ಕಟ್ಟಲಾಯಿತು. ಮಾನು ದೋಣಿಯನ್ನು ಎಳೆದುಕೊಂಡು ಹೋಗುತ್ತಾ 
ಬೆಳಗಾಗುವುದರೊಳಗೆ ಕಾಪಾಡಿತು. ನಂತರ ಮಿನು ರಾಕ್ಷಸನು ಎತ್ತಿಕೊಂಡು 
ಹೋಗುತ್ತಿದ್ದ ವೇದಗಳನ್ನು ಬಿಡಿಸಿಕೊಂಡು ಬ್ರಹ್ಮದೇವರಿಗೆ ಮಿನು ಕೊಟ್ಟಿತು. 

ಇದು. ಸೂಕ್ಷ್ಮದಲ್ಲಿ ಮತ್ಸ್ಯಾವತಾರದ ಕಾರಣ. ಅಥವಾ 

ನಮ್ಮಲ್ಲಿರುವ ವಿವೇಕವನ್ನು ಮಾಯೆಯು ಅಪಹರಿಸಿಕೊಂಡು ಸಂಸಾರ 
ಸಾಗರದಲ್ಲಿ ಹೋಗುತ್ತಿದ್ದಾಗ, ಪರಮಾತ್ಮನ ಕೃಪೆಯು ತನ್ನ ದೃಷ್ಟಿಗೆ 
ಸಿಕ್ಕಿಸಿಕೊಂಡು ಸಾಗರದಿಂದ ಬಿಡಿಸುತ್ತದೆ. ವಿವೇಕ ಬುದ್ದಿಯು ಮನಸ್ಸಿನೊಡನೆ 
ಸೇರಿ, ಮುಳುಗಿ ಹೋಗುತ್ತಿರುವ ಇಂದ್ರಿಯಗಳನ್ನು ಮೇಲೆತ್ತಿ ಆತ್ಮನನ್ನು 
ಉದ್ದಾರಮಾಡುತ್ತದೆ. ಈ ಮತ್ಸ್ಯಾವತಾರರೂಪೀ ಪರಮಾತ್ಮನೇ ದೋಣಿಯ 
ಕೊಂಬು, ಕ್ಷಣ ಕ್ಷಣಕ್ಕೂ ವಿವೇಕವನ್ನು ಕಳೆದುಕೊಳ್ಳುತ್ತಿರುವ ಬುದ್ಧಿ ಯನ್ನು 
ಮಾಯಾಪಾಶದಿಂದ ಪರಮಾತ್ಮನು ಬಿಡಿಸುತ್ತಾನೆ. 


ಕಚ್ಛಪಾಯ ನಮಃ 

ಕ್ಷೀರ ಸಾಗರ ಮಥನ ಕಾಲದಲ್ಲಿ ಮೇರು ಪರ್ವತವನ್ನು ಕಡೆಗೋಲಾಗಿ 
ಮಾಡಿ ವಾಸುಕಿಯನ್ನು ಹಗ್ಗರೂಪದಲ್ಲಿ ಪರ್ವತವನ್ನು ಸುತ್ತಲಾಗಿ, ಪರ್ವತವನ್ನು 
ಸಮುದ್ರದಲ್ಲಿ ನಿಲ್ಲುವಂತೆ ಮಾಡಲು ಪರಮಾತ್ಮನು 
ಮಹಾಕೂರ್ಮನಾಗಬೇಕಾಯಿತು. - ಇದೇ ಕಚ್ಚಪಾಯ ನಮಃ ಎಂದು 
ಸಂಬೋದಿಸಲ್ಪಡುವ ಕೂರ್ಮಾವತಾರ. 

ಸಂಸಾರ ಸಾಗರದಲ್ಲಿ .ಮುಳುಗುತ್ತಿರುವಾಗ, ಮನಸ್ಸು, ಬುದ್ಧಿಯನ್ನು 
ನಿಲ್ಲಿಸಿ ಅಹಂಕಾರ ಬರದ ಹಾಗೆ ಮಾಡಿ ನಿಲ್ಲಿಸಲು ಆತ್ಮನೇ ಮಹಾಕೂರ್ಮನ 


ಶ್ರೀ, ನೃಸಿಂಹ ಸಹಸ್ರನಾಮಾವಳಿಃ 475 


779. 


780. 


ಹಾಗೆ ಆಧಾರಭೂತನಾಗಿ ನಿಲ್ಲುತ್ತದೆ - ಕಚ್ಚಪಾಯ ನಮಃ. 


ಯಜ್ಞವರಾಹಾಯ ನಮಃ 

ಭೂದೇವಿಯನ್ನು ಹಿರಣ್ಯಾಕ್ಷನು ಎತ್ತಿಕೊಂಡು ಹೋಗಿ ಪಾತಾಳ ಲೋಕದ 
ಬಾಗಿಲಲ್ಲಿ ನಿಲ್ಲಿಸಿದನು. ಇತ್ತ ಭೂದೇವಿಯು ಕಾಣದಿರಲಾಗಿ, ವಿಷ್ಣುವು 
ಹುಡುಕುತ್ತಿದ್ದವು. ಮಹಾವರಾಹರೂಪವನ್ನು ತಾಳಿ ಸಮುದ್ರದೊಳಗೆ 
ಪ್ರವೇಶಿಸಿ, ತನ್ನ ಕೋರೆದಾಡೆಗಳ ಮೇಲೆ ಭೂದೇವಿಯನ್ನು ಎತ್ತಿ ಸಮುದ್ರದಿಂದ 
ಹೊರತಂದನು. ವರಾಹನು ಭೂದೇವಿಯನ್ನು ಸುರಕ್ಷಿತ ಸ್ಥಳದಲ್ಲಿರಿಸಿ, 
ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದನು. 
ಅಥವಾ 

ಬುದ್ದಿ ಶಕ್ತಿಯ ವಿವೇಕತೆಯನ್ನು ಮಾಯೆಯು ಎತ್ತಿಕೊಂಡು ಹೋಗಿ. 
ಸಂಸಾರ ಸಾಗರದಲ್ಲಿ ಬಿಡುತ್ತದೆ. ಆದರೆ ಆತ್ಮನು ಪರಮಾತ್ಮನ ಕೃಪಾ 
ಬಿಂದುವಿನಿಂದ ಮಾಯೆಯನ್ನು ಹೊಡೆದೋಡಿಸುತ್ತಾನೆ. ವಿವೇಕ ಬುದ್ದಿಯು 
ಬಿಡುಗಡೆಹೊಂದಿ ಆತ್ಮನೊಡನೆ ಪರಮಾತ್ಮನನ್ನು ಸೇರುತ್ತದೆ. 


ನರಸಿಂಹಾಯ ನಮಃ 

ಹಿರಣ್ಯಾಕ್ಷನ ಸಹೋದರನಾದ ಹಿರಣ್ಯಕಶಿಪುವು ಹರಿಯೊಡನೆ ದ್ವೇಷವನ್ನು 
ಸಾಧಿಸುತ್ತಾ ಸಾಧಿಸುತ್ತಾ ಪ್ರಹ್ಲಾದನಿಗೆ ಶಿಕ್ಷೆಯ ಮೇಲೆ ಶಿಕ್ಷೆಯನ್ನು ವಿಧಿಸಿದನು. 
ಪ್ರಹ್ಲಾದನು ಶ್ರೀ ಹರಿಯನ್ನೇ ಭಕ್ತಿಯಿಂದ ಆರಾಧಿಸುತ್ತಿದ್ದರಿಂದ ಅವನ ಮೇಲೆ 
ಯಾವ ಶಿಕ್ಷೆಯೂ ಪರಿಣಾಮಕಾರಿಯಾಗಲಿಲ್ಲ. ಅದರಂತೆ ಹಿರಣ್ಯಕಶಿಪುವಿನ 
ಪುತ್ರವಾತ್ಸಲ್ಯದ ಪರಿಣಾಮವಾಗಿಯೂ ಅವನ ಹರಿಯ ಮೇಲಿನ ದ್ವೇಷ 
ಕಡಿಮೆಯಾಗಲಿಲ್ಲ. ಕೊನೆಗೆ ಪ್ರಹ್ಲಾದನನ್ನು ಹರಿಯು ಎಲ್ಲೆಲ್ಲಿಯೂ 
ಇರುವುದಾದರೆ ತೋರಿಸೆಂದು ಹೇಳಿದನು. ಸಭಾಮಂಟಪದಲ್ಲಿದ್ದ ಕಂಬಗಳನ್ನು 
ತೋರಿಸಿದನು. ಹಿರಣ್ಯಕಶಿಪುವು ತೋರಿಸಿದ ಕಂಬದಲ್ಲಿಯೇ ಹರಿಯು 
ಇರುವನೆಂದು ಪ್ರಹ್ಲಾದನು ಪ್ರತಿಪಾದಿಸಿದನು. ಹರಿಯನ್ನು ಅನನ್ಯ ಭಕ್ತಿಯಿಂದ 
ಪ್ರಾರ್ಥಿಸಲಾಗಿ, ಹರಿಯು ತಂದೆ ಮಗ ಇಬ್ಬರೂ ತೋರಿಸಿದ ಕಂಬದಲ್ಲಿಯೇ 


ಒಳಗೆ ಉದ್ಭವನಾಗಿ ಹಿರಣ್ಯಕಶಿಪುವು ಕಂಬವನ್ನು ಗದೆಯಿಂದ ಪ್ರಹಾರ 


ಮಾಡಿದಾಗ ಕಂಬವನ್ನು ಒಡೆದು ಬಂದನು. ವಿಕಾರ, ವಿಕೃತ, ಹಿಂದೆಂದೂ 


" ಕಾಣದ ಸಿಂಹದ ತಲೆ, ಮನುಷ್ಯನ ದೇಹದಲ್ಲಿ ಯಾವ ಆಯುಧಗಳೂ 
ಇಲ್ಲದೆ ನರಸಿಂಹನು ಹೊರಬಂದನು. ಹಿರಣ್ಯಕಶಿಪುವಿಗೆ ಆಶ್ಚರ್ಯವಾಯಿತು. 


ಸಕಲ ಭುವನದ ದೇವ ದೇವತೆಗಳೂ ಸರ್ವರೂ ಅಲ್ಲಿ ನೆರೆದರು. 
ರಾಕ್ಷಸನಿಗೂ ನರಹರಿಗೂ ಘೋರಯುದ್ದವಾಯಿತು. ಬ್ರಹ್ಮದೇವನಿಂದ 
ಯಾವ ರೀತಿ ವರವನ್ನು ಹಿರಣ್ಯಕಶಿಪುವು ಪಡೆದಿದ್ದನೋ ಅದು ಮುರಿಯದ 


476 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ರೀತಿಯಲ್ಲಿ ನರಸಿಂಹನು ಅವಕಾಶ, ಕಾಲ ದೇಶಗಳನ್ನು ಕಲ್ಪಿಸಿಕೊಂಡು 
ಅದಕ್ಕಾಗಿ ಕಾದು ಹಿರಣ್ಯಕಶಿಪುವನ್ನು ಸಂಹರಿಸಿದನು. ಹೊಸ್ತಿಲ ಮೇಲ 
ಕುಳಿತು ತೊಡೆಯ ಮೇಲೆ ಹಿರಣ್ಯಕಶಿಪುವನ್ನು ಮಲಗಿಸಿಕೊಂಡು ಸೂರ್ಯಾಸ್ತ 
ಸಂಧ್ಯೆಯಲ್ಲಿ ತನ್ನ ಕೈಗಳಿನ ಉಗುರುಗಳಿಂದ ರಾಕ್ಷಸನ ಹೊಟ್ಟೆಯನ್ನು ಬಗೆದು 
ಕರುಳಿನ ಮಾಲೆಯನ್ನು ಹಾಕಿಕೊಂಡು ರಾಕ್ಷಸನ ರಕ್ತವನ್ನು ಹೀರುತ್ತಾ, ಅವನ 
ಸಂಹಾರವಾದ ನಂತರ ಸುತ್ತಲೂ ನೋಡುತ್ತಾ ಕುಳಿತನು. 

ನೆರೆದಿದ್ದವರೆಲ್ಲರೂ ದಿಗ್ರಮೆಯಿಂದ ವಿಸ್ಮಯರಾದರು. ಬ್ರಹ್ಮದೇವರು 
ಪ್ರಹ್ಲಾದ, ಲಕ್ಷ್ಮಿಯರನ್ನು ಮುಂದೆ ಮಾಡಿಕೊಂಡು ಬಂದರು. ನರಸಿಂಹನನ್ನು ' 
ಉಗ್ರರೂಪವನ್ನು ಬಿಟ್ಟು ಕರುಣಾಮಯನಾಗೆಂದು ಸಾಸಿರ ನಾಮಗಳನ್ನು 
ಶ್ರದ್ದೆ ಭಯ ಭಕ್ತಿಯಿಂದ ಹೇಳಿದರು. ನರಸಿಂಹನನ್ನು ಪ್ರಹ್ಲಾದನು ಭಕ್ತಿಯಿಂದ 
ಪ್ರಾರ್ಥಿಸಿದನು. ಪ್ರಷ್ಲಾದನ ಭಕ್ತಿಗೆ ಮೆಚ್ಚಿ ನರಸಿಂಹನು ಅವನನ್ನು ಕರೆದು 
ತೊಡೆಯ ಮೇಲೆ ಕುಳ್ಳಿರಿಸಿ ಮೈತಡವಿದನು. ಲಕ್ಷ್ಮಿಯನ್ನು ಒಂದು ತೊಡೆಯ 
ಮೇಲೆ ಕುಳ್ಳಿರಿಸಿಕೊಂಡನು. ಶಾಂತನಾಗಿ ಬ್ರಹ್ಮದೇವರಿಗೆ ಪ್ರಹ್ಲಾದನ 
ಪಟ್ಟಾಭಿಷೇಕ ಮಾಡಲು ಹೇಳಿದನು. ಸಕಲರ ಇಷ್ಟಾರ್ಥಗಳನ್ನು 
ಕೊಡುವೆನೆಂದೂ, ನೆನೆದವರ ಬೆನ್ನಲ್ಲಿ ನಿಂತು ಕಾಯುವೆನೆಂದು ವರವನ್ನು 
ನರಸಿಂಹ ಸ್ವಾಮಿಯು ದಯಪಾಲಿಸಿದನು. ಪ್ರಹ್ಲಾದನ ಪ್ರಾರ್ಥನೆಯಂತೆ 
ಹಿರಣ್ಯಕಶಿಪುವಿಗೆ ಒಂದು ಜನ್ಮವನ್ನು ಕಳೆದು ಮುಂದಿನ ಜನ್ಮವನ್ನು ತಳೆಯಲು 
ಶ್ರೀ ಹರಿಯು ಸಹಾಯ ಮಾಡಿದನು - ಹೀಗಿದೆ ನರಸಿಂಹಾವತಾರ. 

ಹಿಂದಿನ ಮತ್ಸ್ಯ, ಕೂರ್ಮ, ವರಾಹಗಳಿಗಿಂತ ಭಿನ್ನವಾಗಿ ಮೃಗ - ಮನುಷ್ಯನ 
ದೇಹವಾಗಿ ಮುಂದಿನ ಅವತಾರಗಳು ಪೂರ್ಣ ನರನದಾಗಿರಲು, ಪರಿವರ್ತನೆಯ 
ಸಂಧಿ ಅವತಾರವಾಗಿರುತ್ತದೆ. ಎರಡು ಸ್ವಭಾವಗಳೂ ಇರುತ್ತವೆ. ಶ್ರೀ 
ನರಸಿಂಹನು ಪರಮ ಕರುಣಾಳು. ಇವನ ಮಂಗಳ ಸ್ರೋತ್ರವು ಬಹಳ 
ಉಪಯುಕ್ತ, ಪರಿಣಾಮಕಾರಿ, ನರಸಿಂಹಸ್ವಾಮಿಯ ಅವತಾರ ಸ್ತೋತ್ರವಿಲ್ಲಿದೆ 
ನೋಡಿ - . | 


ಓಂ/! ಮಂಗಳಂ ಸ್ತಂಭಡಿಂಭಾಯ ಮಂಗಳಂ ಮೃತ್ಯುಮೃತ್ಥವೇ ! 
ಮಂಗಳಂ ರೌದ್ರರೂಪಾಯ ನರಸಿಂಹಾಯ ಮಂಗಳಂ 111! 
ಹಿರಣ್ಯಕಶಿಪು ಹತ್ವಾ ದೃತ್ಯೇಂದ್ರಂ ದೇವಕಂಟಿಕಂ 1 
ಜಗದ್ರಕ್ಷಣದುರ್ಯಾಯ ಜಗದ್ಭೀಜಾಯ ಮಂಗಳಮ್‌ 1/11 
ಪ್ರಹ್ಲಾದಸ್ತುತಸಂತುಷ್ಟ ಪ್ರಸನ್ನ ನಿಜಮೂರ್ತಯೇ / 
ವರಾಭಯಹಸ್ತಾಯ ವರದಾಯಾಸ್ತು ಮಂಗಳಮ್‌ 11311 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | ೫ 


ಕರಾಗ್ರೈರ್ವಜ್ರ ಸಂಸ್ತಶೈರ್ನಖರೈೆಃ ಶತ್ರುದಾರಿಣೇ ! 

| ತೀಕ್ಷದಂಷ್ರಾಯ ತತ್ವಾಯ ತಾರ್ಕ್ವವಾಹಾಯ ಮಂಗಳಮ್‌ 1/1 
ನರಕಂಠೀರವಾಕಾರವ್ಯಕ್ತಾತ್ಯುಗ್ರವಿಭೂತಯೇ / | 
ಮೃಗೇಂದ್ರಾಯ ನರೇಂದ್ರಾಯ ದೈವತೇಂದ್ರಾಯ ಮಂಗಳಮ್‌ 11೦1 


ರೆರೀಟಿಹಾರಕೇಯೂರಕುಂಡಲಾಲಂಕೃತಾಯ ಚ ! 
ಕೋಟಸೂರ್ಯಪ್ರಕಾಶಾಯ ದೇವಸಿಂಹಾಯ ಮಂಗಳಮ್‌ 11611 
ತ್ರಿಯುಗಾಯ ತ್ರಿಪಷ್ಠಾಯ ತ್ರಿಗುಣಾಯ ತ್ರಿಮೂರ್ತಯೇ ! 
ನರಕೇಸರಿರೂಪಾಯ ಲಕ್ಷ್ಮೀಲೋಲಾಯ ಮಂಗಳಮ್‌ 11111 
ಮತ್ಯಕಚ್ಚಪವಾರಾಯ ರಾಮ ವಾಮನ ಮೂರ್ತಯೇ !/ 
ರಾಮಕೃಷ್ಣಾತ್ಮನೇ ಬೌದ್ದ ಕಲ್ಕಿ ಸಿಂಹಾಯ ಮಂಗಳಮ್‌ (881 
ಸರ್ವಬೀಜಾಯ ಸತ್ಯಾಯ ಸರ್ವಾಧಿಷ್ಠಾನ ಮೂರ್ತಯೇ! 
ಸರ್ವೇಶ್ವರಾಯ ಸರ್ವಸ್ಥೆ ಸತ್ಯಸಿಂಹಾಯ ಮಂಗಳಮ್‌ 1191 
(ನವರತ್ಮ ಮಾಲಿಕಾ). 
ಶ್ರೀ ಪ್ರೀ ಶ್ರೀ ಶೀಬೀ ನರಸಿಂಹ ಸ್ವಾಮಿಯ ಮಂಗಳ ಸ್ತೋತ್ರವಿದು 
ಹೀಗಿದೆ - 


ಮಂಗಳಂ ಹರಿಶ್ರೀ ಕಂಬದ ನರಸಿಂಹನಿಗೇ 

ಶೀಬೀಪುರದಲ್ಲಿ ವಾಸಮಾಡುವ ಸ 
ಪ್ರಿವರ ನರಸಿಂಹಗೇ !! ;, ಮಂಗಳಂ ಹರಿ ಶ್ರೀ 11/1. 

ಮಂಗಳಂ ಹರಿ ಪ್ರೀ ಅಂಬುಜನಯನನಿಗೇ 

ಲೀಲೆಯಿಂದಲಿ ಭಕ್ತನ ಕಾಯ್ದ | 

ಶ್ರೀವರ ನರಸಿಂಹಗೇ |! °° ಮಂಗಳಂ ಹರಿ ಶ್ರೀ ॥2/! 

ಮಂಗಳಂ ಹರಿ ಶ್ರೀ ಅಂಬುಜನಾಭನಿಗೇ 

ಲೋಕನಾಯಕ ಪ್ರೀತಿ ವಲ್ಲಭ 

ಶ್ರೀ ವರ ನರಸಿಂಹಗೇ 1 ಮಂಗಳಂ ಹರೀ ಶ್ರೀ 131! 

ಮಂಗಳಂ ನರ ಶ್ರೀ ಸಿಂಹದ ಮುಖದವಗೇ . 

ಲೋಕನಾಯಕಿ ಚಂದಿರವದನೇ 

ಪ್ರಹ್ಲಾದ ವರದನಿಗೇ ।/ ಮಂಗಳಂ ಹರಿ ಶ್ರೀ 14! 


478 ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಮಂಗಳಂ ಹರಿ ಶ್ರೀ ಶೀಬಿ ನರಸಿಂಹಗೇ 
ಮಂಗಳಾರತಿ ತಂದು ಬೆಳಗಿರಿ 


ಮಂಗಳ ನರಹರಿಗೇ 1! ಮಂಗಳಂ ಹರಿ ಶ್ರೀ 51 
/!ಓಂ ಶ್ರೀ ಲೋಕಾಂಬಾ ಸಮೇತ ಶ್ರೀ ಶೀಬೀ ಲಕ್ಷ್ಮೀ ನರಸಿಂಹ ಸ್ವಾಮಿ 
ಪರಬ್ರಹ್ಮ ಣೇ ನಮಃ 1! 


ಕರುಣಾಳು ನಾರಾಯಣ 


ವೈಕುಂಠಪುರವಾಸಿ ಮಹಲಕುಮಿರಮಣ 

ಭಕುತ ಭೃತ್ಯರ ಕಾವ ರಮಣಿರಮಣ ॥ 

ಸನಕಾದಿ ಮುನಿಗಳ ಉಗ್ರಶಾಪವ ಕೇಳಿ 

ವನಜನಾಭನ ಭೃತ್ಯರವರನ ಪಾದಕೇಬೀಳುತ 

ಇನಿತು ಘೋರ ಬವಣೆಯ ಬಿಡಿಸೆಂದಳುತಲೇ 

ಅನುಪಮದ ಪ್ರೀತಿಯಾಕ್ಷಣದಿ ತೋರಿದ Hl 


ಭೃತ್ಯ ಭೃತ್ಯರ ಸೇವೆಯ ಅಷ್ಟಿಷ್ಟೆಂದು ಎಣಿಸದೆ 
ಸತ್ಯನಾರಾಯಣಸ್ವಾಮಿ ರೂಪಛಾಯೆ ಎನ್ನದೆ 
ನಿತ್ಯನಾರಾಯಣ ಭಕ್ತಗೋಸುಗ ಏನ ನೋಡದೆ 
ಭ್ರತ್ಯನಾ ದೇಹವ ನಾಟ್ಯವಾಡಿದ |2| 


ಭಕ್ತನಿಗೆ ಬ್ರಹ್ಮ ರೂಪದಿ ವರಕೊಡುತಲವನ : 

ಶಕ್ತನ ಮಾಡಿ ತನ್ನ ಎದುರಾಡಲೂ 

ಮುಕ್ತಿ ಕೊಡಲು ತಾನೇ ತನ್ನಂಶದಲಿ 

ಯುಕ್ತ ಪುತ್ರನಾದ ರೀತಿಯ ತಿಳಿದ 1131 


ಇಂತಿಂಥ ಕೋಪ ತಾಪಗಳ ಹಣಿದು 

ಎಂತೆಂಥ ರೂಪಗಳ ಒಡನೆ ತಾಳುತ 

ಸಂತತ ಭಕ್ತರನು ಸಲಹುತ ' 

ಎಂತಿಷ್ಟು ಪ್ರೀತಿಯ ಪಡೆದೆಯೋ 14 


ಇಂತು ಈ ಪರಿ ತನಗೆ ತಾನೇ ಭೃತ್ಯನಾಗುತ 

ಕಂತುಪಿತ ನರಹರಿ ಶಾಪತಾಪ ಪರಿಹರಿಸುತ 

ಎಂತಾದರಾಗಲಿ ಶತ್ರು ಮಿತ್ರ ಭಾವದಲೆ 

ಶಾಂತಿ ನೆಲೆಮಾಡಿ ಸಲುಹುವ | 151 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 479 


ಶ್ರೀ ನರಸಿಂಹಾವತಾರವು 
ಹರಿಯವತರಿಸಿದ ಹರುಷದಲೀ। ನಮ್ಮ ನರ 
ಹರಿಯವತರಿಸಿದ ಕಂಬದಲೀ (ಪ! 
ಕಂದ ಪ್ರಹ್ಲಾದನ ಮೊರೆಯನು ಕೇಳುತ 
ನರ 'ಹರಿಯವತರಿಸಿದ ಕಂಬದಲೀ।।ಅ |! ಪ॥ 
ದುರುಳ ದೈತ್ಯನು 
ವರ ಕಂಬವನೇ 
ಹೊಡೆದಾಕ್ಷಣದಲೆ 
ಹರಿಯವತರಿಸಿದ ! ತೆ (| 
. ಢಡಣ ಢಣ ಛಟ ಛಟ | 
ಫಣ ಫಣ ಫಣ್‌ರೆಂದು 
ಘಟ ಘಟ ಭಡ ಭಡ 
ಠಣ್‌ ಠಣ್‌ ಠಣ್ಣೆನ್ನುವ | ಕಂಬದಲೀ ಹರಿ 2 
ಕಂಬವು ಬಿರಿಯುತ : | 
ಪುಡಿಪುಡಿಯಾಗಲು 
ದುರುಳ ಹಿರಣ್ಯನ | 
ರಕ್ತವ ಹೀರಲು | | ಹರಿ 3 
ನರಮೃಗರೂಪದಿ 
ಉರಿಯುತ ಕೋಪದಿ 
ಕಿಡಿಯನು ಕಾರುತ 
ಸಿಡಿಯುತ ಹಾರುತ 1 | ಹರಿ 4 
ಹಾರಿದ ನರಹರಿ 
` ಬೀಸಿದ ಗದೆಯನು 
ಹಿಡಿದನು ಖಡ್ಲವ | 
ಫಳ ಫಳದಿಂದಲೀ । ಹರಿ - 5 
ಆಯುಧವೆಲ್ಲವೂ 
ಪುಡಿ ಪುಡಿಯಾದವು 
ನರಹರಿ ಹಾರಿದ 
ದೈತ್ಯನು ಓಡಿದ [| ಹರಿ 6 


480 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 
| Js 

ಉಕ್ಕಿತು ಕೋಪವು ಸಿಕ್ಕಿದ ದೈತ್ಯನು 

ಸೊಕ್ಕಿನ ಭಾವದಿ ಚಕ್ಕನೆ ಹಾರಿದ । 

ಫಕ್ಕನೆ ನೆಗೆಯಿತು ಕುಕ್ಸಿಯ ಸಿಂಹವು | 

ಪಕ್ಕಕೆ ಓಡಿದ ಭಕ್ತನ ತಂದೆಯು |... . 1 
ಘುಡು ಘುಡು ಘುಡು ಘುಡು ಎನುತಲಿ ನರಹರಿ 
ಫಳ ಫಳ ಹೊಳೆಯುತ ಸಿಂಹದ ರೂಪದಿ | 
ಛಂಗನೆ ಛಂಗನೆ ಹೊಳೆಯುತ ಸಿಂಹದ ರೂಪದಿ | 
ಹಿಡಿಯಲು ದೈತ್ಯ ಓಡಿದ ಹೆದರುತ || 2 


ಹೀಗೆಯೆ ಆಯಿತು ಬೀಕರ ಕಾಳಗ 

ಬೇಗೆಯು ಸಿಡಿಯಿತು ರಕ್ಕಸನೋಲಗ | 

ಆಗಿಯೇ ಹೋಯಿತು ಪುಡಿ ಪುಡಿಯೋಲಗ 

ಯಾಗವೇ ಆಯಿತು ಗುಡುಗಿನ ಕಾಳಗ ॥| 3 


ಹರಿಯವತರಿಸಿದ ಕೋಪದಲೀ | ನರ 
ಹರಿಯವತರಿಸಿದ ಕಂಬದಲೀ ॥| 


ಸೋಲೂ ಗೆಲವೂ ಬರಲೇ ಇಲ್ಲಾ 

ಸಮ ಸಮವಾಗಿಯೇ ಸಿಂಗವು ದೈತ್ಯ 

ಮೇಲೋ ಕೆಳಗೋ ಕೆಳಗೋ ಮೇಲೋ 

ಬೀಳುತ ಏಳುತ ಕಳೆದರು ಕಾಲವ ॥| | 4 


6 
ಬಂತಿದೋ ಬಂತಿದು ಕಾಲವು 
ಹಗಲಿರುಳೆನ್ನದ ಕಾಲವು 
ಹಿರಣ್ಯನದುರಿದ ಕಾಲವು 
ಬೊಮ್ಮನೇ ಬರೆದ ಕಾಲವು ॥ | 1 


ಒಳ ಹೊರಗಿಲ್ಲದ ಕಾಲವು 

ನೆಲದೊಳಗಿಲ್ಲದ ಕಾಲವು 

ಮೇಲ್ಮೇಲಿಲ್ಲದ ಕಾಲವು 

ಹಿರಣ್ಯನೊಲ್ಲದ ಕಾಲವು ॥ 2 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 481 


ಧರಣಿಯದುರಿದ ಕಾಲವು 

ಹಿರಣ್ಯನದುರಿದ ಕಾಲವು 

ಹರಿಯವತರಿಸಿದ ಕಾಲವು 

ಹರಿಯುಗ್ರನಾದ ಕಾಲವು || 3 


4 
ಉಗ್ರರೂಪನಾದ | ಶ್ರೀ ಹರಿ | ಉಗ್ರರೂಪನಾದ 
ಸಿಂಹರೂಪನಾದ । ಶ್ರೀ ಹರಿ 1 ಸಿಂಹರೂಪನಾದ | 


ಕ್ರೋಧಾವೇಶದಿ ಕುಣಿಯುತ 
ಕೋಪಾಟೋಪದಿ ನೆಗೆಯುತ 
ರೋಷಾವೇಶದಿ ನಲಿಯುತ 
ಆಶಾ ಪಾಶವ ಕಡಿಯುತ ॥ ಉಗ್ರ 1 


ದಾನವ ರಾಜನು ನಡುಗಿದ 
ಮಾನವ ಸಿಂಹನು ತುಡುಕಿದ 
ದೇವರ ದೇವನು ಗುಡುಗಿದ : 
ಕಂಬದ ನರಹರಿ ಸಿಡುಕಿದ ॥ ಉಗ್ರ 2 
ಮಾನವ ರೂಪವ ಕಳೆಯುತ | 
ಸಿಂಹದ ರೂಪದಿ ಹೊಳೆಯುತ 
ಕೋಪದ ಕಿಡಿಗಳ ಬೆಳೆಸುತ 
ದೈತ್ಯನ ಬೆನ್ನಲಿ ಬೀಳುತ || ಉಗ್ರ 3 
ಉಗ್ರ ಮುಷ್ಠಿಗಳೆಷ್ಟೆಷ್ಟೋ 
ಢಂ ಡಮಾರ್‌ ದುಡುಂ ಧಡೀರ್‌ 
ಫಳ್‌ ಫಳಾರ್‌ ಠಣ್‌ ಠಣಾರ್‌ 
ಬಡ್‌ ಭಡಾರ್‌ ಢಂ ಢಂ ಎನ್ನುತ ॥| ಉಗ್ರ 4 
ದೈತ್ಯನ ಸೊಂಟದಿ ಹಿಡಿಯುತ . 
ಅಲ್ಲಿಂದಿಲ್ಲಿಗೆ ನೆಗೆಯುತ 
ಇಲ್ಲಿಂದಲ್ಲಿಗೆ ಹಾರುತ 
ಭೈರವ ನೃತ್ಯವ ಮಾಡುತ ॥ ಉಗ್ರ 5 


482 | | ಶ್ರೀ ನೃಸಿಂಹ ಸಹಸ್ರನಾಮಾವಳಿ; 


5 
ನಾಟ್ಯವಾಡಿದನು ನರಹರಿಯು 1 ಕಾಲಭೈರವ 
ನಾಟ್ಯವಾಡಿದನು | 
ದಾನವನ ದೇಹವ ಪಿಡಿದು 
ನಾಟ್ಯವಾಡಿದನು ॥ . ಪ 


ಆ ಲೋಕ ಈ ಲೋಕ ಹದಿನಾಲ್ಕು ಲೋಕಗಳು 


ಒಂದೊಂದು ರೀತಿಯಲಿ ತಲ್ಲಣಿಸಿದವು ॥ 1 
ಆ ದೇವ ಈ ದೇವ ಮಹಾದೇವ ದೇವಿಯರು | 
ಹಿಂದೆಂದು ನೋಡದ ಮುಂದೆ ಕಾಣದ ರೀತಿಯಲಿ ॥| 2 


ಉಗ್ರರೂಪದ ನರಹರಿಯು ಅತ್ಯುಗ್ರಭಾವದಿ ತಾನು 
ಸುತನಿತ್ತ ವರದಂತೆ ರಕ್ಕಸನ ಶಿರ ಪಿಡಿದು ॥ 3 


6 
ದುರುಳ ದೈತ್ಯನ ಶಿರವನ್ನು ಪಿಡಿದು 
ವರಬಾಗಿಲೊಳಾಕ್ಷಣವೆ ಕುಳಿತು ನಿಜ | 
ವರಾಂಕದಲಿ ಖಳನ ಕೆಡಹುತ ಮೃಗ 
ನರ ನಖಗಳನೆ ಅಸ್ತ್ರಮಾಡಿದನು || | 1 


ದೈತ್ಯನಲ್ಲಾಡದ ರೀತಿಯಲಿ' ಪಿಡಿದು 
ಮೃತ್ಯು ದೈತ್ಯನ ಬಿಡದಂತೆ ಮಾಡಿ | 
ಅತ್ಯುತ್ತಮದ ನಖಾಗ್ರದಲ್ಲವನ 
ಎತ್ತೈತ್ತಿ ಜಠರವನೆ ಸೀಳಿದನು ॥| | 2 
 ಸೀಳಿದಾಕ್ಷಣದಲ್ಲೊಳಗಿಂದ 
ಕರುಳಿನ ಸರಣಿಗಳನೆಳೆದು । 
ಮಾಲೆ ಮಾಲೆಗಳನೆತ್ತುತ್ತ 
ತನ್ನ ಕೊರಳಲ್ಲ ಧರಿಸಿದನು ॥। 3 


ಕರುಳಿನ ಮಾಲೆ ಧರಿಸುತ ಕರಾಳ 

ಮೂರುತಿ ದುರುಳನ ರಕ್ತವನು 

ಹೀರುತ ಸಿಂಹರೂಪದ ನರ 

ವರ ಸಿಂಹ ನಾಮವ ಬಲಿಸಿದನು ॥ . 4 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 483 


7 
ಮೂರು ಲೋಕವೇ ನೋಡಿತೀ ' 
ಉರುತರದುಗ್ರ ನರಹರಿಯು |. 
ಭೂರಿ ದೈತ್ಯನ ಘೋರ ಸಂಹಾರವನು 
ಸಾರಿದಾಕ್ಷಣವೇ ಹರಿಯ ಶಾಂತಮಾಡಿದರು ॥ 


ಶಾಂತ ಮಾಡುವುದ್ದೇಗೆನೆಂತ 
ಹರಿಸುತನ ಮುಂದಿಟ್ಟು ದೇವತೆಗಳು 
ನರಹರಿಗೆ ಸಾಸಿರ ನಾಮವನೆ 
ಅತಿ ಭಯ ಭಕ್ತಿ ಶ್ರದ್ಧೆಯಿಂದ್ದೇಳಿದರು ॥ 2 
ಬ್ರಹ್ಮದೇವನು ತಾನು ತನ್ನ ಪಿತನಿಗೆ 
ಭ್ರಮೆ ಸಂತೋಷ ಭಯ ಭಕ್ತಿಯಿಂದಲಿ । 
ಪಾಡಿ ಪೊಗಳಿ ಕೊಂಡಾಡುತಾಕ್ಷಣದಿ 
ಉಗ್ರರೂಪವ ತ್ಯಜಿಸೆಂದು ಬೇಡಿದನು ॥ 3 


ಆ ಸಿಂಹ ಈ ಸಿಂಹ ಬಣ್ಣ ಬಣ್ಣದ ಸಿಂಹ 

ಎಲ್ಲೆಲ್ಲಿ ನೋಡಿದರಲ್ಲಿ ಇರುವ ಸಿಂಹ | 
ಉಗ್ರರೂಪವೀ ಯೋಗ ಭೋಗದ ಸಿಂಹ 
ಅಸಮಾನ್ಯ ಸಿಂಹವೆನುತ ಹೊಗಳಿದನು ॥ 4 


ಮಹದುಗ್ರ ನರಹರಿ ಶಾಂತನಾಗುತ 
ಮಹಲಕ್ಷ್ಮಿಯನ್ನಂಕದಲಿ ಪಿಡಿಯುತ 
ಮಹ ಭಕ್ತ ಪ್ರಹ್ಲಾದನ ಪೊರೆಯುತ 
ಮಹದಾನಂದವಿತ್ತನು ನೆರೆದವರಿಗೆ ॥ 5 
ನಿಮ್ಮ ಭಕ್ತಿಗೆ ಮೆಚ್ಚಿದೆನು 
ನಿಮ್ಮೆಲ್ಲರಿಷ್ಟಾರ್ಥ ಸಿದ್ದಿ ಪುದು 
, ಹೆಚ್ಚೇನು ನಾ ನೆನೆದವರ ಬೆನ್ನಲ್ಲಿ 
ಕಾಯುವೆನು ಸಂಶಯನ ಬಿಡಿರೆಂದ ॥। 6 


484 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಪರಿ ಪರಿಯ ರೀತಿಯಲಿ ನೆರೆದವರೆಲ್ಲ ಪೊಗಳುತ 

ತರಳ ಪ್ರಹ್ಲಾದನಭಿಷೇಕವನೇ ಮಾಡಿದರು | 

ವರದ ನರಹರಿ ಸಿರಿ ಸಹಿತ ಸುರರೊಡನೆ 

ತೆರಳುತ ಸೇರಿದನು ಕ್ಷೀರ ಸಾಗರವ ॥| 7 
8 

ಇಂತು ನರಹರಿಯವತಾರವನು 

ಸಂತಸದಿ ಮನದೊಳಗಿರಿಸಿ । 

ಕಂತುಪಿತನನು ಮರೆಯಲಾಗ 

ದಂತಿರಲೆಂದರ್ಪಿಸುವೆ ಜನಗಣಕೆ 1 ಕ್ತ 


ಬಂದ ಭಾವವನೆಲ್ಲ ಹರಿ ಕರುಣೆ 

ಯೆಂದರಿತು ಮನದ ದಾರದಲಿ ಸೇರಿಸುತ 
ಲೊಂದು ಹಾರವ ಮಾಡಿ ಹರಿಸೇವೆ 
ಯೆಂದರ್ಪಿಸುವೆ ಹರಿ ಚರಣದಲಿ ॥।। A. 


ವರ ಕವಿಯ ಹಿರಿಮೆಯ ಕಾವ್ಯವೆಂ 

ದರಿಯಲಾಗದು ಪರಿಪರಿಯ 

ತರದಲಿ ನೋಡಿದೊಡೆ ಗುರು 

ತರದ ಲೋಪ ದೋಷಗಳಿರಲಹುದು ॥। 3 


ಶಿರದ ಶಿಬಿಪುರದಲ್ಲಿ ಗುರುತರದಿ 

ಮೆರೆಯುತಿಹ ನರಹರಿಯ ಕರುಣೆಯಿಂ. 

ಸುರಿದ ಧಾರೆಯನೆ ಪದ್ಧರೂಪದಿ . 

ನರ ಹರಿಯ ಮೂರುತಿಗರ್ಪಿಸುವೆ ॥ 4 


| 9 
ಮಂಗಳವು ಶಿಬಿಪುರದರಸ ನರಹರಿಗೆ 
ಮಂಗಳವು ಲೋಕಾಂಬೆಯರಸನಿಗೆ | 


ಮಂಗಳವು ಸಿರಿಲಕುಮಿ ವಲ್ಲಭಗೆ 
ಮಂಗಳವು ಮಂಗಳವು ಜಯಮಂಗಳ ॥| 1 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 485 


781. 


10 
ಹರಿಯವತರಿಸಿದ ಹರುಷದಲೀ | ನಮ್ಮ ನರ 
ಹರಿಯವತರಿಸಿದ ಕಂಬದಲೀ 
ತರಳ ಪ್ರಹ್ಲಾದನ ಮೊರೆಯನು ಕೇಳುತ 
ಹರಿಯವತರಿಸಿದ ಕಂಬದಲೀ ॥। 


ಇಂತು ನರಸಿಂಹಾವತಾರದ ಪದ್ಯಗಳು ಸಮಾಪ್ತವು 


ವಿಕ್ರಮಾಕ್ರಾಂತಲೋಕಾಯ ವಾಮನಾಯ ಮಹೌಜಸೇ / 
ನಮೋ ಭಾರ್ಗವರಾಮಾಯ ರಾವಣಾಂತಕರಾಯ ಚ 11310 
(181-785) 


ವಿಕ್ರಮಾಕ್ರಾಂತಲೋಕಾಯ ನಮಃ 
ವಿಕ್ರಮ - ಎಂದರೆ ತನ್ನ ಪ್ರತಾಪದಿಂದ ಅಥವಾ ವಿಚಿತ್ರವಾಗಿ 


 ಕ್ರಮಿಸುವುದರಿಂದ, 


ಆಕ್ರಾಂತ - ಎಂದರೆ ವಶಪಡಿಸಿಕೊಳ್ಳುವುದು ಅಥವಾ ತನ್ನ ಗಡಿಯನ್ನು 


 ವೃದ್ಧಿಪಡಿಸುವುದು / ವೃದ್ಧಿ ಪಡಿಸಿದ, 


ಲೋಕಾಯ - ಲೋಕಗಳನ್ನು ಹೊಂದಿದವನು. 

ಎಂದರೆ ತನ್ನದೇ ಆದ ವಿಚಿತ್ರರೂಪದಿಂದ, ವಿಚಿತ್ರ ಪ್ರಕಾರವಾಗಿ ಸಕಲ 
ಲೋಕಗಳನ್ನು ವಶಪಡಿಸಿಕೊಂಡವನು ಯಾರೋ ಅವನು - ತ್ರಿವಿಕ್ರಮನು - 
ಮಹಾವಿಷ್ಣುವಿನ ತ್ರಿವಿಕ್ರಮಾವತಾರ. 

ಬಲಿಚಕ್ರವರ್ತಿಯನ್ನು ಗೆಲ್ಲಲು, ದೇವತೆಗಳನ್ನು ಕಾಪಾಡಲು, 

ಮಹಾವಿಷ್ಣುವು ಅದಿತೀ ದೇವಿಯಲ್ಲಿ ಅವತಾರವನ್ನು ಮಾಡಿದನು. 

ಬಲಿಯು ದಾನ ಶೂರನಾದ ಸಾತ್ವಿಕ ರಾಕ್ಷಸ ರಾಜನಾದ್ದರಿಂದ ಅವನನ್ನು 
ಬಹಳ ಬುದ್ದಿವಂತಿಕೆಯಿಂದ ವಿಷ್ಣುವೂ ಗೆಲ್ಲಬೇಕಾಯಿತು. | 

ಬಲಿಯು ಪ್ರಹ್ಲಾದನ ಮೊಮ್ಮಗ. ಪರಮಾತ್ಮನ ಪರಮಭಕ್ತ. ಆದರೆ 
ಇಂದ್ರನಾಗಬೇಕೆಂಬ ಇವನ ಅಭಿಲಾಷೆಯು ವಾಮನಾವತಾರಕ್ಕೆ 
ಕಾರಣವಾಯಿತು. ಬಲಿಯು ಪರಮಶ್ರೇಷ್ಠ ದಾನಿ, ಸತ್ಯವಂತ, ದಾನದ ಗುಣ, 
ಸತ್ಯವಾದಿಯ ಗುಣಗಳನ್ನು ಉಪಯೊಗಿಸಿಕೊಂಡು ವಟು ವಾಮನನು 
ಬಲಿಯನ್ನು ಗೆದ್ದನು. ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ 
ಸತ್ಯ ಲೋಕದವರೆಗೆ ಒಂದು ಹೆಜ್ಜೆ ಯನ್ನು, ಭೂಲೋಕದಿಂದ ಪಾತಾಳ 


486 


782. 


783. 


784. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಲೋಕದವರೆಗೆ ಇನ್ನೊಂದು ಹೆಜ್ಜೆಯನ್ನು ಅಳೆದು ಮೂರನೆಯ ಹೆಜ್ಜೆಯನ್ನು 
ಬಲಿಯ ತಲೆಯ ಮೇಲೆ ಇಟ್ಟನು. ಬಲಿಯನ್ನು ಪಾತಾಳ ಲೋಕಕ್ಕೆ ತಳ್ಳಿ, 
ಅವನ ಗುಣಗಾನ ಮಾಡಿದನು. ದಾನಮಾಡುವ ಗುಣವನ್ನೂ, 
ಸತ್ಯಸಂಧತೆಯನ್ನೂ ಹೊಗಳಿ ಬಲಿಯನ್ನು ಪಾತಾಳ ಲೋಕದಲ್ಲಿ ವಾಮನನು 
ಕಾಪಾಡಿದನು ಮತ್ತು ದೇವೇಂದ್ರ ಪದವಿಯನ್ನು ಅನುಗ್ರಹಿಸಿದನು. 


| ವಾಮನಾಯ ನಮಃ 


ಬಲಿಯನ್ನು ಚತುರತೆಯಿಂದ ಗೆಲ್ಲಲು ಮಹಾವಿಷ್ಣುವು ವಾಮನನ 
ರೂಪದಲ್ಲಿ (ಕುಬ್ಬ ಮಾನವ) ತನ್ನ ಸ್ವ-ಇಚ್ಛೆಯಿಂದ ಅವತರಿಸಿದನು. ವಟು 
ವಾಮನನಿಗೆ ಸಕಲ ದೇವ ದೇವತೆಗಳು ತಮ್ಮ ತಮ್ಮ ಅಮೂಲ್ಯ ವಸ್ತುಗಳಿಂದ 
ಬ್ರಹ್ಮೋಪದೇಶದ ಸಮಯದಲ್ಲಿ ಅಲಂಕರಿಸಿದರು. . ವಟುವು ತನ್ನ ದಂಡ, 
ಕಮಂಡಲ, ಛತ್ರಿ ಮುಂತಾದುವುಗಳನ್ನು ಹಿಡಿದುಕೊಂಡು ಬಲಿಯ ಯಜ್ಞಶಾಲೆಗೆ 
ಬಂದನು. ಬಲಿಯನ್ನು ಮೂರಡಿ ನೆಲದ ದಾನಕ್ಕೆ ಮಾತಿನ ಚತುರತೆಯಿಂದ 
ಕಟ್ಟುಮಾಡಿದನು. ನಂತರ ಲೋಕಗಳನ್ನೆಲ್ಲ ತನ್ನ ಎರಡು ಹೆಜ್ಜೆಗಳಲ್ಲಿ : 
ಅಳೆದು ಮೂರನೆಯ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲೆ ಇರಿಸಿದನು. 
ವಟು ವಾಮನನು ತ್ರಿವಿಕ್ರಮ ರೂಪದಲ್ಲಿ ಬೆಳೆದನು. 


ಮಹೌಜಸೇ ನಮಃ 
ಮಹಾ - ಓಜಸೇ - ನಮಃ - ಮಹತ್ತಾದ ತೇಜಸ್ಸುಳ್ಳವನು, ಆತ್ಮನು 
ಪರಮಾತ್ಮನ ತೇಜಸ್ಸಿನ ಅಂಶದಿಂದ ಬಂದವನು. | 
ಸಕಲ ತೇಜಸ್ಸಿನ ಗಣಿಯಾದ ಪರಮಾತ್ಮನು ಮಹತೋ ಮಹೀಯಾನ್‌ 
ಎಂಬಂತೆ ಮಹಾಓಜಸ್ಸನ್ನು ಹೊಂದಿರುವವನು. ಈ ರೀತಿ ಓಜಸ್ಸನ್ನು 
ಹೊಂದಿರುವವರಲ್ಲಿ ಪರಮೋತ್ತಮನು ಪರಮಾತ್ಮನೇ. ಈ ಕಾರಣದಿಂದ 
ಅವನನ್ನು ಮಹೌಜಸೇ ನಮಃ ಎಂದು ನಮಸ್ಕರಿಸುತ್ತೇವೆ. 


ಭಾರ್ಗವರಾಮಾಯ ನಮಃ 

ಭಾರ್ಗವರಾಮ - ಭೃಗುಮುನಿಗಳ ವಂಶದಲ್ಲಿ ಜಮದಗ್ನಿಯ ಮಗನಾಗಿ 
ಜನಿಸಿದ ರಾಮನು ಪರುಶುರಾಮ, ಭಾರ್ಗವರಾಮ ಎಂದು ಕರೆಯಲ್ಪಡುತ್ತಾನೆ. 
ಪರುಶುರಾಮನು ಕೊಡಲಿಯನ್ನೇ ತನ್ನ ಆಯುಧವಾಗಿ ಉಪಯೋಗಿಸಿ ಮೂರು 
ಸಲ ಭೂ ಪ್ರದಕ್ಷಿಣೆಮಾಡಿ ಕ್ಷತ್ರಿಯರನ್ನು ಸಂಹಾರಮಾಡಿದನು. ಶ್ರೀರಾಮನು 
- ಅಂದರೆ ದಶರಥ ಮಗನಾದ ರಾಮನು ಪರಶುರಾಮನ ಸಕಲ ವೈಷ್ಣವ 
ತೇಜಸ್ಸನ್ನು ಎಳೆದುಕೊಂಡನು. ನಂತರ ಪರಶುರಾಮನು ಪರ್ವತ ಪ್ರದೇಶಕ್ಕೆ 
ತಪಸ್ಸಿಗೆ ಹೋದನು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 487 


785. 


786. 


ಮುಂದೆ ಕರ್ಣನಿಗೆ ಅಸ್ತ್ರಶಾಸ್ತ್ರವನ್ನು ಹೇಳಿಕೊಟ್ಟನು. ಕರ್ಣನು 
ರಾಜಪುತ್ರನೆಂದು ಸತ್ಯವನ್ನು ಹೇಳದೆ ಧನುರ್ವಿದ್ಯೆಯನ್ನು ಕಲಿತಿದ್ದರಿಂದ 


ಪರಶುರಾಮರ ಶಾಪಕ್ಕೆ ಗುರಿಯಾದನು. ಏಕೆಂದರೆ ಕ್ಷತ್ರಿಯರು ಪರಶುರಾಮರ 


ಶತ್ರುಗಳು - ಭಾರ್ಗವರಾಮಯ ನಮಃ. 
ರಾವಣಾಂತಕರಾಯ ನಮಃ 

ಶ್ರೀರಾಮನು ರಾವಣನನ್ನು ಸಂಹಾರಮಾಡಿದರಿಂದ ಈ ಹೆಸರು - 
ರಾವಣಾಂತಕರನು. 

ರಾವಣ ಕುಂಭಕರ್ಣರು ಜಯವಿಜಯರ ಶಾಪದ ಪ್ರತಿರೂಪರು. 
ಮಹಾವಿಷ್ಣುವು ತನ್ನ ಮಾತಿನಂತೆ ರಾವಣನನ್ನು ಸಂಹರಿಸಿ ಅವನ ಒಂದು 
ಜನ್ಮವನ್ನು ಕೊನೆಮಾಡಿದನು - ಅಥವಾ ಜನ್ಮದ ದೇಹದಿಂದ. ಬಿಡುಗಡೆ 
ಮಾಡಿದನು, | 
ಅಥವಾ 

ಜೀವಿಗಳ ಸಂಸ್ಕಾರದಲ್ಲಿರುವ ದುಷ್ಟಶಕ್ತಿಗಳನ್ನು ಪರ್ಯವಸಾನ 
ಮಾಡುವುದರಿಂದ - ರಾವಣಾಂತಕರಾಯ ನಮಃ. 


ನಮಸ್ತೇ ಬಲರಾಮಾಯ ಕಂಸಪ್ರಧ್ವಂಸಕಾರಿಣೇ ! 
ಬುದ್ದಾಯ ಬುದ್ಧರೂಪಾಯ ತೀಕ್ಷ್‌ ರೂಪಾಯ ಶಲ್ಕಿನೇ 1113211 
| (156-191) 
ಬಲರಾಮಾಯ ನಮಃ 
ಬಲರಾಮ - ಬಲರಾಮನು ಶ್ರೀಕೃಷ್ಣನ ಅಣ್ಣ. | 
ಬಲರಾಮನು ಲಕ್ಷ್ಮಣನ ಅವತಾರ, ಲಕ್ಷ್ಮಣನು ಆದಿಶೇಷನ ಅವತಾರ, 
ಆದಿಶೇಷನು ಮಹಾವಿಷ್ಣುವಿನ ಪರ್ಯಂಕ, ಸೇವಕ. 
ಶ್ರೀಕೃಷ್ಣನು ಶ್ರೀರಾಮನ ಅವತಾರ, ಶ್ರೀರಾಮನು ಮಹಾವಿಷ್ಣು, 
ಮಹಾವಿಷ್ಣುವು ಆದಿಶೇಷನ ಪರ್ಯಂಕದಲ್ಲಿ ಮಲಗುತಾ-. ಶೇಷನು ತನ್ನ 
ಸಾವಿರ ಹೆಡೆಗಳಿಂದ ಪರಮಾತ್ಮನನ್ನು ಸದಾ ಸ್ತುತಿಸುತ್ತಿರುತ್ತಾನೆ. 
ಬಲ - ಬಲಕ್ಕೆ ಇರುವ ರಾಮ - ಪರಮಾತ್ಮ - ಪರಮಾತ್ಮನಿಗೆ ಪ್ರದಕ್ಷಿಣೆ 
ಮಾಡುವಾಗ ಬಲದ ಕಡೆಯಿಂದ ತಿರುಗುತ್ತೇವೆ. ಅದರಿಂದ ಬಲದ ಭಾಗವು 
ಶ್ರೇಷ್ಠವಾದುದು. ಬಲದ ತೊಡೆಯ ಮೇಲೆ ಪತ್ನಿಯು ಕುಳಿತುಕೊಳ್ಳುತ್ತಾಳೆ, 
ಬಲದ ಕಡೆ ಪತ್ನಿಯು ಇರುತ್ತಾಳೆ. 
ಒಮ್ಮೆ ಶಂತನುವಿನ ತಂದೆಯು ಇಂದ್ರಸಭೆಯಲ್ಲಿದ್ದಾಗ ಗಂಗೆಯನ್ನು 
ಕಾಮದೃಷ್ಟಿಯಿಂದ ನೋಡಿದಾಗ ಇಂದ್ರನು ರಾಜನಿಗೂ ಮತ್ತು ಗಂಗೆಗೂ 


488 


787. 


788. 


789. 


790. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಶಾಪಕೊಟ್ಟನು. ಆ ಕಾರಣದಿಂದ ಶಂತನು ಗಂಗೆಯನ್ನು 
ಮದುವೆಯಾಗಬೇಕಾಯಿತು. 
" ಶಂತನುವಿನ ತಂದೆಯು ಒಮ್ಮೆ ಗಂಗೆಯಲ್ಲಿ ಅಘ ವನ್ನು ಕೊಡುತ್ತಿದ್ದಾಗ 


ಗಂಗೆಯು ಬಂದು ಮೋಹಿಸಿ ಇ ತೊಡೆಯ ಹ ಕುಳಿತಳು. ಅದರಿಂದ 


ರಾಜನು ಗಂಗೆಗೆ ಹೇಳಿದನು - ಏನೆಂದರೆ, ನೀನು ಎಡದ ತೊಡೆಯ ಮೇಲೆ. 


. ಕುಳಿತಿದ್ದರಿಂದ ಮಗಳಾಗಿ ಸ್ವೀಕರಿಸಿ ನನ್ನ ಸೊಸೆಯನ್ನಾಗಿ ಮಾಡಿಕೊಟ್ಳುತ್ತೇನೆ 


ಎಂದನು. ಅದರಿಂದ ಎಡದ ತೊಡೆಯು ಮಗಳಿಗೆ ನಿರ್ದಿಷ್ಟವಾದ್ದು. 
ಅಥವಾ 
ರಾಮ ಎಂದರೆ ಆತ್ಮನಿಗೆ, ಬಲ - ಶಕ್ತಿಯನ್ನು ಯು ಯಾರೋ 
ಅವನು - ಪರಮಾತ್ಮ ಬಲರಾಮ. 


ಕಂಸಪ್ರಧ್ವಂಸಕಾರಿಣೇ ನಮಃ | sp 4 
ಕಂಸ - ಕಂಸನನ್ನು, ಪ್ರಧ್ವಂಸ - ಸಂಹರಿಸಲು, ಕಾರಿಣೇ - ಕಾರಣನು, 
ಶ್ರೀಕೃಷ್ಣನು - ಪರಮಾತ್ಮ. 
ನಮ್ಮ ಮನಸ್ಸಿನಲ್ಲಿರುವ ದುಷ್ಟಶಕ್ತಿಗಳನ್ನು ಸಂಹರಿಸುವನು - ಬುದ್ದಿಶಕ್ತಿ 


ದಿ 


. - ಧೀಶಕ್ತಿಯೇ ಪರಮಾತ್ಮ. 


ದುಷ್ಟಶಕ್ತಿಗಳು - ಕಂಸ, ಇವುಗಳನ್ನು ನಾಶಮಾಡುವನು ಧೀಶಕ್ತಿಯ 
ರೂಪನಾದ ಪರಮಾತ್ಮ. ಅಥವಾ, 

ಆತ್ಮನಿಗೆ ಅಂಟಿಕೊಂಡಿರುವ ಸಂಸ್ಕಾರಗಳನ್ನು ನಾಶಮಾಡುವವನು. 
ಬುದ್ಧಾಯ ನಮಃ 

ಬುದ್ಧ - ಎಂದರೆ ಜ್ಞಾನಶಕ್ತಿಯನ್ನು ಸಿದ್ದಿಸಿಕೊಂಡವನು. 

ಬುದ್ಧ - ಎಂದರೆ ಪರಮಾತ್ಮನ ಅವತಾರ. 

| ಯಾವಾಗ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಜ್ಞಾನವು ಮನಸ್ಸಿನಲ್ಲಿ 

ಅಂಕುರವಾಗುವುದೋ ಆಗ ಬುದ್ಧಸ್ಥಿತಿಯನ್ನು ಪಡೆಯುತ್ತೇವೆ. 
ಬುದ್ಧರೂಪಾಯ ನಮಃ 

ಬುದ್ಧರೂಪವನ್ನು ಹೊಂದಿರುವವನು - ಆತ್ಮ, ಗೌತಮ ಬುದ್ಧ - 


ಪರಮಾತ್ಮ. 


ಪರಮಾತ್ಮನು ಬುದ್ಧರೂಪವನ್ನು ಹೊಂದಿರುತ್ತಾನೆ. 
ತೀಕ್ಷ್ಣರೂಪಾಯ ನಮಃ 


ತೀಕ್ಷ್ಣ - ಎಂದರೆ ಅತ್ಯಂತೆ ಹರಿತವಾದ, ಖಂಡ ತುಂಡವಾದ 
ಧೀಶಕ್ತಿಯುಳ್ಳವನು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: ೪ | 489 


ಇಂತಹ ಶೀಕ ಕ್ಲರೂಪ - ಎಂತಹ ಪರಿಸ್ಥಿತಿಯಲ್ಲಿಯೂ ಸಮಾಧಾನ 
ಚಿತ್ತದಿಂದ ವಿಕ ತು ಸ್ಥಿತಪ್ರಜ್ಞ, ಇದು ಜಿ ಪರಮಾತ್ಮನ ಭಾವ. 


791. ಕಲ್ಕಿನೇ ನಮ; 
ಕಲ್ಕಿಯ ಅವತಾರ - ಪರಮಾತ್ಮನ ಅವತಾರ. ಹತ್ತನೆಯ ಅವತಾರ. 


ಆತ್ರೆಯಾಯಾಗ್ನಿನೇತ್ರಾಯ ಕಪಿಲಾಯ ದ್ವಿಜಾಯ ಚ | 
ಕ್ಷೇತ್ರಾಯ ಪಶುಪಾಲಾಯ ಪಶುವಕ್ರಾಯ ತೇ ನಮಃ 133// 
(192-798) . 
792. ಆತ್ರೇಯಾಯ ನಮಃ 
ಅತ್ರಿಮುನಿಗಳ ಮಗ ಆತ್ರೇಯ ಖಷಿ. 
ಅತ್ರಿಮುನಿಗಳು ಸಪ್ತಯಷಿಗಳಲ್ಲಿ ಒಬ್ಬರು, ಅನಸೂಯಾದೇವಿಯ ಪತಿ, 
ಇವರು ದತ್ತಾತ್ರೇಯರ ತಂದೆ. 
ಅನಸೂಯಾ ದೇವಿಯ ಪಾತವ್ರತ್ಯವನ್ನು (ಪಾತಿವ್ರತ್ಯದ ಹಿರಿಮೆ, 
ಗರಿಮೆಯನ್ನು) -ತಿಳಿಯಬೇಕೆಂದು ಬ್ರಹ್ಮವಿಷ್ಣುಮಹೇಶ್ವರರು ಆಶ್ರಮಕ್ಕೆ 
ಬಂದರು. ಅನಸೂಯೆಯೊಬ್ಬಳೇ ಇದ್ದಾಗ ಬಂದು, ಪ್ರತ್ಯಕ್ಷರಾಗಿ, ಅಷಳನ್ನು 
ನಿರ್ವಾಣದಿಂದ ಹಾಲುಣಿಸಬೇಕೆಂದು ಕೇಳಿದರು. ಆಗ ಅನಸೂಯೆಯು 
ಅತ್ರಿಮುನಿಗಳ ಪಾದೋದಕವನ್ನು ತಂದು ಅವರಿಗೆ - ಬ್ರಹ್ಮೆ, ವಿಷ್ಣು, 
ಮಹೇಶ್ವರರಿಗೆ ಪ್ರೋಕ್ಷಿಸಿದಳು. ಆಗ ಈ ಮೂವರೂ ಮೂರು ಎಳೆಯ 
ಮಗುಗಳಾಗಿ ಆದರು. ಅನಸೂಯೆಯು ಹಾಲುಣಿಸಿ ಅವರನ್ನು ತೃಪ್ತಿಪಡಿಸಿದಳು. 
ಅತ್ರಿಮುನಿಗಳು ಆಶ್ರಮಕ್ಕೆ ಬಂದಾಗ ಎಲ್ಲವನ್ನು ಅನಸೂಯೆಯು ತಿಳಿಸಿದಳು. 
ಇಬ್ಬರೂ ಬಹಳ ಸಂತೋಷದಿಂದ ಮಕ್ಕಳನ್ನು ಲಾಲಿಸಿದರು. ಲಕ್ಷ್ಮಿ, ಸರಸ್ವತಿ, 
ಪಾರ್ವತಿಯರು ತಮ್ಮ ಪತಿಗಳನ್ನು ಹುಡುಕಿಕೊಂಡು ಬಂದರು. ಈ ಮಕ್ಕಳಲ್ಲಿ 
_ತಮ್ಮ ಪತಿಗಳು ಯಾರೆಂದು ಗುರುತಿಸಲಾರದೇ ಅನಸೂಯೆಯೇ ಗರಿಷ್ಠ 
ಪತಿವ್ರತೆಯೆಂದು ತಿಳಿಸಿ ಅವಳ ಕೃಪೆಯಿಂದಲೇ ಪತಿಗಳನ್ನು ಪಡೆದರು. 
ಪರಮಾತ್ಮನು ಅನಸೂಯಾ, ಅತ್ರಿಗಳ ಭಕ್ತಿಗೆ ಮೆಚ್ಚಿ ದತ್ತಾತ್ರೇಯ ಎಂಬ 
ರೂಪದಲ್ಲಿ ತಮ್ಮ ಮೂವರ ಅಂಶಗಳನ್ನಿಟ್ಟು ಹೋದರು. | 
ದತ್ತಾತ್ರೇಯರು - ಅತ್ರಿ, ಅನಸೂಯೆಯರ ಪುತ್ರ ಮತ್ತು ತ್ರಿಮೂರ್ತಿಗಳ 
ಅಂಶ - ಇಂತಹ ಆತ್ರೇಯನಾದ ಪರಬ್ರಹ್ಮನಿಗೆ ನಮಸ್ಕಾರಗಳು. 
ದತ್ತಾತ್ರೇಯರು ಮುಂದೆ ತಪಸ್ಸುಮಾಡಿ ಅವಧೂತರಾಗಿ ಕ್ರಮಿಸುತ್ತಿದ್ದಾಗ 
“ಅವಧೂತ ಗೀತಾ'' ಎಂಬ ಅತ್ಯಂತ ಉನ್ನತ ಭಾವದ ಗೀತೆಯನ್ನು ರಚಿಸಿದರು. 
ಇದು ಆತ್ಮನು ಇಹಲೋಕದ ಸಂಸ್ಕಾರಗಳಿಂದ ಬಿಡಿಸಲ್ಪಟ್ಟು ಪರಮಾತ್ಮನನ್ನು 


ಆರ 
[a] 


ತ್ಮ 
ಆತ್ರೇಯರೇ 
ಣ್ಣ. 


೧ 


ಸಹಸ್ರನಾಮಾವಳಿಃ 


ಸೆಗಳಲ್ಲಿ ಮುಳುಗಿ 


ವನು - ಮುಕ್ಕ 


ಎ 
ಛ 


ಪಡಿಸುತದೆ. ಆ 
ಛೆ 


ವನು ಯಾರೋ ಅವನು - 


3) 
ರು ಕಣು 


ಆಲ 


ಪರಮಧನ್ಯರು. 
ವುಳ್ಳ 


ನ - ಮೂ 


ಆ 


ದಿಗ್ಗಿ 
ಆ 


೨ 


ದ ಬಾವ, ಜಿಜಾ 
ಇಷಾ 
ಛ 


-ರ ಏಕತೆಯನ್ನು ವ್ಯಕ್ತ 
ಗ 


ಟಾ ಭಾದೆ 
ರಮಾತ, 
ಕ್ರ 


ಡಿಟಿ 


ಚೆ 


490 


£¢ ಲ ಜು py y RE, 7) 
PRN 4 LEE 
BRE 13 2411 ಗ್ನು? 5 
1 f- ) ಫೆ ಇ 
Bass ಈ gw gon 
ಹ (ನ D 3 
ಇ ಗ ೫ 321/0(21% ಸೆ HB . 6 ಖಾ ಸ 
ಇ ಸ್‌ ~~ WB 12 #೫ 
CL ಜ್ಯ: sl SSS 
9 Bahk 
EU SE ಸ ಕಿಗೆ ಇನು 
ಗೆ A |] ತೆ () ಸ ಜಥ; 
ನಖ ಎಚ ಇಲ್ದ 1” ೫ 1 1 
ಸಟ 20 1 ವು ಸ್ಟ BAGS 
AES BE 1.2.18 ೬1೫೬. 
೧ SRR fy CMHNBD BT 
BY my ಗ್ರ Sw ಟೆ. ನ (2 
೧ ಜು ರೆ ಟಿ ಏ < 1೧ ಟಬ ೪ ಶೌ 4 
"PBS F&O Bg 
wg ಕ್ಷೆ ಜಗ್ಗ. ಶಿಚ್ಛ ೪೪ 
re 0 ಭಟಟ. ಸ್ಸ pou ಜಲ್ಲಿ 
ಬ ABE OO ಡಢೆ 1ಬ ಆ ಉಡಿ ಜಗ್ಗ 
ಇ 1 3 2 ಸ್ಸ್‌ ತ್ರೆ RBIS AB 
1 ಲ Ye , ಜೆ le ಬಿ 20 ] 1 
ಇ) ಛೆ A ಗ್ರ ಇ ಲಾಲಾ 20 33 ಇ ಗೆ ಇ 
12 1೪ Wn Vg 13. 2 1% 4 0) ಟಿ 
ಣ 1 {2 Ye ಸ 3 5 ಇ 1 o 
( ಲ ೫ b WB 13 [AS dS 3. 0 
ಚಚ 13 pA GD 
ಹ ಗೆ... ೫1.14. 
DHEA TS. GBS ಸ್ಪ (8 
63 WE 3 HB ROS ಟ್ರ ಟ್ರಿ 
೪ , ಗಜ ಥಿ. AE BRETT 


794. 


ಸಾ 


ಗೌ 


ಹಾಮುನಿಗಳು - ಇವರ ಮಗ ದತ್ತಾತ್ರೇಯ 


ಕಲಾದೇವಿ - ಮರೀಚಿಮಹರ್ಷಿ 
ದೇವಿ ks ಆಂಗೀರಸ, 


' ಹೆಣ್ಣುಮಕ್ಕಳು ಅವರ ಪತಿಗಳು ಹೀಗೆ ಇದ್ದಾರೆ - 
ಶ್ರದ್ಧಾ 


4. ಹವಿರ್ಭೂದೇವಿ - ಪುಲಸ್ವರು 


ji 
ಎ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 491 


795. 


೨. ಗತಿ - ಪುಲಹರು 
6. ಕ್ರಿಯಾದೇವಿ - ಕ್ರತು 
7. ಖ್ಯಾತಿ - ಭೃಗುಮಹರ್ಷಿಗಳು 
8. ಅರುಂಧತಿ - ವಸಿಷ್ಠರು 
9. ಶಾಂತಿದೇವಿ - ಅಥರ್ವರು | 
ಕಪಿಲರ ಮೂಲಕ ಪ್ರಜಾಭಿವೃದ್ದಿಯಾಗಲಿಲ್ಲ. ಕಾರಣ ಅವರು ತಪಸ್ಸಿಗೆ 
ಹೋದರು. | | 
ದ್ವಿಜಾಯ ನಮಃ 

ದ್ವಿ - ಎಂದರೆ ಎರಡು ಬಾರಿ, ಜ - ಹುಟ್ಟಿದವನು - ಎಂದರೆ ಬ್ರಾಹ್ಮಣ, 
ಉಪನಯನದ ನಂತರ ಬ್ರಾಹ್ಮಣನಾಗುತ್ತಾನೆ ಎಂದರೆ 2ನೇ ಜನ್ಮಪಡೆಯುತ್ತಾನೆ. 

ಉಪ - ಎಂದರೆ ಹತ್ತಿರ, ನಯನ - ಎಳೆಯಲ್ಪಡುವುದು - ಆತ್ಮನನ್ನು 
ಪರಮಾತ್ಮನ ಹತ್ತಿರ / ಕಡೆಗೆ ಎಳೆದುಕೊಂಡು ಹೋಗುವುದು. 
ಅಥವಾ | 
ಪರಮಾತ್ಮನು ಸೂತ್ರಧಾರ ಆತ್ಮ. ಇವನ ದೇಹದಿಂದ ಆತ್ಮಗಳು 
ಕಲ್ಪಾದಿಯಲ್ಲಿ ಹೊರಬರುತ್ತವೆ. ಆತ್ಮಗಳು ಮತ್ತೆ ಪರಮಾತ್ಮನ ಕಡೆಗೇ 
ಎಳೆಯಲ್ಪಡುವುದರಿಂದ ""ಉಪನಯನ'' ಎಂಬ ದಾರಿಯಲ್ಲಿ ಹೋಗುತ್ತವೆ, ' 
ಅದರಿಂದ ದ್ವಿಜ ಎಂದು ಹೇಳಬಹುದು. 

ಬ್ರಹ್ಮನ ಹತ್ತಿರ ಹೋಗುವ ಆತ್ಮ “ಬ್ರಾಹ್ಮಣ” - ಬ್ರಹ್ಮರಿಂದ ಬ್ರಾಹ್ಮಣ 
ಎಂದಾಯಿತು. ಆತ್ಮವು ಈ ಪ್ರಕೃತಿ, ಪುರುಷ, ಮಾಯೆಗಳಿಂದ ಬಿಡಿಸಲ್ಪಟ್ಟಾಗ 
ಎಂದರೆ ಅವುಗಳ ಮುಸುಕಿನಿಂದ ಕತ್ತರಿಸಿ ಹೊರಬಂದಾಗ ಎರಡನೆಯ 
ಜನ್ಮವನ್ನು ಎಂದರೆ ಭಾವವನ್ನು ಪಡೆದಂತಾಯಿತು - ಅದರಿಂದ ಆತ್ಮನು 
ಪರಮಾತ್ಮನ ಅನ್ವೇಷಣೆಯ ದಾರಿಯಲ್ಲಿ ಹೋದರೆ ಅದನ್ನು ""ದ್ವಿಜ'' ಎಂದು 
ಹೇಳಬಹುದು. ಮತ್ತೆ ಸಂಸಾರದಲ್ಲಿ ಮುಳುಗಿ ತೇಲುವುದು ಮೊದಲನೇ 
ಜನ್ಮ. ಅದರಿಂದ ಬಿಡುಗಡೆ ಹೊಂದಿ ಪರಮಾತ್ಮನೆಡೆಗೆ ಹೋಗುವುದು 
ಎರಡನೇ ಜನ್ಮ ಎಂದು ಹೇಳಬಹುದು. ಆತ್ಮಗಳೆಲ್ಲವೂ ಅನೇಕ ದೇಹ / 
ಶರೀರ ಧಾರಣೆಮಾಡಿದರೂ ನಿಜತ್ವದಲ್ಲಿ ಅದು ಜನ್ಮವಲ್ಲ. ಹುಟ್ಟು ಸಾವುಗಳಲ್ಲ 
- ಎಂದು ತರ್ಕಿಸಬಹುದು. ಆತ್ಮಗಳು ಪರಮಾತ್ಮನಿಂದ ಭಿನ್ನವಲ್ಲದಿದ್ದರೂ 
ಅವು ಅವನ ಅಧೀನವಾಗಿ ಕಾಲಯಾನದಲ್ಲಿ ನಡೆಯುವುದರಿಂದ ಅವು 
“ದ್ವಿಜಗಳು''. ಪರಮಾತ್ಮನು - ಅಜನು - ಅವನಿಂದ ಬಂದ ಆತ್ಮಗಳು 
“ಜ''ಗಳು - ಬದಲು - ದ್ವಿಜಗಳು 


492 


796. 


797. 


ಶ್ರೀ.ನೃಸಿಂಹ ಸಹಸ್ರನಾಮಾವಳಿ: 


ಅಥವಾ 


ದ್ವಿಜ - ಎರಡು ಸಲ ಜನ್ಮ ತಾಳಿದವನು (ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ) 
- ಹಲ್ಲು, ಒಂದು ಸಲ ಬಿದ್ದು ಹೋಗಿ ಎರಡನೆಯ ಸಲ ಹುಟ್ಟುವ 
ಹಲ್ಲು - ಇದಕ್ಕೆ ದ್ವಿಜ ಎಂದೂ ಹೇಳಬಹುದು. 


ಕ್ಷೇತ್ರಾಯ ನಮಃ 


ಕ್ಷೇತ್ರ - ಎಂದರೆ ಬೆಳೆಯುವ ಸ್ಥಾನ, ಫಲವನ್ನು ಕೊಡುವ ನೆಲ. 
 - ಜೀವನು ವಾಸಿಸುವ ಸ್ಥಳ - ಶರೀರ, ಮನಸ್ಸು, ಕ್ಷೇತ್ರಗಳನ್ನು ಮಾಡಿದವನು 
ಪರಮಾತ್ಮ. 
ಕ್ಷೇತ್ರ - ಶರೀರ, ಮನಸ್ಸುಗಳು ಪರಮಾತ್ಮನ ವಾಸಸ್ಥಾನ. 
ಕ್ಷೇತ್ರ - ಪವಿತ್ರಸ್ಥಾನಗಳು, ತೀರ್ಥಕ್ಷೇತ್ರಗಳು, ಪವಿತ್ರಮಾಡುವ ಸ್ಥಾನಗಳು. 
ಕ್ಷೇತ್ರ - ಪತಿ, ಪತ್ನಿಯರಲ್ಲಿ, ಪತ್ನಿಯೇ ಕ್ಷೇತ್ರಸ್ಥಾನ, . ಇದರಲ್ಲಿಯೇ 
dias ಚಿಳೆಯುತ್ತದೆ, ಮುಂದಿನ ಜೀವಿಯ ವಾಸಸ್ಥಾನ. | 
ಭೂದೇವಿ, ಪತ್ನಿ ಇವರೆಲ್ಲ ಪರಮಾತ್ಮ ಸ್ವರೂಪಗಳು, ಆದ್ದರಿಂದ ಇವುಗಳು 
- ಪರಮಾತ್ಮನೇ - ಅದರಿಂದ ಕ್ಷೇಶ್ರಾಯ ನಮಃ. | 


'ಪಶುಪಾಲಾಯ ನಮಃ 


ಪಶು - ಎಂದರೆ ಪ್ರಾಣಿಗಳು - ಪ್ರಾಣವು ಯಾವ ಯಾವ 


.: ಶರೀರದಲ್ಲಿರುವುವೋ ಅವು ಪ್ರಾಣಿಗಳು - ಪಶುಗಳು, ಇದರಲ್ಲಿ ಮನುಷ್ಯನನ್ನು 
ಸೇರಿಸಬಹುದು. ಎಲ್ಲಿಯವರೆಗೆ ಅವನು ಪಶುವಿಗೂ ತನಗೂ ಇರುವ 


ಭೇದ - ಬುದ್ದಿಶಕ್ತಿ, ವಿವೇಚನಾಶಕ್ತಿ, ವಿವೇಕಗಳನ್ನು ಉಪಯೋಗಿಸುವುದಿಲ್ಲವೋ 


`` ಅಲ್ಲಿಯವರೆಗೆ ಅವನೂ ಪಶುವೇ. 


ಪಶು - ಪ್ರಾಣಿಗಳನ್ನು, ಪಾಲ - SS 
ಆತ್ಮಗಳನ್ನು ಶರೀರಗಳಲ್ಲಿ ಹಾಕಿ ಸಂಸಾರ ಸಾಗರದಲ್ಲಿ ಇರುವಂತೆ. 
ಮಾಡಿದ ಪರಮಾತ್ಮನು, ಅವನೇ ಅವುಗಳನ್ನು ಕಾಪಾಡುತ್ತಾನೆ. ಅಂದರೆ 


ಅವನೇ ಭವಸಾಗರದಿಂದ ಬಿಡುಗಡೆ ಹೊಂದುವ ದಾರಿಯನ್ನು ಕರುಣಿಸುತ್ತಾನೆ. 


ಅದರಿಂದ ಅವನು ಪಶುಪಾಲನು - ಪಶುಪಾಲಾಯ ನಮಃ. 
ಅಥವಾ / ಮತ್ತೇ ಗ 
ಪಶು - ದನಗಳು, ಮುಂಜಿಯಾಗದ ಮಾನವ, ಯಜ್ಞದ ಆಡು; 
ಮಂದಬುದ್ದಿಯ ಮನುಷ್ಯ. 
ಇವುಗಳಿಗೆ ಸೂಕ್ತ ಪರಿವರ್ತನೆ ಮಾಡಿ ಮೋಕ್ಷವನ್ನು ಪರಮಾತ ನು 
ದಯಪಾಲಿಸುತ್ತಾನೆ, ಅದರಿಂದ ಅವನು ಪಶುಪಾಲನು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 493 


798. 


799. 


800. 


ಪಶುವಕ್ತಾಯ ನಮಃ oo 
ಪಶುವಿನ ಮುಖವುಳ್ಳವನು - ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ 


ಅವತಾರದ ಮುಖಗಳು ಪ್ರಾಣಿಗಳ ೬ ಅದರಿಂದ ಚರ 
| ಪಶುವಕ್ತನು. 


ಪಶುವಕ್ಷನು - ಕಾಮಧೇನು, ಐರಾವತ, ನಯನ ಮನೋಹರವಾದ 
ನವಿಲು, ಕೋಗಿಲೆ, ಗರುಡನು, ಹನುಮಂತ, ತುಂಬುರರು, ಮುಂತಾದವರು 
ಪರಮಾತ್ಮನ ರೂಪವೇ - ಅವರು ಪಶುವಕ್ವರು. | 


. ಗೃಹಸ್ಥಾಯ ವನಸ್ಥಾಯ ಯತಯೇ ಬ್ರಹ್ಮ ಚಾರಿಣೇ / 
ಸ್ವರ್ಗಾಪವರ್ಗದಾತ್ರೇ ಚ ತದ್ಭೋಕ್ರೇ ಚ ಮುಮುಕ್ಷುವೇ (134// 
ಸೂ 1. 
ಗೃಹಸ್ಥಾಯ ನಮಃ 
ಗೃಹ - ಎಂದರೆ ಮನೆ, ಸ್ತ - - ಎಂದರೆ ಅದರಲ್ಲಿರುವವನು - ಗೃಹಸ್ಥ. 
ಗೃಹ - ಎಂದರೆ ಶರೀರ, ಸ ಅದರಲ್ಲಿ ಇರುವವನು - ಆತ್ಮ, ಜಿ: 
ಆತ್ಮನು ಪರಮಾತ್ಮನ ಅಂಶ - ಅದರಿಂದ ಗೃಹಸ್ಥನು ಪರಮಾತ್ಮನೇ. 
ಗೃಹಸ್ಥ - ಶರೀರದ ಯಜಮಾನ - ಆತ್ಮ / ಪರಮಾತ್ಮ. 
ಗ್ರಹ ಎ ಎಂದರೆ ಸಂಸಾರ ಸಾಗರ, ಸ್ಪ ದ ಇದರಲ್ಲಿ ಇರುವವನು - 


NE ಪರಮಾತ್ಮ. 


ಗೃಹ - ಅಖಿಲಾಂಡ ಬ್ರಹ್ಮಾ ಂಡಗಳು - ಸ್ಥ- ಇವುಗಳಲ್ಲಿ ವಾಸಿಸುವವನು 


_ - ಜೀವಿಗಳು - ಅವುಗಳ ಯಜಮಾನನೇ ಪರಮಾತ್ಮ. 


ಅದರಿಂದ ಗೃಹಸ್ಥಾಯ ನಮಃ. 
ವನಸ್ಥಾಯ ನಮಃ 
ವನ - ಎಂದರೆ ಕಾಡು, - ಅದರಲ್ಲಿರುವವನು, ಜೀವಿಗಳು ಅವುಗಳ 


ಯಜಮಾನ ಪರಮಾತ್ಮ. 


"ವನ. - ಗಿಡಗಳ ಸಮೂಹ - ಉಪವನ, PEE ಇಂದ್ರನ 
ಉದ್ಯಾನವನಗಳಲ್ಲಿ ಶ್ರೇಷ್ಠವಾದ್ದು, ಅದೇ ಪರಮಾತ್ಮ. : 
ವನ - ಎಂದರೆ ಮನೆ, ಸ್ಥ - ಸು. ಮನೆಯಲ್ಲಿರುವವನು ಹ 
ಜೀವಾತ್ಮ, ಪರಮಾತ್ಮ . 
 ವನಸ್ಥಾಯ ನಮಃ - ಪರಮಾತ್ಮನಿಗೆ 6 
ವನ - ಸಂಸಾರಸಾಗರವೆಂಬ ಕಾಡು | ಅದರಲ್ಲಿರುವವನು 


ಸರ್ವಾಂತರ್ಯಾಮಿ ಪರಮಾತ್ಮ - ವಿಷ್ಣು - ವಿಷ್ಣುವಿನ ರೂಪದ ನರಸಿಂಹ. 


494 


801. 


802. 


803. 


ಯತಯೇ ನಮಃ 

ಯತಿ - ಸನ್ಯಾಸಿ. 

ಪರಮಾತ್ಮನು ಗುಣ ಕರ್ಮ ವಿಭಾಗ ಮಾಡಿ ಚತುರ್ವರ್ಣಗಳನ್ನು 
ಸೃಷ್ಟಿಸಿದನು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ಈ ನಾಲ್ಕು ವರ್ಣಗಳು. 
ಇದೇ ರೀತಿ ಸರ್ವರಿಗೂ ನಾಲ್ಕು ಆಶ್ರಮಗಳನ್ನು 
ವಯೋಧರ್ಮಗಳಿಗನುಸಾರವಾಗಿ ವಿಭಾಗಿಸಿದನು. ಬ್ರಹ್ಮಚರ್ಯ, ಗ್ಗ ೈಹಸ್ನ, 
ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮಗಳೇ ಈ ನಾಲ್ಕು ಆಶ್ರಮಗಳು. 
ಾದಲಿನಿಂದ ಅಂದರೆ ಬ್ರಹ್ಮಚರ್ಯ ಮೊದಲು, ನಂತರ ಗೃಹಸ್ತ ಃ ನಂತರ 
ig ನಂತರ ಸಂನ್ಯಾಸ - ಇವು ಒಂದರ ನಂತರ ಒಂದು ಮೆಟ್ಟಲುಗಳು. 
ಬ್ರಹ್ಮಚಾರಿಗಳೂ, ಗೃಹಸ್ಥಾಶ್ರಮ, ವಾನಪ್ರ ಸ್ಥಾಶ್ರಮ 
He ೨ ಸ್ವೀಕರಿಸುತ್ತಾರೆ. ಸಂನ್ಕಾ ಸಾಶ್ರಮ ಎಲ್ಲ ಕ್ಕಿಂತ 
ಉತ್ಕಷ್ಟವಾದುದು ಮತ್ತು ಪಾರಮಾರ್ಥಿಕ ಸಾಧನೆಗೆ ಬಹಳ ಉನ್ನತವಾದುದು. 
ಪರಮಾತ್ಮನು ಎಲ್ಲ ಆಶ್ರಮದವರಿಗೂ, ಎಲ್ಲ ವರ್ಣದವರಿಗೂ ಅವನನ್ನು 
ಸೇರಲು ದಾರಿ ಕಲ್ಪಿಸಿದ್ದಾನೆ. ಪರಮಾತ್ಮನು ಅನೇಕ ಅವತಾರಗಳನ್ನು ಎತ್ತಿ 
ಯತಿಗಳ ಆಶ್ರಮವನ್ನೇ ನೇರವಾಗಿ ಸ್ವೀಕರಿಸಿದ್ದಾನೆ. ಸನಕ, ಸನಂದನ, 
ಸನತ್ಕುಮಾರ ಮತ್ತು ಸನತ್ಸುಜಾತ ನಾಲ್ಕು ಖುಷಿಗಳು, ಕಪಿಲ, ದತ್ತಾತ್ರೇಯರು, 
ನರ, ನಾರಾಯಣರು, ಮುಂತಾದವರು - ಮಹಾನ್‌ ಯತಿಗಳು. 


ಹ ಚಾರಿಣೇ ನಮಃ 


೬ 


ಪರಮಾತ್ಮನು ಬ್ರಹ್ಮಚರ್ಯಾಶ್ರಮದಲ್ಲಿ ಯೇ ಇರುವವನು. ಬ್ರಹ್ಮನ 
ಸುತ್ರಮುತ್ತಲು ಚಲಿಸುವವನು. 


ಬ್ರಹ್ಮ - ಬ್ರಹ್ಮ, ಪರಬ್ರಹ್ಮನನ್ನು ಕುರಿತು - ಚಾರಣ - ಚಿಂತಿಸುವವನು, 
ಬ್ರಹ್ಮವಾದಿಗಳು. ರಬಸ ನನ್ನೇ ಸೇರುವವರು. ಬ್ರಹ್ಮೋಪದೇಶವಾಗಿರುವವನು 
- ಬ್ರಹ್ಮಚಾರಿ, ಗೃಹಸ್ಥಾಶ್ರಮ ಸ್ವೀಕರಿಸುವ ಮೊದಲಿನ ಆಶ್ರಮ - ಬ್ರಹ್ಮಚರ್ಯ. 


ಈ 


ಗ 


¢ 


(ಬಿ 


2 


ಬ್ರಹ್ಮನನ್ನು ಕುರಿತು ಚಿಂತಿಸುವವರು - ಬ್ರಹ್ಮಚಾರಿಗಳು - ಇವರು ಬ್ರಹ್ಮನಲ್ಲಿಯೇ 
ಮನಸ್ಸನ್ನು ಲೀನವಾಗಿಸುವವರು - ಬ್ರಹ್ಮನೇ ಆಗುತ್ತಾರೆ. 


ಸ್ವರ್ಗಾಪವರ್ಗದಾತ್ರೇ ನಮಃ 
`ಸ್ವರ್ಗ, ಅಪವರ್ಗಗಳನ್ನು ಕೊಡುವವನು ಯಾರೋ ಅವನು - 
ಸ್ವರ್ಗಾಪವರ್ಗದಾತನು - ಪರಮಾತ್ಮನು - ಪರಬ್ರಹ್ಮನು. 


ಸರ್ವಲೋಕಗಳನ್ನು ಕಾಮಿತ ಫಲಗಳನ್ನು, ಮುಕ್ತಿ ಯನ್ನು, ಸಾಲೋಕ್ಯ, 
ಈ] ಸಾಯುಜ್ಯ, ಸಾರೂಪ್ಯ 8 ಪದವಿಗಳನ್ನು ಕೊಡುವವನು - ಪರಮಾತ್ಮ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 495 


804. 


805. 


806 


8 
ಮಾಡಿಸುತ್ತಾ, ದೇಹವನ್ನು ಪವಿತ್ರಗೊಳಿಸುವುದು ಪರಮಾತ್ಮನ ದಿವ್ಯ 
ಸಂಕಲ್ಪದಂತೆ ಶರಣಾಗತವಾಗುವುದು - ಆತ್ಮತತ್ವವನ್ನು ತಿಳಿಯುವುದೇ - 
ಸ್ವರ್ಗಾಪವರ್ಗವನ್ನು ಸೇರುವುದು 
ತದ್ಭೋಕ್ವೇ ನಮಃ 


ಪರಮಾತ್ಮನು ಕರುಣಿಸಿದ ಸ್ವರ್ಗ, ಅಪವರ್ಗ ಮತ್ತು ಉನ್ನತ ಪದವಿಗಳನ್ನು 


ಈ ವಿ ಲ್ಲ 
ಅನುಭವಿಸುವವನು - ಆತ್ಮ - ಆತ್ಮನೇ ಪರಮಾತ್ಮನ ಅಂಶ - ಪರಮಾತ್ಮನೇ 
- ಅದರಿಂದ ತದ್ದೋಕ್ರೇ 


ದು ಆತ್ಮಕ್ಕೆ ಪರಮಾತ್ಮನಿಗೆ. 
ಮುಮುಕ್ಕುವೇ ನಮಃ 


೬" 
ಮುಮುಕ್ಷ - ಮೋಕ್ಷ ಪಡೆಯುವ ಆಸೆಯುಳ್ಳವನು. ಎಂದರೆ ಸಂಸಾರ 
ಬಂಧನದಿಂದ ಬಿಬಿಡುಗಡೆ ಹೊಂದುವ ಇಚ್ಛೆಯುಳ್ಳವನು. 
ಪರಮಾತ್ಮನನ್ನು ಕುರಿತು ಚಿಂತಿಸುವವರು, ಅವನನ್ನು ಸೇರಲು 
ಕಾತುರರಾಗಿರುವವರು, ಸಂಸಾರಬಂಧನವನ್ನು ತ್ಯಜಿಸಲು ಪ್ರಯತ್ನಿಸುವವರು 
- ಸಂನ್ಯಾಸಿಗಳು, ಪ್ರತಿ ಆಶ್ರಮದ ಭಗವದ್ಬಕ್ತರು - ಎಲ್ಲ ಇಂಥವರೂ 
ಮುಮುಕ್ಷುಗಳೇ - ಆತ್ಮಜ್ಞಾನ, ನಾನು ಯಾರು? ಎಂಬುದನ್ನು ತಿಳಿಯಲು 
ಕಾತುರರಾಗಿ ತಿಳಿಯುವವರು ಸಹ ಮುಮುಕ್ತುಗಳೇ! 


ಶಾಲಗ್ರಾಮನಿವಾಸಾಯ ಕ್ಷೀರಾಬ್ದಿಶಯನಾಯ ಚ / 
ಶ್ರೀಶ್ಕಲಾದ್ರಿನಿವಾಸಾಯ ಶಿಲಾವಾಸಾಯ ತೇ ನಮಃ 11155೨1! 
(806-809) 


ಶಾಲಾಗ್ರಾಮನಿವಾಸಾಯ ನಮಃ / ಸಾಲಿಗ್ರಾಮನಿವಾಸಾಯ ನಮಃ 
ಸಾಲಿಗ್ರಾಮ ಎಂಬುದು ಒಂದು ರೀತಿಯ ವಿಶೇಷ ಶಿಲೆ. ಸಾಮಾನ್ಯವಾಗಿ 
ದೊರಕುವಂತಹ ಶಿಲೆಯಲ್ಲ. ಸರ್ವ ಶ್ರೇಷ್ಠವಾದ ಸಾಲಿಗ್ರಾಮಗಳು ಗಂಡಕಿ 
ನದಿಯ ಪಾತ್ರದಲ್ಲಿ ಸಿಕ್ಕುತ್ತವೆ. ಒಂದು ರೀತಿಯ ಪ್ರಾಣಿಗಳು (ಬಹಳ 
ಚಿಕ್ಕವು) ಶಿಲೆಯನ್ನು ಕಟ್ಟಬಹುದು ಅಥವಾ ಕೊರೆಯಬಹುದು ಅಥವಾ 
ಕೊರೆದು ಅದರಲ್ಲಿ ವಾಸಮಾಡಿ ದೇಹತ್ಯಾಗ ಮಾಡಬಹುದು ಮತ್ತು ಹೊರಗೆ 
ಹೊರಟು ಹೋಗಬಹುದು ಅಥವಾ ಅದರಲ್ಲಿಯೇ ವಾಸಮಾಡುತ್ತ ಇದ್ದೇ 
ಬಿಡಬಹುದು ಅಥವಾ ಅವಶೇಷವು ಶಿಲೆಯ ಒಳಗೆ ಹೊರಬರದ ಹಾಗೆ 
ಇರಬಹುದು. ಈ ರೀತಿ ಅನೇಕ ರೀತಿಯ ಸಾಲಿಗ್ರಾಮಗಳು ಇವೆ. ಈ 
ಶಿಲೆಗಳು ಬಹಳ ಶ್ರೇಷ್ಠವಾದವು. ಪರಮಾತ್ಮನು ಇದರಲ್ಲಿ 
ಸರ್ವಕಾಲದಲ್ಲಿಯೂ ವಾಸಮಾಡುವುದರಿಂದ ಅವನಿಗೆ ವಿಶೇಷ ಗೌರವ, 


496 


807. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಆದರವನ್ನು ಮಾಡಿ ಈ ಶಿಲೆಯನ್ನು ಪೂಜಿಸುತ್ತೇವೆ. ಇತರ ಪ್ರತಿಮೆಗಳಂತೆ 
ಇದರಲ್ಲಿ ಆವಾಹನ ಮಾಡಬೇಕಾಗಿಲ್ಲ. ಪರಮಾತ್ಮನು ಸದಾ ಇದರಲ್ಲಿ 
ಅಂದರೆ ಸಾಲಿಗ್ರಾಮಗಳಲ್ಲಿ ಇರುವುದರಿಂದ ಇದರ a ಚಾಚೂ 
ತಪ್ಪದೆ ಕ್ರಮವಾಗಿ ನಡೆಯಬೇಕು. '` 
 ಸಾಲಿಗ್ರಾಮಗಳು ಅನೇಕ - ಕೆಲವು ಶಿವ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ, | 
ನರಸಿಂಹ ಸಾಲಿಗ್ರಾಮ, ರತ್ನಗರ್ಭ ಸಾಲಿಗ್ರಾಮ ಎಲ್ಲವುಗಳ ರೂಪರೇಖೆಗಳು 
ಒಂದೇ ರೀತಿಯಲ್ಲ, ಬೇರೆ ಬೇರೆ. | 

ಸಾಲಿಗ್ರಾಮಗಳು ಮತ್ತು ಗಂಡಕಿ ನದಿಯ ಸಂಬಂಧದಲ್ಲಿ ಒಂದು ಕಥೆ 
ಇದೆ - 

ಹಿಂದೆ ಪ್ರಾಚೀನಕಾಲದಲ್ಲಿ ಗಂಡಕಿ ಎಂಬ ಒಬ್ಬ ವೇಶ್ಯೆ ಹ ಅವಳ 
ಕ್ರಮ ಪ್ರತಿ ದಿನ ಬಂದ ಮೊದಲ ನರನನ್ನು ಪತಿಯನ್ನಾಗಿ ಸ್ವೀಕರಿಸಿ ರಾತ್ರಿಪೂರ್ತ 


` ಅವನಿಗೆ ಅವನ ಇಷ್ಟದಂತೆ ಸೇವೆಗೈದು. ತೃಪ್ತಿಪಡಿಸಿ ಬೆಳಿಗ್ಗೆ ಕಳಿಸುತ್ತಿದ್ದಳು. 


ಈ ಪಾತಿವ್ರತ್ಯವನ್ನು ಪರೀಕ್ಷಿಸಬೇಕೆಂದು ಶ್ರೀಮಹಾವಿಷ್ಣುವು ಒಂದು ದಿನ 
ಸಾಯಂಕಾಲ ತಾನೇ ಮೊದಲನೆಯವನಾಗಿ ಅವಳಲ್ಲಿಗೆ ಹೋದನು. ವೃದ್ಧ 
ಅತಿ ಅಸಹ್ಯವಾದ ರೂಪ, ಆದರೂ ಗಂಡಕಿಯು ಸೇವೆಮಾಡಲು 
ಉದ್ಯುಕ್ತಳಾದಳು. ರಾತ್ರಿಯೆಲ್ಲ ಅವನಿಗೆ ಅತಿಸಾರದ ಬೇಧಿ, ಮುಂತಾದವುಗಳು. 
ಸ್ನಾನ ಮಾಡಿಸಿ ಶುಚಿ ವಸ್ತ್ರವನ್ನು ಹಾಕಿ ಪೋಷಿಸಿದಳು. _ ಬೆಳಗಾಗುವುದು 


ಇನ್ನೇನು ಎನ್ನುವಾಗ ಈ ವ್ಯಕ್ತಿ ಪ್ರಾಣಬಿಟ್ಟನು. ಆಗ ಗಂಡಕಿಯು ಅವನೇ 


ಪತಿ ಎಂದು ವಿದ್ಯುಕ್ತ ರೀತಿಯಲ್ಲಿ ದಹನ ಕ್ರಿಯೆಮಾಡಿ ಸಹಗಮನ ಮಾಡಲು. 
ಅನುವಾದಳು. ಇನ್ನೇನು ಚಿತೆಯಲ್ಲಿ ಹಾರಬೇಕು ಎನ್ನುವಾಗ ವಿಷ್ಣುರೂಪವನ್ನು : 
ಆ ಮುದುಕನು ಹೊಂದಿ ಅವಳಿಗೆ ಸಂತೋಷದಿಂದ ವರವನ್ನು ಬೇಡೆಂದನು. 


ಆಗ ಗಂಡಕಿಯು - “ಹೇ ಭಗವನ್‌, ನೀನು ಸದಾ ನನ್ನ ಮಡಿಲಿನಲ್ಲಿ 


ಯಥೇಚ್ಛವಾಗಿ ಆಡಿ ನಲಿದಾಡಿಕೊಂಡಿರು'' ಎಂದು ಪ್ರಾರ್ಥಿಸಿದಳು. 
ಭಗವಂತನು "ತಥಾಸ್ತು'' ಎಂದು ವರವನ್ನಿತ್ತನು. ಈ ವರದಂತೆ ಗಂಡಕಿಯು 
ನದಿಯಾಗಿ ಹರಿದಳು. ವಿಷ್ಣುವು ನದಿಯ ಪಾತ್ರದಲ್ಲಿರುವ ಶಿಲೆಗಳಲ್ಲಿ ಸೇರಿ ' 
ಸಾಲಿಗ್ರಾಮಗಳಾದನು. ಈ ರೀತಿ ಸಾಲಿಗ್ರಾಮ ಶಿಲೆಗಳು ಗಂಡಕಿ ನದಿಯ 
ಪಾತ್ರದಲ್ಲಿ ಮಗುವಿನಂತೆ ಹೊರಳಾಡುತ್ತಿವೆ ಮತ್ತು ವಾಸಮಾಡುತ್ತಿವೆ. ಈ 
ಸಾಲಿಗ್ರಾಮಗಳು ಬಹಳ ಶ್ರೇಷ್ಠವಾದವುಗಳು - ಸಾಲಿಗ್ರಾಮನಿವಾಸಾಯ ನಮಃ. 


ಕ್ಷೀರಾಬ್ದಿಶಯನಾಯ ನಮಃ ಸ 
ಕ್ಷೀರ - ಹಾಲಿನ, ಅಬ್ಬಿ - ಸಮುದ್ರದಲ್ಲಿ, ಶಯನ - ಮಲಗಿರುವವನು 
- ಶ್ರೀಮನ್ನಾರಾಯಣ. ೬ ಡೌ | 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: ಜಿ | ೯ 4071 


ಶ್ರೀಮನ್ನಾ ರಾಯಣನು ಅನಂತಶಯನನಾಗಿ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ. 
ಮಹಾಲಕ್ಷ್ಮಿಯು ಪಾದವನ್ನು ಸೇವಿಸುತ್ತಿದ್ದಾಳೆ. ಭಗವಂತನ ನಾಭಿಕಮಲದಿಂದ , 
ಬಂದ ನಾಳದ ತುದಿಯಲ್ಲಿರುವ ಕಮಲದ ಮೇಲೆ ಬ್ರಹ್ಮನು ವಿರಾಜಿಸುತ್ತಿದ್ದಾನೆ. 
ಮತ್ತೆ ಆದಿಶೇಷನು ತನ್ನ ಸಾವಿರ ಹೆಡೆಗಳಿಂದ ಶೋಭಿಸುತ್ತಾ ಮಹಾವಿಷ್ಣುವನ್ನು 


ಸ್ತುತಿಸುತ್ತಿದ್ದಾನೆ. ಇಂತಹ ಮಹಾವಿಷ್ಣುವು ಅನಂತ ಶಯನ, ಕ್ಷೀರಾಬ್ಧಿಶಯನ 
'ಎಂದು ಕರೆಯಲ್ಪಟ್ಟು, ಅವನನ್ನು ನಮಸ್ಕರಿಸುತ್ತೇವೆ. 


ಕ್ಷೀರ ಸಮುದ್ರವು ಅತ್ಯಂತ ಇಷ್ಟವಾದ ಸಾಗರ. ಸ್ವಚ್ಛವಾದುದು, ' 
ನಿರ್ಮಲವಾದುದು, ಕಲುಷಿತವಲ್ಲದುದು. ಇದರಲ್ಲಿಯೇ ಲಕ್ಷ್ಮಿದೇವಿಯು 
ಬಂದಳು. ಅವಳು ಕ್ಷೀರಸಾಗರ ಕನ್ಯಕಾ ದೇವಿ. 

ಅದರಿಂದ ಕ್ಷೀರಸಾಗರವು ಪರಮಾತ್ಮ - ಶ್ರೀಮನ್ನಾರಾಯಣನಿಗೆ ತನ್ನ 
ಪ್ರಿಯೆಯಾದ ಲಕ್ಷೀ ದೇವಿಯ ತಂದೆ ತಾಯಿಯ ಮನೆ. ಹರಿಗೆ ಪ್ರಿಯವಾದ 
ಸ್ಥಾನ, ಸಾಕೆನ್ನದೆ ಆದಿಶೇಷನೇ ತಲ್ಪವಾಗಿ ಸೇವಿಸುತ್ತಿದ್ದಾನೆ. ಮಹಾವಿಷ್ಣುವು 
ಅತ್ಯಂತ ಸಂತೋಷದಿಂದ ಇಲ್ಲಿರುತ್ತಾನೆ. ಲಕ್ಷ್ಮೀದೇವಿಯ ಸೌಂದರ್ಯವು 
ಕಿಂಚಿತ್ತೂ ಕಡಿಮೆಯಾಗಬಾರದೆಂದು ತಾನೇ ತನ್ನ ನಾಭಿಕಮಲದಿಂದ 
ಬ್ರಹ್ಮದೇವರಿಗೆ ಜನ್ಮವಿತ್ತಿದ್ದಾನೆ. ಬ್ರಹ್ಮನೇ ಸಕಲ ಜಗತ್ತನ್ನು, ಸೃಷ್ಟಿಸಿ 


ಪ್ರಜಾಭಿವೃದ್ಧಿ ಮಾಡುತ್ತಾನೆ. ಪರಮಾತ್ಮನ ದೇಹದಿಂದಲೇ ಬಂದ ಅಗಣಿತ. 


ಆತ್ಮಕೋಟಿಗಳಿಗೆ ದೇಹಗಳನ್ನು ಕೊಡುವ ಕಾರ್ಯದಲ್ಲಿ ನಿರತನಾಗಿದ್ದಾನೆ. 
ಸಾಕ್ಷಾತ್‌ ಲಕ್ಷ್ಮೀದೇವಿಯು ತನ್ನ ಸೌಂದರ್ಯದಲ್ಲಿ ಲವಲೇಶವೂ ಬದಲಾಗಂತೆ 
ವೃದ್ಧಿಸುತ್ತಿದ್ದಾಳೆ. ' ಇದು ಪರಮಾತ್ಮನ ಸಂಕಲ್ಪ - ಅದರಿಂದ 


| ವಿಷ್ಣುವು ಯಾವ ರೀತಿಯಲ್ಲಿಯೂ  ಕುಂದಿಲ್ಲದೆ ಸಂತೋಷದಿಂದ 


ಕ್ಷೀರಾಬ್ದಿಶಯನನಾಗಿದ್ದಾನೆ. ಸಕಲ ಜೀವಕೋಟಿಯೂ ಅವನನ್ನು ಸ್ತುತಿಸುತ್ತಾ 
ಅವನ "ಕೃಪೆಗಾಗಿ ತವಕಿಸುತ್ತಿದ್ದಾರೆ. | 
ಇದೇ ರೀತಿ ಆತ್ಮವು ತನ್ನ ತೇಜಸ್ಸಿನಿಂದ ಶರೀರದೊಳಗೆ ವಾಸಮಾಡುತ್ತಿದೆ. 


ಸಂಸಾರ ಸಾಗರದಲ್ಲಿ ನಡೆಯುತ್ತಿದ್ದರೂ ಶರೀರ, ಬುದ್ಧು, ಮನಸ್ಸು, ಅಹಂಕಾರ, 


808. 


ಚಿತ್ತ, ಇಂದ್ರಿಯಗಳಿಗೆ ಸ್ವತಂತ್ರ ನೀಡಿ ತಾನು ಎಲ್ಲವನ್ನು ನೋಡುತ್ತಿದೆ. 
ಅವುಗಳು ಆತ್ಮದರ್ಶನಕ್ಕಾಗಿ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು 
ಕಾತರಿಸುತ್ತಿವೆ. ಆತ್ಮನು ಪರಮಾತ್ಮನ ಸ್ವರೂಪ. ಆತ್ಮನು ಸಹ ಪರಮಾತ್ಮನ 


. ಸಂಕಲ್ಪದಂತೆ ಅವನ ಕೃಪೆಗೆ ಕಾಯುತ್ತ ಸಾಕ್ಷೀರೂಪವಾಗಿ ಶರೀರಗಳಲ್ಲಿ 


ವಾಸಿಸುತ್ತಿರುತ್ತದೆ. ಇದೇ ವಿಚಿತ್ರ ಮತ್ತು ವಿಸ್ಮಯವಾದುದು. 
ಶ್ರೀಶೈಲಾದ್ರಿನಿವಾಸಾಯ ನಮಃ 

ಶ್ರೀಶೈಲಾದ್ರಿನಿವಾಸ - ಶ್ರೀಶೈಲ ಬೆಟ್ಟದಲ್ಲಿ ವಾಸಿಸುವವನು - ಈಶ್ವರ, 
ಈಶ್ವರ ರೂಪನಾಗಿ ಇಲ್ಲಿ ವಾಸಿಸುತ್ತಾನೆ. 


498 


809. 


810. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಶ್ರೀ - ಎಂದರೆ ಲಕ್ಷ್ಮೀದೇವಿಯ, ಶೈಲ - ಎಂದರೆ ಸೌಂದರ್ಯವೆಂಬ, 


ಅದ್ರಿ - ಶಿಖರದಲ್ಲಿ, ವಾಸ - ಇದ್ದು ಸಂತೋಷಪಡುವವನು - 
ತೆ | 


ಅವನು ಸೌಂದರ್ಯ, ಸಂಪತ್ತುಗಳ ಗಣಿ - ಮೇರುಮಣಿ, ಇವನಿಗಿಂತ 
ಉತ್ತಮ ಭೋಗಿಗಳು ಇನ್ನೊಬ್ಬರಿಲ್ಲ. ಆದರೆ ಇವನಷ್ಟು ದಾನಿಗಳು, 
ಕೂಡುವವರು ಯಾರೂ ಇಲ್ಲ. ವಿನನ್ನು ಯಾರು ಕೇಳಿದರೂ ಕೊಡುತ್ತಾನೆ. 
ಎಲ್ಲರೂ ಪರಮಾತ್ಮನನ್ನೇ ಬೇಡುತ್ತಾರೆ, ಪ್ರಾರ್ಥಿಸುತ್ತಾರೆ. ಅವನಿಂದಲೇ 
ಪಡೆಯುತ್ತಾರೆ. ಇವನು ಎಲ್ಲಿಯೇ ಇರಲಿ, ಭಕ್ತರ ಹತ್ತಿರ ಕ್ಷಣಮಾತ್ರದಲ್ಲಿ 
ಬಂದು ನಿಲ್ಲುತ್ತಾನೆ - ಶ್ರೀಶೈಲಾದ್ರಿನಿವಾಸಾಯ ನಮಃ. 


1 
೧) 


ಶಿಲಾವಾಸಾಯ ನಮಃ | | 

ಶಿಲೆಯಲ್ಲಿ ವಾಸಮಾಡುವವನು - ಪರಮಾತ್ಮ. ಭಕ್ತರು ಪರಮಾತ್ಮನನ್ನು 
ಪ್ರತಿಮೆಗಳಲ್ಲಿ ಆಹ್ವಾನಿಸಿ ಪೂಜಿಸುವುದರಿಂದ ಪರಮಾತ್ಮನು ಇಲ್ಲಿ ಪೂಜಿಸುವ 
ಸಮಯದಲ್ಲಿ ನಿಲ್ಲಬೇಕಾಗುತ್ತದೆ. ಕೆಲವು ಸಮಯಗಳಲ್ಲಿ ಇವನು ಸದಾ 
ಶಿಲೆಯಲ್ಲಿಯೇ ವಾಸಮಾಡುತ್ತಾನೆ. ಸಾಲಿಗ್ರಾಮ ಶಿಲೆಯಲ್ಲಿ ಅಲ್ಲಿಯೆ 
ಇರುವುದರಿಂದ ಆವಾಹನೆ, ವಿಸರ್ಜನೆ ಬೇಕಾಗಿಲ್ಲ. 

ಕೆಲವು ಕಡೆ ಭಕ್ತರ ಸೇವೆ ಹೇಗಿರುವುದೆಂದರೆ ಭಗವಂತನನ್ನು ನಿರಂತರ 
ಸೇವಿಸುವುದರಿಂದ ಅವನು ಶಿಲೆಯನ್ನು ಬಿಟ್ಟುಹೋಗಲು ಸಮಯವೇ 
ಇರುವುದಿಲ್ಲ - ಉದಾ: ತಿರುಪತಿ ವೆಂಕಟರಮಣ. 

ಕಾಶಿವಿಶ್ವನಾಥನಿಗೆ ರಾತ್ರಿಯೂ ಬ್ರಹ್ಮದೇವರು ಬಂದು ಪೂಜಿಸುವುದರಿಂದ 
ಅಲ್ಲಿಯೇ ಪ್ರತಿಮೆಯಲ್ಲಿ ಶಿವನು ಇದ್ದೇ ಇರುತ್ತಾನೆ. ಅಥವಾ, 

ಪರಮಾತ್ಮನು ಸದಾ ನಿರಂತರ ಎಲ್ಲೆಲ್ಲಯೂ ಇರುವುದರಿಂದ 

ಶಿಲಾವಾಸನೂ ಹಾದು - ಅದರಿಂದ ಶಿಲಾವಾಸಾಯ ನಮಃ. 


ಯೋಗಿಹ್ಠತ್ತದ್ದವಾಸಾಯ ಮಹಾಹಂಸಾಯ ತೇ ನಮಃ / 
ಗ್ರಹಮಾಲಾಯ ಗುಹ್ಯಾಯ ಗುಪ್ತಾಯ ಗುರವೇ ನಮಃ 1113611 
(810-615) 

ಯೋಗಿಹೃತ್ಸದ್ಧವಾಸಾಯ ನಮಃ 

ಯೋಗ - ಯೋಗಿಗಳ, ಪರಮಾತ್ಮನನ್ನು. ಆಳವಾಗಿ ಧ್ಯಾನಿಸುವವರ, 
ಹೃತ್‌ - ಹೃದಯದಲ್ಲಿ, ಆಧ್ಯಾತ್ಮಿಕ ಹೃದಯದ, ಪದ್ಮ - ಕಮಲದಲ್ಲಿ 
ಕಮಲವು ಪರಮಾತ್ಮನಿಗೆ ಪ್ರಿಯವಾದುದು), ವಾಸ - ವಾಸಮಾಡುವವನು 
ಯಾರೋ ಅವನು - ಪರಮಾತ್ಮನು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 499 


ಯೋಗಿ - ಸನ್ಯಾಸಿ, ಯತಿ, ಅಷ್ಟಾಂಗ (ಧ್ಯಾನಾಯೋಗವನ್ನು ಸಾಧಿಸಿದವನು) 
ಯೋಗ - ಎಂದರೆ ಯೋಗಗಳು, ಪಡೆಯುವುದು, ಧ್ಯಾನ, ಸಮಾಧಿ, 
ಹೃದಯಗಳು ಎರಡು - ಶಾರೀರಿಕ ಹೃದಯದಿಂದ ರಕ್ತವು ಮಲದಿಂದ 
ಶುದ್ದೀಕರಣವಾಗಿ ಶರೀರದ ಎಲ್ಲ ಭಾಗಗಳಿಗೂ ಕಳಿಸಲ್ಪಡುತ್ತದೆ. ಅಶುದ್ಧವಾದ 
ರಕ್ತವು ಶರೀರದ ಎಲ್ಲ ಭಾಗಗಳಿಂದಲೂ ಹೃದಯಕ್ಕೆ ಬಂದು ಅಲ್ಲಿ 
ಶುದ್ದವಾಗುತ್ತದೆ, ನಿಯಮಿತ ರೀತಿಯಲ್ಲಿ ಇಲ್ಲಿಂದ ಹೃದಯ ಬಡಿತದಿಂದ 
ಹೋಗುತ್ತದೆ. 

ಆದ್ಯಾತ್ಮಿಕ ಹೃದಯವು ಪರಮಾತ್ಮನ ವಾಸಸ್ಥಾನ, ಆತ್ಮನ ವಾಸಸ್ಥಾನ. 
ಆತ್ಮನು ಪರಮಾತ್ಮನ ಅಂಶವೇ ಆದ್ದರಿಂದ ಪರಮಾತ್ಮನ ವಾಸಸ್ಥಾನ ಎಂದರೆ 
ಆತ್ಮನಿಗೂ ಅನ್ವಯಿಸುತ್ತದೆ. ಇದನ್ನು ಮಹಾನಾರಾಯಣೋಪನಿಷತ್ತಿನಲ್ಲಿ 
13ನೇ ಅನುವಾಕದಲ್ಲಿ ಮತ್ತು ಮಂತ್ರಪುಷ್ಪದಲ್ಲಿ ವಿಶದವಾಗಿ ವರ್ಣಿಸಿದ್ದಾರೆ. 

ಅನಂತಮವ್ಯಯಂ ಕವಿಗ್‌ಂ ಸಮುದ್ರೇಔನ್ತಂ ವಿಶ್ವಶಂಭುವಮ್‌ / 

ಪದ್ಮಕೋಶಪ್ರತೀಕಾಶಗ್‌ಂ ಹೃದಯಂ ಚಾಷ್ಕಧೋಮುಖಮ್‌ 1611 

ಅಧೋನಿಷ್ಟಾ ವಿತಸ್ಯಾಂತೇ ನಾಭ್ಯಾಮುಪರಿ ತಿಷ್ಠತಿ | 

ಹೃದಯಂ ತದ್ದಿಜಾನೀಯಾದ್ದಿಶ್ವಸ್ಕಾಯತನಂ ಮಹತ್‌ 1111! 

(ಜ್ವಾಲಮಾಲಾಕುಲಂ ಭಾತೀ ವಿಶ್ವಸ್ಕಾಯತನಂ ಮಹತ್‌ //) 

ಸನ್ತತಗ್‌ಂ ಸಿರಾಭಿಸ್ತು ಲಂಬತ್ಕಾಕೋಶಸನ್ದಿಭಮ್‌ | 

ತಸ್ಯಾನ್ರೇ ಸುಶಿರಗ್‌ಂ ಸೂಕ್ಷ್ಮಂ ಶಸ್ತ್ಮಿನ್ತರ್ವಂ ಪ್ರತಿಷ್ಠಿತಮ್‌ 11811 

ತಸ್ಕ ಮದ್ವೇ ಮಹಾನಗ್ನಿರ್ವಿಶ್ವಾರ್ಚಿರ್ವಿಶ್ಚತೋ ಮುಖಃ / 

ಸೋರಿಗ್ರಭುಗ್ವಿ ಭಜನ್ತಿಷ್ಠನ್ನಾಹಾರಮಜರಃ ಕವಿಃ 11911 

(ತಿರ್ಯಗೂರ್ದಮಧಃ ಶಾಯೀ ರಶ್ಮಯಸ್ವಸ್ಥ ಸಂತತಾ 1) 

ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಕಮ್‌ | 

ತಸ್ಥ ಮಧ್ಯೇ ವಷ್ಠಿಶಿಖಾ ಅಣೀಯೋರ್ಧ್ವಾ ವ್ಯವಸ್ಥಿತಾ /10/ 

ನೀಲತೋಯದವಮಥ್ಯಸ್ಥಾ ವಿದ್ಯಾಲ್ಸೇಖೇವ ಭಾಸ್ತರಾ / 

ನೀವಾರಶೂಕವತ್ತನ್ಹೀ ಪೀತಾ ಭಾಸ್ವತ್ಯಳೂಪಮಾ 11111 


ತಸ್ಯಾಃ ಶಿಖಾಯಾ ಮಧ್ಯೇ ಪರಮಾತ್ಮಾ ವ್ಯವಸ್ಥಿತಃ / 
ಸಬ್ರಹ್ಮಾ ಸ ಶಿವಃ ಸ ಹರಿಃ ಸೇಂದ್ರಃ ಸೋರಿಕ್ಷರಃ ಪರಮಃ ಸ್ವರಾಟ್‌1!12 1 


500 


811. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ; 


ಹೃದಯಪದ್ಮದಲ್ಲಿ ವಾಸಿಸುವ ಪರಮಾತ್ಮನ ನಾಮಗಳು, ರೂಪಗಳು, 
ಭಾವಗಳು ಇವನ್ನು ಚೆನ್ನಾಗಿ ವರ್ಣಿಸಿದ್ದಾರೆ. 
ಈ ಪರಮಾತ್ಮನ ದರ್ಶನವಾಗಬೇಕಾದರೆ ಬಹಳ ಸಾಧನೆಮಾಡಿ 
ಸಫಲರಾದ, ಸಿದ್ಧರಾದ ಯೋಗಿಗಳಿಗೆ ಮಾತ್ರ ಸಾಧ್ಯ. 
ಈ ಪರಮಾತ್ಮನು ಈ ರೀತಿ ಆತ್ಮ ಮತ್ತು ಪರಮಾತ್ಮ ಸ್ವರೂಪನಾಗಿ 
ಸಕಲರ ಹೃದಯದಲ್ಲಿಯೂ ಇದ್ದಾನೆ. ತಿಳಿಯಲು, ನೋಡಲು, ಭಾವಿಸಲು | 
ಆತ್ಮದರ್ಶನಮಾಡಲು ಭಗವಂತನ ಕೃಪೆ ಬೇಕು.. 


'ಮಹಾಹಂಸಾಯ ನಮಃ 


ಹಂಸ - ಹೃದಯದ ಬಡಿತದ ಶಬ್ದ, ಉಸಿರಾಡುವ ಶಬ್ದಕ್ಕೆ ಹಂಸ. 
ಎಂದು ಹೇಳುತ್ತಾರೆ. ಇದು ಸೋ5 ಹಂ, ಅಹಂ ಸಃ'' ಎನು ್ನವುದರ ಸಂಕ್ಷೇಪ 


ತಜ್ಞ. 


- ಎಂದರೆ ಅವನು ಎಂದರೆ ಪರಮಾತ್ಮನು. ಅಹಂ - ಎಂದರೆ 
ಬ್ಯ ಎಂದರೆ ನನ್ನಲ್ಲಿರುವ ಆತ್ಮರೂಪಿಯಾದ ತೇಜಸ್ಸು ಅಥವಾ ತೇಜೋ 
ರೂಪದಿಂದ ಪರಮಾತ್ಮನಿಂದಲೇ ಬಂದ ಆತ್ಮ. 

ಇದು ಪರಮ ಉಚ್ಚವಾದ ಜ್ಞಾನ. ಇದೇ ಉದಾತ್ರವಾದ ಎರಡು, 
ಎಂದರೆ ಆತ್ಮ, ಪರಮಾತ್ಮ ಬೇರೆ. ನಾನು, ಪರಮಾತ್ಮ ಬೇರೆ ಎಂದ ವಾದವನ್ನು 
ಏಕೀಕರಿಸಿ ಎರಡೂ ಒಂದೇ ಆತ್ಮನಿಗೂ ಪರಮಾತ್ಮನಿಗೂ ಭೇದವಿಲ್ಲ ಎಂಬ 
ಜ್ಞಾನ, ಹಂಸಜ್ಞಾನ ಅಥವಾ ಮಹಾನ್‌ ಹಂಸಜ್ಞಾನ. | 

ಗುರುಗೀತೆಯಲ್ಲಿ ಹಂಸಜ್ಞಾನವನ್ನು ಈ ರೀತಿ ಹೇಳಿದೆ - 

“ಸೋಔಹಂ ! ಸೋಡಿಹಂ ! ಸೋಠಹಂ ! ಸೋಡಿಹಂ ! ಸೋ5ಹಂ 1” 

"ಒಂದೇ ಉಸಿರಿನಲ್ಲಿ ಸೋ5ಹಂ ಎಂದಾದರೂ ಆಗಬಹುದು ಅಹಂಸೋ ' 
ಎಂದಾದರೂ ಆಗಬಹುದು. ಇದು ಅದಾದರೂ ಸರಿ ಅದು. ಇದಾದರೂ 
ಸರಿ - ಗುಟ್ಟು ಎರಡೂ ಒಂದೇ. 


ಹಂಸಾಕ್ಷಮಾಲಾಂಬರ ಉಚ್ಚ ಆನಂದ ಭೈರವಾಯ ನಮಃ |! 
“ಹಂಸೋ ಗಣೇಶೋ ವಿದಿರೇವ ಹಂಸೋ | | 
ಹಂಸೋ ಹರಿಃ ಹಂಸಮಯಶ್ಚ ಶಂಭುಃ ! 

ಹಂಸಶ್ಚ ಜೀವೋ ಗುರು ದೇವ ಹಂಸೋ / 
ಹಂಸೋರಹಮಾತ್ಮಾ ಪರಮಾತ್ಮಾ ಹಂಸಃ । 

ಓಂ ನಮಃ ಶ್ರೀ ಗುರುವೇ ದೇವಾಯ ಪರಮಪುರುಷ ' 
ಸರ್ವ ದೇವತಾ ವಶೀಕರಾಯ ಸರ್ವಾರಿಷ್ಠವಿನಾಶಾಯ 


812. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ " | 501 


ಸರ್ವಮಂತ್ರ ಛದನಾಯ ತ್ರೈಲೋಕ್ಕಂ ವಶಮಾನಾಯ | 
ಓಂ ಗುರುಂ ಓಂ ಓಂ ಓಂ ಸ್ವಾಹಾ । ಇತಿ ಮಂತ್ರಃ ॥ ' 
ಓಂ ಗುರುದೇವಾಯ ವಿದ್ಮಹೇ ಪರಮಗುರುಭ್ಯೋ ಧೀಮಹಿ ! 
ತನ್ನೋ ಗುರುಃ ಪ್ರಚೋದಯಾತ್‌ । ಲಕ್ಷಮೇತಂ 
ದ್ವಾದಶ ಸಹಸ್ರಮಂತ್ರಂ ಜಪಃ ಪುರಶ್ಚರಣ ಮುಚ್ಯತೇ 
ಓಂ ಓಂಹಓಿಂಸ್ವಾಹಾ!।ಗುರು ಗುರುಭ್ಯೋ ನಮಃ ಸ್ವಾಹಾ ! 
ಸೋಹಂ ಹಂಸಃ ಇತಿ ಬೀಜಮಂತ್ರಂ ! ಹಂಸ ಹಂಸಾಯ 
ವಿದ್ಮಹೇ! ಪರಮ ಹಂಸಾಯ ಧೀಮಹಿ/ ತನ್ನೋ ಹಂಸಃ ಪ್ರಚೋದಯಾತ್‌! 
 ಗುಹ್ಕಾದ್ಗುಹ್ಯತರಾ ವಿದ್ಯಾ ಗುರುಗೀತಾ ವಿತೇಶತಃ / 
ತತ್ರಸಾವಾಚ್ಛ ಶ್ರೋತವ್ಯಂ ಸೂತ ಮೇ ವದ / 


ಗುರುವಿನ ಮಹತ್ವ ವನ್ನು ತಿಳಿಸುತ್ತ ದೆ ಮತ್ತು ಹಂಸಃ'' ದ ಮಹತ್ವ ವನ್ನು 
ತಿಳಿಸುತ್ತದೆ. 


ಗ್ರಹಮಾಲಾಯ ನಮಃ 
ಗ್ರಹ - ಎಂದರೆ ಗ್ರಹಗಳ, ಮಾಲ - ಎಂದರೆ ಹಾರ ಎಂದರ್ಥ. 
ಗ್ರಹಗಳನ್ನೇ ತನ್ನ ಹಾರವನ್ನಾಗಿ ಮಾಡಿಕೊಂಡಿರುವವನು. ಗ್ರಹಗಳನ್ನೇ 


ತನ್ನ ಸುತ್ತಲೂ ತಿರುಗುವ ಹಾಗೆ ಮಾಡಿಕೊಂಡಿರುವವನು, ಎಂದರೆ ತನ್ನನ್ನೇ 
ಕೇಂದ್ರವನ್ನಾಗಿ ಮಾಡಿಕೊಂಡು ಸಕಲ ಗ್ರಹಗಳೂ ತನ್ನ ಸುತ್ತಲೂ ನಿರಂತರ 


ತಿರುಗುವ ಹಾಗೆ ಮಾಡಿಕೊಂಡಿರುವವನು - ಎಂದರೆ ಸೂರ್ಯನಾರಾಯಣ - 
ಸೂರ್ಯನ ಸುತ್ತಲೂ ಗ್ರಹಗಳು ಸೂರ್ಯಮಂಡಲದಲ್ಲಿ ನಿರಂತರ 
ತಿರುಗುತ್ತಿರುತ್ತವೆ. ಸೂರ್ಯನೇ ಪರಮಾತ್ಮನ ಕಣ್ಣು. ಈ ಕಣ್ಣಿನಿಂದ 


ಸೂರ್ಯನು ಹುಟ್ಟಿದನು - uc aici ಎಂದು ಪುರುಷ 


ಸೂಕ್ತದಲ್ಲಿ ಹೇಳಿದೆ. 
ಪರಮಾತ ನೇ ಸೃಷ್ಟಿಕರ್ತ. ಆತನು ಸೃಷ್ಟಿಸಿದ್ದೆಲ್ಲವೂ ಸ್ವತಂತ್ರ ವಾಗಿರದೆ. 


. ಆತನನ್ನೇ ಕೇಂದ್ರವಾಗಿರಿಸಿ ಆತನನ್ನೇ ಸಕಲ ಆಗು ಹೋಗುಗಳಿಗೂ 
. ನೋಡುತ್ತಿರುತ್ತವೆ - ಇದೇ ಗ್ರಹಗಳಿಗೂ ಅನ್ವಯಿಸುತ್ತದೆ - ಆದ್ದರಿಂದ - 


ಗ್ರಹಮಾಲೆ. 
ಅಥವಾ | 
ಪರಮಾತ್ಮನ ಅಂಶವಾದ ಆತ್ಮಗಳಿಗೂ ಅವುಗಳಿರುವ ಶರೀರಗಳಿಗೂ 
ಈ ಗ್ರಹಗಳು ಬಿಟ್ಟಿಲ್ಲ. ಆತ್ಮಗಳಿಗೂ ಗ್ರಹಗಳು ಮಾಲೆಯಾಗಿ ಸುತ್ತುತ್ತಿರುತ್ತವೆ 
ಮತ್ತು ಆತ್ಮನಿಗೆ ದೇಹಗಳ ಮೂಲಕ ಕಾಲ ದೇಶಗಳಲ್ಲಿ ಫಲಾಫಲಗೆಳನ್ನು 


502 


813. 


814. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ತಮ್ಮ ತಮ್ಮ ಶಕ್ತಿಗಳಿಗನುಸಾರವಾಗಿ ನೀಡುತ್ತವೆ. ಇದು ನಿರಂತರದ ಕೆಲಸ. 
ಒಂದು ಜನ್ಮಕ್ಕಲ್ಲ. ಸದಾ ಸರ್ವಕಾಲದಲ್ಲಿಯೂ ಆತ್ಮವೂ ಒಂದು ದೇಹದಿಂದ 


ಮುಂದಿನ ದೇಹಕ್ಕೆ ಹೋದರೂ ಈ ""ಆತ್ಮ - ಗ್ರಹಮಾಲೆ'' ಗಳ ಸಂಬಂಧ 
ನಿರಂತರ, ಬಿಡಿಸಲಾಗದುದು - ಇದು ಪರಮಾತ್ಮನ ನ, ಸೃಷ್ಟಿಕರ್ತನ ಸಂಕಲ್ಪ. 


ಗುಹ್ಯಾಯ ನಮಃ 

ಗುಹ್ಯ - ಎಂದರೆ ಬಹಳ ಗು ೋಪ್ಯ ವಾದುದು, ಗುಟ್ಟಾಗಿರುವುದು - ಎಂದರೆ 
ಯಾರಿಗೂ ಸುಲಭವಾಗಿ ತಿಳಿಯುವಂತಹದಲ್ಲ ಪರಮಾತ್ಮನ ವಿಚಾರ. ಆತ್ಮದ 
ತತ್ವವಿಚಾರ, ಆತ್ಮಬೋಧ - ಇವುಗಳ ವಿಚಾರ ತಿಳಿಯಬೆ 3ಕಾದರೆ ಬಹಳ 
ಸಾಧನೆಮಾಡಿರಬೇಕು. ಸಾಮಾನ್ಯವಾಗಿ ತಿಳಿಯುವುದಿಲ್ಲ. ಸಂಸ್ಕಾರ, 
ಪರಮಾತ್ಮನ ಕ್ಷಪೆ, ಕಾಲ ದೇಶಗಳ ಅನುಕೂಲತೆ ಎಲ ಸಿದ್ದಿಸಿರಬೇಕು. 


ಲ ಎ. 


ಈಗ ಈ ವಿಚಾರ ಹೊಳೆಯುವುದಕ್ಕೂ ಅವನ ಸಂಕಲ್ಪವೇ ಕಾರಣ, ಅವನ 


ಗುಹ್ಯ - ಗುಹೆಯಲ್ಲಿ ವಾಸಮಾಡುವವನು. ಹೃದಯವೆಂಬ ಗುಹೆಯಲ್ಲಿ 
ನಿರಂತರ ವಾಸಮಾಡುವವನು - ಅವನ ತೇಜೋಮಯ ಅಂಶವಾದ ಆತ್ಮ 
- ಅರ್ಥಾತ್‌ ಅವನೇ - ಪರಮಾತ್ಮನೇ! ಅಧ್ಯಾತ್ಮಹೃದಯವೆಂಬ ಗುಹಾಮಂದಿರ 
- ಹೃನ್ಮಂದಿರ. 
ಅಥವಾ 

ಪರಮ ಪವಿತ್ರವಾದ ಹೃದಯ ಮಂದಿರದ ಗುಹೆಯಲ್ಲಿ ಗೋಪ್ಯವಾಗಿ 
ವಾಸಮಾಡುವವನು - ಪರಮಾತ್ಮ - ಅಥವಾ - 

ಸಕಲ ಭೂಮಂಡಲದಲ್ಲಿ ಸುತ್ತಲೂ ಇರುವ ಸಪ್ತಸಾಗರ - ಸಪ್ತದ್ದೀಪದ 
ಆಚೆ ಇರುವ ಲೋಕಾಲೋಕ - ಸಪ್ತಸಾಗರ ಮೇಖಲನಾದ ಭಗವಂತ - 
ಇವನು ಅಲ್ಲಿ ನಿಂತು ಗುಹ್ಯವಾಗಿ ಇದ್ದು ಎಲ್ಲವನ್ನು ಅಖಿಲಾಂಡ ಕೋಟ 
ಬ್ರಹ್ಮಾಂಡಗಳನ್ನು ಸೃಷ್ಟಿಸಿ ಕೇವಲ ನಾಯಕನಾಗಿರುವ - ಗುಹ್ಯನು - ಪರಮಾತ್ಮ 

ಏಕಾಂತನು - ರಹಸ್ಥನು. | 


ಚ 
ಗುಪ್ತಾಯ ನಮಃ 
ಗುಪ್ತನು - ಎಂದರೂ ಸಹ ರಹಸ್ಯವಾಗಿರುವವನು. 
ಜೀವಕೋಟಿಯು ಅನಾದಿಕಾಲದಿಂದಲೂ ಇವನನ್ನು ಹುಡುಕುತ್ತಿದ್ದರೂ 
ರಹಸ್ಯವಾಗಿಯೇ ಉಳಿದಿರುವವನು. | 
ಪರಮಾತೆ ತ್ಮನ ರೂಪ, ಭಾವ, ಏನೇನೇ ರೀತಿ ನಾವು ಊಹಿಸಿದರೂ 


815. 


816. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: | 4 503 


ಸರ್ವರೀತಿಯಲ್ಲಿಯೂ ಅಭೇದ್ಯನು - ಹೇಗೇ ಪ್ರಯತ್ನಪಟ್ಟರೂ ಅವನು 
ಅವನ ಸಂಕಲ್ಪದಂತೆ ಗುಪ್ತನಾಗಿಯೇ ಉಳಿದಿದ್ದಾನೆ. ನಿರಾಕಾರನೂ ಸಾಕಾರನೂ 
ಎಂದು ನಮ್ಮ ಮನಸ್ಸು ನಿರ್ಧಾರಕ್ಕೆ ಬಂದರೂ ಮತ್ತೆ ಅವನು ಇವೆರರ' : 
ಅಲ್ಲದ ಮೇರೆ ಮಾರಿದವನಾಗಿಯೇ ಗುಪ್ತನಾಗಿಯೇ ಉಳಿದಿರುತ್ತಾನೆ - 

ಪರಮ ರಹಸ್ಯವಾದದು. ವೇದಾದಿಗ್ರಂಥಗಳು, ಪುರಣೇತಿಹಾಸಗಳು 


ಹೊಗಳುವುದು, ಸ್ತುತಿಸುವುದು, ಪಾಡಿಪೊಗಳಿ ಕೊಂಡಾಡಿ ನಲಿಯುವುದು 


ಅವನ ಈ ಗುಪ್ತನಾಗಿರುವಿಕೆಯನ್ನೇ, ವಿಚಿತ್ರವಾದದ್ದನ್ನೇ - ಅದರಿಂದಲೇ . 
ಅವನು ಗುಪ್ತನು. 

ಅಥವಾ ಆತ್ಮನೂ ಸಹ ಗುಪ್ತನೇ! ಆತ್ಮನನ್ನು ತಿಳಿಯುವಂತಿಲ್ಲ. ತಿಳಿದರೂ 
ತಿಳಿಯದಿರುವುದು ಇನ್ನೂ ಇರುತ್ತದೆ. ತಿಳಿದದ್ದನ್ನೇ ಯಾರಿಗೂ ಹೀಗೆಂದು 
ಹೇಳಲು ಅಸಮರ್ಥರು ನಾವು - ಅದರಿಂದ ಆತ್ಮನೂ ಸಹ ಗುಪ್ತನೇ!! 


ಗುರವೇ ನಮಃ 

ಗುರು - ಪರಮಾತ್ಮನು, ಗುರು - ಜ್ಞಾನವನ್ನು ಆತ್ಮಜ್ಞಾನವನ್ನು 
ತಿಳಿಸುವವನು. ಪರಮಾತ್ಮನ ಎಡೆಗೆ ದಾರಿತೋರುವವನು - ಆ ದಾರಿಯಲ್ಲಿ 
ನಮ್ಮನ್ನು ತಿಳಿಸುವವನು, ಬಿಡುವವನು - ಪರಮಾತ್ಮನಿಗಿಂತಲೂ ಶಕ್ತಿವಂತನು, 
ಕಾಪಾಡುವವನು. ಗುರುಗೀತೆಯಲ್ಲಿ ಗುರುವಿನ ವಿಚಾರ ವಿಶದವಾಗಿದೆ. 
ಇದನ್ನು ಓದಬೇಕು, ತಿಳಿಯಬೇಕು, ತಲ್ಲೀನವಾಗಬೇಕು. ಪರಮಾತ್ಮ ನನ್ನೇ 
ಗುರುವು ಪ್ರತಿಬಿಂಬಿಸುತ್ತಾನೆ. ಅವನನ್ನು ಪ್ರತಿನಿಧಿಸುತ್ತಾನೆ. - ಗುರುತತ್ವವೇ 
ಪರತತ್ವ. ಗುರುಗೀತೆಯನ್ನು ಓದಬೇಕು - ಓದಿ ಆನಂದಿಸಬೇಕು. ಅದು 
ಸಿಕ್ಕುವುದೇ ಪರಮಾತ್ಮನ ಕೃಪೆಯಿಂದ. ನಮ್ಮ ಸಂಸ್ಕಾರ ಬಲದಿಂದ. ಕರ್ಮ 
ಸವೆದಿರುವುದರಿಂದ - ಇಲ್ಲದೇ ಇಲ್ಲ - ಗುರುವೇ ನಮಃ. 


ನಮೋ ಮೂಲಾಧಿವಾಸಾಯ ನೀಲವಸ್ತಧರಾಯ ಚ ! 
ಪೀತವಸ್ತ್ರಾಯ ವಸ್ತ್ರಾಯ ರಕ್ತವಸ್ತ್ರಧರಾಯ ಚ 11371 (816-620) 


ಮೂಲಾಧಿವಾಸಾಯ ನಮಃ 
ಮೂಲ - ಅಧಿವಾಸ 
ಮೂಲ - ಎಂದರೆ ಎಲ್ಲಕ್ಕೂ ಮೊದಲೇ ಇರುವುದು ಯಾವುದೋ : 


ಅದು - ಪರಮಾತ್ಮನು. 


ಅಧಿ - ಎಂದರೆ ಪರಮಾತ್ಮನಿಗೆ, ಇಹ ಮತ್ತು ಪರಕ್ಕೂ ಮಾರಿದುದು 


ಯಾವುದೋ ಅದು - ಆ ಸ್ಥಾನ, ವಾಸ - ಅಲ್ಲಿ ಇರುವವನು. 


ಪ್ರಳಯಕಾಲದಲ್ಲಿ ವಟಪತ್ರಶಾಯಿಯಾಗಿ ಇದ್ದವನು ಯಾರೋ ಅವನು 


೨೦4 


817. 


818. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


- ಪರಬ್ರಹ್ಮ - ಪರಮಾತ್ಮ - ಪರಮೇಶ್ವರ ಎಲ್ಲ ನಾಮದಿಂದ ಕರೆದರೂ 


ಅವನೇ. ಅವನೇ ಮೂಲಾಧಿವಾಸ. 

ಅಥವಾ 

ಆತ್ಮಗಳು ಪರಬ್ರಹ್ಮದಲ್ಲಿಯೇ ಹಿಂದಿನ ಕಲ್ಪಾಂತದಲ್ಲಿ ಐಕ್ಯವಾದ್ದರಿಂದ 
ಅವೂ ಸಹ ಮೂಲನಾದ ಪರಬ್ರಹ್ಮನಲ್ಲಿ ಪ್ರಳಯಕಾಲದಲ್ಲಿ ಪರಮಾತ್ಮನಲ್ಲಿ 
(ಅಧಿ) ವಾಸಮಾಡುತ್ತವೆ. ಅದರಿಂದ ಆತ್ಮಗಳು ಸಹ - ಮೂಲಾಧಿವಾಸಗಳೇ. 

ಅಥವಾ 

ಪರಮಾತ್ಮನಲ್ಲಿ ವಾಸಮಾಡುವುದಕ್ಕಿಂತ ಉತ್ತಮವಾದ ಸ್ಥಿತಿ ಬೇರೊಂದಿಲ್ಲ. 
ಅದರಿಂದ ಆತ್ಮಗಳು - ಮೂಲಾಧಿವಾಸಗಳೇ. 

ಅಥವಾ | oo 

ಶರೀರಗಳಲ್ಲಿ ವಾಸಮಾಡುವುದಕ್ಕಿಂತ ಪರಬ್ರಹ್ಮನ ಚಿಂತನೆಯಲ್ಲಿ ನಿರಂತರ 
ಬುದ್ದಿ ಮನಗಳನ್ನು ಐಕ್ಕಮಾಡುವುದು ಅತಿ ಉತ್ತಮ ಸ್ಥಿತಿ - ಇದು 


ಮೂಲಾಧಿವಾಸ ರಿತಿ. ಅಥವಾ, 


ಎಲ್ಲಿಂದ ಆತ್ಮವು / ದೇಹವು ಬಂದಿತೋ ಅಲ್ಲಿ ಮೂಲದಲ್ಲಿ ತಮ್ಮ 
ತಮ್ಮ ಸ್ಥಾನ ಅಥವಾ ವಸ್ತು (ಪಂಚಭೂತಗಳು, ಇಂದ್ರಿಯ ಅಧಿ ದೇವತೆಗಳು) 
ಅಲ್ಲಿ ವಾಸಮಾಡಿದರೆ ಅಥವಾ ಅವುಗಳ ಚಿಂತೆಯಲ್ಲಿಯೇ ಮನಸ್ಸನ್ನು ಮತ್ತು 
ವಿವೇಕ ಬುದ್ದಿಯನ್ನು ತೊಡಗಿಸಿದರೆ ಅದೂ ಸಹ ಮೂಲಾಧಿವಾಸವೇ 
ಆಗುತ್ತದೆ. 


ನೀಲವಸ್ತ್ರಧರಾಯ ನಮಃ 
ನೀಲಿಯ ಅಥವಾ ಆಕಾಶವರ್ಣದ ವಸ್ತ್ರವನ್ನು ಧರಿಸಿರುವವನು ಯಾರೋ 
ಅವನು ಪರಮಾತ್ಮ. 
ನೀಲ - ಇಂದ್ರ ನೀಲಮಣಿ, ರತ್ನಗಳಿಂದ ಅಲಂಕರಿಸಲ್ಪಟ್ಟವನು. 
ಶ್ರೀದೇವಿಯೇ ನೀಲಮಣಿ, ರತ್ನ, ಸಂಪತ್ತು ಇವುಗಳಿಂದ ಶೋಭಿಸುವವನು 
/ ಶೋಭಿಸುವ ವಸ್ತ್ರವನೇ ಧರಿಸಿರುವವನು. 
ನೀಲ - ಆಕಾಶವನ್ನೇ ವಸ್ತ್ರವಾಗಿ ಧರಿಸಿರುವವನು. 
ನೀಲ - ನೀಲಿಯ ಆಕಾಶದಲ್ಲಿ ನಕ್ಷತ್ರ, ಚಂದ್ರರು ಹೊಳಪಿನಿಂದ 
ಶೋಭಿಸುತ್ತಾರೆ. ಅಂದರೆ ಪರಮಾತ್ಮನ ದಿವೃತೇಜೋಮಯ ವದನವನ್ನು 
ಮತ್ತು ಅದರ ಬೆಳಕನ್ನು. ಹೇಳಬೇಕೇ! ' 


ಪೀತವಸ್ತ್ರಾಯ ನಮ: 
ಪೀತ - ಹಳದಿ, ಬಂಗಾರದ ವರ್ಣ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


819. 


820, 


505 


ಪೀತವಸ್ತ್ರಧರ - ಬಂಗಾರ ವರ್ಣದ ವಸ್ತ್ರವನ್ನು ಉಟ್ಟಿರುವವನು, 
ನೀಲಮೇಘಶ್ಯಾಮನಾದ ಪರಬ್ರಹ್ಮನಿಗೆ ಜಂತೆ ವರ್ಣದ ವಸ್ತ್ರವು 
ಬಹಳವಾಗಿ ಮೆಚ್ಚುತ್ತದೆ. ನೀಲಿಯ ಆಕಾಶದಲ್ಲಿ ಹಳದಿಯ ಮಿಂಚು ಬಂದರೆ. 
ಯಾವ ರೀತಿ ಎದ್ದು ರು ಬಂ ಬು ಹಾಗೆ ಪರಮಾತ್ಮನು ಚೆನ್ನಾಗಿ 


ಕಾಣುತ್ತಾನೆ ನಿ. 


ಮಹಾವಿಷ್ಣು, ಶ್ರೀಹರಿ, ಶ್ರೀಕೃಷ್ಣರು ಈ ವಸ್ತ್ರದಲ್ಲಿ ಬಹಳ 
ಮನಮೋಹಕರಾಗಿ ಕಾಣುತ್ತಾರೆ ಎಂದು ವರ್ಣಿಸಲ್ಪಟ್ಟಿದೆ. ಖುಷಿ ಮುನಿಗಳು, 
ತಪಸ್ವಿಗಳು ವರ್ಣಿಸಿ ಪ್ರಾರ್ಥಿಸುವ ರೀತಿ ಇದು. - ಮಹಾ ತಪಸ್ಸುಮಾಡಿ 
ಪರಮಾತ್ಮನನ್ನು ಸಾಕ್ಷಾತ್ತಾಗಿ ಪ್ರತ್ಯಕ್ಷಮಾಡಿಸಿಕೊಂಡು ನೋಡಿದಾಗ ಭಕ್ತರು 
ಕೊಂಡಾಡಿದ ರೀತಿ ಇದು. ಇನ್ನು ಬ್ರಹ್ಮದೇವರು ನರಿಸಿಂಹನಗ ಈ ರೀತಿ 
ವರ್ಣಿಸುವುದು ಮಹತ್ತಾದ್ದು!! 


ವಸ್ತ್ರಾಯ ನಮಃ 

ವರ್ಣಿಸಲಸಾಧ್ಯವಾದ ಬಣ್ಣದ ವಸ್ತ್ರವನ್ನು ಧರಿಸಿರುವವನು. ಎಂದರೆ 
ಇಂತಹದೇ ರೀತಿ ಇರುವವನು, ಇಂತಹದೇ ಬಣ್ಣದ ವಸ್ತ್ರವನ್ನು ಧರಿಸಿದ್ದಾನೆ 
ಎಂದರೆ ಅವನನ್ನು ನಿರ್ದೇಶಿಸಿದ ಹಾಗೆ ಆಗುತ್ತದೆ. ಆಗ ಪರಮಾತ್ಮನು 
ನಮ್ಮ ಮನಸ್ಸಿನ ಅಳತೆ, ಪರಿಮಿತಿಗೆ ಒಳಪಡುತ್ತಾನೆ. ಆದರೆ ಅವನು 
ಇದಕ್ಕೆ ಅಪವಾದ. ಇದನ್ನು ಮಾರಿದವನು. ಅದರಿಂದ ವಸ್ತ್ರಗಳ ಬಣ್ಣಗಳನ್ನು 
ಹೇಳಿ ಹೊಗಳಲು ಹೋಗಿ ವರ್ಣವೇ ಗುರುತಿಸಲಾಗದ ರೀತಿಯ 
ವಸ್ತ್ರವಾದ್ದರಿಂದ ವಸ್ತ್ರಾಯ ನಮಃ ಎಂದಿರುವುದು. 

ಅಥವಾ ನೋಡುತ್ತ ನೋಡುತ್ತ ಗ್ರಹಿಸಿ ಹೇಳುವುದರೊಳಗೆ ಬಣ್ಣಗಳು 
ಬದಲಾಯಿಸುವುದರಿಂದ ""ವಸ್ತ್ರಾಯ ನಮಃ'' ಎಂದಿರಬೇಕು!! 


ರಕ್ತವಸ್ತಧರಾಯ ನಮಃ 
ರಕ್ತದ ಎಂದರೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿರುವವನು - ಪರಮಾತ್ಮ, 
ಆತ್ಮ. 
ಅಥವಾ ಆತ್ಮನು ರಕ್ತಮಯವಾದ ಶರೀರಗಳನ್ನು ಹೊಂದಿ ಅದರಲ್ಲಿ 
ವಾಸಿಸುವುದರಿಂದ ರಕ್ತವಸ್ತ್ರಧರನು. 


ರಕ್ತಮಾಲ್ಯ ವಿಭೂಷಾಯ ರಕ್ತಗಂಧಾನುಲೇಪಿನೇ / 
ಚ ಕಾಜು ಸುಧರ್ಮಾಯ ಧನಾಯ ಚ 11381 
(821-826) 


೨೦6 


823. 


822. 


ರಕ್ತಮಾಲ್ಯವಿಭೂಷಾಯ ನಮಃ 
ರಕ್ತ - ಎಂದರೆ ರಕ್ತ, ಅಥವಾ ರಕ್ತವರ್ಣ ಅಥವಾ ರಕ್ತದಿಂದಾದ 
ವಸ್ತುಗಳಿಂದ ಮಾಡಿದ, ಮಾಲ್ಯ - ಹಾರದಿಂದ, ಅಥವಾ ಹಾರಗಳಿಂದ, 
ವಿಭೂಷಾಯ - ವಿಶೇಷವಾಗಿ ಅಲಂಕರಿಸಲ್ಪಟ್ಟವನು ಅಥವಾ ತನಗೆ 
ತಾನೇ ಅಲಂಕರಿಸಿಕೊಂಡಿರುವವನು - ಯಾರೋ ಅವನು - ನರಸಿಂಹಸ್ವಾಮಿ. 
(ಹಿರಣ್ಯಕಶಿಪುವನ್ನು ಸಂಹಾರಮಾಡಿದ ತಕ್ಷಣದ ನರಸಿಂಹಸ್ವಾ ಮಿಯ ಧು, 


ಅಥವಾ ಮಾತಾ ಕಾಳಿಕಾದೇವಿ / ಭದ್ರಕಾಳಿ. 


ಈ ನಾಮವು ಬ್ರಹ್ಮದೇವರಿಂದ ಹೇಳಲ್ಪಟ್ಟು ಸಾಕ್ಷಾತ್‌ 
ನರಸಿಂಹಸಾ ್ವಿಮಿಯನ್ನೇ ಸೂಚಿಸುತ್ತದೆ. ಸಹಸ್ರನಾಮವನ್ನು ಬ್ರಹ್ಮದೇವರು 
ಹಿರಣ್ಯಕಶಿಪುವನ್ನು ಸಂಹರಿಸಿದ ಕ್ಷಣದಲ್ಲಿ ಕಂಡ ಉಗ್ರ ಮತ್ತು ಕರಾಳವಾದ. 
ರೂಪ - ರಾಕ್ಷಸನ ಹೊಟ್ಟೆಯನ್ನು ಉಗುರುಗಳಿಂದ ಬಗೆದು ಅದರಲ್ಲಿದ್ದ 
ಕರುಳುಗಳನ್ನು ಮಾಲೆ ಮಾಲೆಗಳಾಗಿ ತೆಗೆದು ತನ್ನ ಕೊರಳಿಗೆ ಹಾರ ರೂಪದಲ್ಲಿ 
ಹಾಕಿಕೊಂಡಿದ್ದನು. ಸಿಂಹದ ಮುಖ, ಕರುಳಿನ ಮಾಲೆ, ರಕ್ತಮಾಲ್ಯವಿಭೂಷನು, 
ರಾಕ್ಷಸನ ರಕ್ತವನ್ನು ಪಾನಮಾಡಿದ ಸಿಂಹದ ಮುಖ, ಮೈಮೇಲೆ ಸುರಿಯುತ್ತಿರುವ 
ರಕ್ತದ ಕೋಡಿ, ಮೈಮೇಲೆ ಅಲ್ಲಲ್ಲಿ ಬಿದ್ದಿರುವ ಮಾಂಸದ ಚೂರುಗಳು, 
ಮೇಲಾಗಿ ಕೋಪಗೊಂಡಿದ್ದ ಸಿಂಹದ ಮುಖ, ರಾಕ್ಷಸನನ್ನು ಕೊಂದೆನೆಂಬ 


ಸಂತೋಷದ ಹೀ ಹ್ಹೀ ಹ್ಹೀ ಕಾರ, ಪ್ರಹ್ಲಾದನ ಮೇಲಿನ ಪ್ರೀತಿ, ಉಗ್ರದಲ್ಲೂ 


ಭಕ್ತನ ಮೇಲಿನ ಪ್ರೀತಿ, ಮುಂದೆ ಬ್ರಹ್ಮದೇವರು, ಹಿಂದೆ ಲಕ್ಷ್ಮಿ, ಅಲ್ಲಿ 
ಪ್ರಹ್ಲಾದ ಕಂದ, ಹಿಂದೆ ದೇವ ದೇವತೆಗಳ ಗಣ, ನೆರೆದವರ ಮುಖದಲ್ಲಿ 
ಭಯ, ಭೀತಿ, ಕಾತುರ, ಉಗ್ರದಿಂದ ಹೇಗೆ ಶಾಂತನಾಗುವನೆಂಬ ವಿಸ್ಮಯ - 
ಮುಂತಾಗಿ ಸನ್ನವೇಶವಿರುವಾಗ ಬ್ರಹ್ಮ, ಪ್ರಹ್ಲಾದ ಲಕ್ಷ್ಮೀ, ನರಸಿಂಹರೇ 
ಪ್ರಧಾನರು - ಸಕಲ ವಿಶ್ವವನ್ನು ಕಾಪಾಡಬೇಕು - ಬ್ರಹ್ಮರು ಸ್ತೋತ್ರಮಾಡಿ 
ಸ್ತೋತ್ರದ ಕೊನೆ ಕೊನೆಯ ಹಂತವನ್ನು ಮುಟ್ಟುತ್ತಿದ್ದಾರೆ - ನರಸಿಂಹನ 
ಮಾತು, ಕೃತಿಗಾಗಿ ಕಾಯುತ್ತಿದ್ದಾರೆ - ಆಗ ಈ ನಾಮ - 
ರಕ್ತಮಾಲ್ಯವಿಭೂಷಾಯ ನಮಃ. 


ರಕ್ತಗಂಧಾನುಲೇಪಿನೇ ನಮಃ 

ರಕ್ತ - ರಕ್ತದ, ರಕ್ತವರ್ಣದ. 

ಗಂಧ - ಗಂಧದಿಂದ : 

ಅನುಲೇಪಿನೇ - ಯಥೇಚ್ಛವಾಗಿ ಹಚ್ಚಿಕೊಂಡಿರುವವನು ಯಾರೋ ಅವನು 
- ಸಾಕ್ಷಾತ್‌ ನರಸಿಂಹನು - (ಮೇಲೆ ಹೇಳಿದ ರಾಕ್ಷಸನ ಸಂಹಾರವಾದ 
ಸಮಯದಲ್ಲಿ ರಕ್ತದಿಂದಲೇ ಲೇಪನನಾಗಿದ್ದನು.) | 


823. 


824. 


ಸಹಸ್ರನಾಮಾವಳಿಃ 507 


ಇತರ ಸಮಯದಲ್ಲಿ ರಕ್ತವರ್ಣದ ದಿವ್ಯಗಂಧದಿಂದ ಲೇಪಿಸಿದ 
ದೇಹದವನಾಗಿದ್ದನು. ಇದರಿಂದ ಸುಗಂಧವು ಹೊರಸೂಸಿ ವಾತಾವರಣವನ್ನು 
ದಿವ್ಯವನ್ನಾಗಿ ಮಾಡಿದ್ದಿತು. ನರಸಿಂಹನು ಲಕ್ಷ್ಮಿಯೊಡನೆ ಸುಗಂಧ ಲೇಪನದಿಂದ 


ಸುಂದರವಾಗಿಯೂ, ಸಂತೋಷಯುಕ್ತನಾಗಿಯೂ ಭೋಗದಿಂದ ಫಂ 


ಭೋಗಾನರಸಿಂಹನಾಗಿದಾ ನೆ. 


ಧುರಂಧರಾಯ ನಮಃ 

ಧರುಂಧರ - ಭಾರ ಹೊರುವ ಪ್ರಾಣಿ / ಮುಖಂಡ ನಾಯಕ, ಭಾರ 
ಹೊರುವ ಶ್ರೇಷ್ಠ ಪುರುಷ. 

ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮನು ಈ ಎಲ್ಲಾ 
ಬ್ರಹ್ಮಾಂಡಗಳನ್ನು ತನ್ನ ""ಏಕಾಂಶೇನ ಸ್ಥಿತೋ ಜಗತ್‌'' - ಸಂಪೂರ್ಣ 
ಭಾವದಲ್ಲಿ ಎಷ್ಟೋ ಎಣಿಸಲಸಾಧ್ಯವಾದ ಸಂಖ್ಯೆಗಳ ಭಾಗಗಳನ್ನು ಮಾಡಿದರೆ 
ಅದರಲ್ಲಿ ಒಂದೇ ಒಂದು ಅಂಶಮಾತ್ರದಿಂದ ನಿಂತು: ನಡೆಯುತ್ತಿದೆ ಎಂದು 


ಶ್ರೀಕೃಷ್ಣನು ಅರ್ಜುನನಿಗೆ ವಿಶ್ವರೂಪ, ವಿಭೂತಿ ಯೋಗದಲ್ಲಿ ಹೇಳಿದ್ದಾನೆ. 


ಎಂದಮೇಲೆ ಇವನು ಧುರಂಧರ. ಇಷ್ಟು ಭಾರವನ್ನು ಹೊತ್ತರೂ ಇನ್ನೂ 
ಇಷ್ಟರ ಎಷ್ಟೋ ಪ್ರಮಾಣದಲ್ಲಿ ಏಕಕಾಲದಲ್ಲಿ ಹೊರುವ ಸಾಮಥಣ್ಯವಿದೆ 
ಎಂದು. ಊಹಿಸಿದರೆ ನಮ್ಮ ಊಹೆ ಗುರಿ ಮುಟ್ಟುತ್ತದೆಯೋ ಏನೋ! 
ತಿಳಿದವರ್ಕಾರು! ಭಾರವೆಂದರೆ ಗಾತ್ರ, ಘನದ ಪ್ರಮಾಣವೊಂದೇ ಅಲ್ಲ! 
ನಿರಂತರ ಸಂಕಲ್ಪ ರೀತಿಯಲ್ಲಿ ಚಾಚೂ ತಪ್ಪದೇ ಸಕ್ಕಲ ಜೀವಕೋಟಿ, ಚರಾಚರ 
ವಸ್ತುಗಳ ಆಗು ಹೋಗುಗಳು ತಪ್ಪದೆ ಏಕ ಕಾಲದಲ್ಲಿ ಏಕಮೇವಾದ್ವಿತೀಯ 
ಎಂಬಂತೆ ಆಗಿ ನಡೆಸುವವನು ಅವನಲ್ಲದೇ 'ಮತ್ಯಾರಿಂದ ಸಾಧ್ಯ. ಅಥವಾ 
ಅವನನ್ನು ಮಾರಿ ಮತ್ಯಾರಿರುವರು? ಇಲ್ಲ - ಅವನೆ, ಅವನೊಬ್ಬನೇ - 
ಅದರಿಂದ ಅವನು ಧುರಂಧರನು - ಧುರುಂಧರಾಯ ನಮಃ ಎಂದರೆ 
ನಮಸ್ಕಾರವು ಅವನಿಗೇ ಸೇರುತ್ತದೆ!! 


ಧೂತಾಯ ನಮಃ 

ಧೂ - ಅಲ್ಲಾಡಿಸು, ನಾಶಮಾಡು, ಇತ್ಯಾದಿ. 

ಸಕಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ನಡೆಸುವವನೂ, 

ನಡೆಸುತ್ತಿರುವವನು. ಈವರೆಗೆ ನಡೆಸಿದವನು, ಸೃಷ್ಟಿಸಿದವನು, 
ನಾಶಮಾಡುವವನು - ಸಕಲವೂ ಪರಮಾತ ನೇ! ಅವನೇ ಪರಬ್ರಹ್ಮ, ಅದಿ 
ದೇವ, ಅಂತ್ಯದೇವ, ಸಕಲವೂ ಅವನೇ! ಧೂತನೂ ಅವನೇ! ಅವಧೂತನೂ 
ಅವನೇ! ಅವತಾರನೂ ಅವನೇ! - ಧೂತನೂ ಅವನೇ! 

ಆತ್ಮನೂ ಪರಮಾತ್ಮನಿಂದ ಹೊರಟು ಮತ್ತೆ ಸೇರುವವರೆಗೆ ಕಾಲಚಕ್ರದಲ್ಲಿ 


, 508 


825. 


826. 


ಶ್ರೀ ನೃಸಿಂಹ ಸಹಸ್ತ್ರನಾಮಾವಳಿಃ 


ಸಿಕ್ಕಿ ಅನೇಕ ಕೋಟಿ ಶರೀರವನ್ನು ಧರಿಸಿ, ತ್ಯಜಿಸಿ, ಆತ್ಮಜ್ಞಾನವನ್ನು 
ಯಾವಾಗಲೋ, ಯಾರ ಕೃಪೆಯಿಂದಲೋ ಹೊಂದಿರುತ್ತಾನೆ - ಇವನೂ 
ಧೂತನೇ! ಆದರೆ ಪರಮಾತ್ಮನ ಅಧೀನದಲ್ಲಿ ಎಲ್ಲವನ್ನು ಅನುಭವಿಸುತ್ತಾನೆ. 
ಇದೊಂದು ರೀತಿಯಲ್ಲಿ ಧೂತನು - ಅತ್ಮ. 


ಸುಧರ್ಮಾಯ ನಮಃ 
ಪರಮಾತ್ಮನೇ ಧರ್ಮಸ್ವರೂಪಿ, ಉತ್ತಮೋತ್ತಮ ಧರ್ಮ ಸ್ವರೂಪ 
ಹೊಂದಿರುವವನು - ಸುಧರ್ಮನು. 
ಅಧರ್ಮ, ಧರ್ಮ, ಸುಧರ್ಮ ಎಂದು ವಿಬಾಗಿಸಿದರೆ ಪರಮಾತ್ಮನು 
ಸಾಮಾನ್ಯ ಧರ್ಮವನ್ನು ಸುಧರ್ಮವನ್ನೂ ಎತ್ತಿ ಹಿಡಿದು ಸಂಸ್ಥಾಪಿಸಿದ್ದಾನೆ. 
ಧರ್ಮದ ಕಡಿಮೆ ಬಳಕೆ, ಬಳಕೆಯೇ ಇಲ್ಲದ ಸಮಯ, ಧರ್ಮಕ್ಕೆ 
ವಿರುದ್ದವಾದ ಕಾಲ, ಕಾರ್ಯಗಳು - ಈ ವಿಪರ್ಯಾಸಗಳು ಹುಟ್ಟಿಕೊಂಡಾಗ 
ಪರಮಾತ್ಮನು "ಧರ್ಮ ಸಂಸ್ಥಾಪನೆಗಾಗಿ ಪ್ರಕಟವಾಗುತ್ತಾನೆ. 
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಟ ತಾಮ್‌ / 
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ // 
(ಶ್ಲೋಕ 8, ಅಧ್ಯಾಯ 4 ಭಗವದ್ಗೀತಾ) 
ಅಧರ್ಮವನ್ನು ಧರ್ಮವನ್ನು ಸುಧರ್ಮವನ್ನಾಗಿ ಪರಿವರ್ತಿಸುತ್ತಾನೆ - 
ಎಂದರೆ ಧರ್ಮವು ಇದ್ದ ಹಾಗೇ ಇರುತ್ತದೆ. ಆದರೆ ಉಪಯೋಗಿಸುವವರು 
ಭ್ರಷ್ಠರಾಗಿರುತ್ತಾರೆ. ಭ್ರಷ್ಠರನ್ನು ಉತ್ತಮರನ್ನಾಗಿ ಪರಿವರ್ತಿಸಲು ಪರಮಾತ್ಮನು 
ಪ್ರಕಟನಾಗುತ್ತಾನೆ. ತಾನಾಗಿಯೇ`ಬರಬೇಕೆಂದಿಲ್ಲ . ಸಜ್ಜನರು, ಸಾತ್ವಿಕರು, 
ಸಂನ್ಯಾಸಿಗಳು, ಧರ್ಮ ಗುರುಗಳು, ಮುಂತಾದವರ ಮೂಲಕ ತನ್ನ ಸಂಕಲ್ಪವನ್ನು 
ನೇರವೇರಿಸಿಕೊಳ್ಳುತ್ತಾನೆ. - ಸುಧರ್ಮಾಯ ನಮಃ. 


ಧನಾಯ ನಮಃ 

ಧನ - ಎಂದರೆ ಐಶ್ವರ್ಯ, ಸಂಪತ್ತು ಎಂದರೆ ಧರ್ಮಧನ, ಅರ್ಥದನ, 
ಕಾಮಧನ,, ಮೋಕ್ಷಧನಗಳು - ಇವೆಲ್ಲವನ್ನು “ಶ್ರೀ” ಎಂದು 
ಒಂದುಗೂಡಿಸಬಹುದು. ಪರಮಾತ್ಮನಿಗೆ ಶ್ರೀಯೇ ಪರಮ ಪವಿತ್ರಳು. 
ತನ್ನ ವಕ್ಷಸ್ಥಳದಲ್ಲಿಯೇ ಇರಿಸಿಕೊಂಡಿರುವ ಶ್ರೀಮನ್ನಾರಾಯಣನಿಗೆ ""ಧನ''ದ 
ಕೊರತೆಯೇ! ಅವನು ಧನದ ಗಣಿ - ಕೊಡುತ್ತಿದ್ದಾನೆ, ಕೋರಿದಷ್ಟು ಕೊಡುತ್ತಾನೆ. 


`ಗಣಿಯು ಕಾಮಧೇನು ಈ ಧನಕ್ಕಿಂತ ಉತ್ತಮವಾದ ಸ್ಥಾನವೊಂದಿದೆ - 


ಅದೇ ಸರ್ವರೂ ಅಪೇಕ್ಷಿಸುವ ಧನ - ಸಾಲೋಕ್ಯ, ಸಾಮಾಪ್ಯ, ಸಾಯುಜ್ಯ, 


ಸಾರೂಪ್ಯ, ಪುನರಾವೃತ್ತಿರಹಿತ ಶಾಶ್ವತ ಸ್ಥಾನಗಳು. ಇದೇ ಅತ್ಯುತ್ತಮ ಧನ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ | 509 


827. 


828. 


829. 


ದುರ್ಮದಾಯ ನಮಃ 


- ಈ ಧನವು ಅವನಲ್ಲಿಯೇ ಇರುವುದರಿಂದ ಅವನು - ಧನಾಯ ನಮಃ 
ಎಂದು ನಮಸ್ಕರಿಸಲ್ಪಡುತ್ತಾನೆ. 
ದುರ್ಮದಾಯ ದುರಂತಾಯ ದುರ್ಧರಾಯ ನಮೋ ನಮಃ / 


ದುರ್ನಿರೀಕ್ವಾಯ ಪುಷ್ಪಾಯ ದುರ್ಧರ್ಶಾಯ ದ್ರುಮಾಯ ಚ 111391 
(827-833) 


ಮದ - ಗರ್ವ, ಆಶೆ. 

ದುರ್ಮದ - ಭಯಂಕರವಾದವನು, ಉನ್ಮತ್ತವಾದನು. 

ನರಸಿಂಹ ಸ್ವಾಮಿಯು ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ಬಹಳ 
ಭಯಂಕರನಾಗಿದ್ದನು, ಕ್ರೋಧೋನ್ಮತ್ತನಾಗಿದ್ದನು - ದುರ್ಮದನಾಗಿದ್ದನು. - 


ಅದರಿಂದ ದುರ್ಮದಾಯ ನಮಃ. ಸಹಿಸಲು ಅಸಾಧ್ಯವಾದ 
ರೂಪವುಳ್ಳವನಾಗಿದ್ದನು. 
ದುರಂತಾಯ ನಮಃ 

ದುರಂತ - ಕೆಟ್ಟ ಕೊನೆ - ದುಃಖದಲ್ಲಿ ಪರ್ಯವಸಾನವಾಗುವುದು. 


ಪರಮಾತ್ಮನು ಈ ಅವತಾರದಲ್ಲಿ ಸಹಿಸಲಸಾಧ್ಯವಾದ ರೂಪದಲ್ಲಿದ್ದದ್ದರಿಂದ 
ದುರಂತ ಎಂದು ಹೇಳಲಾಗಿದೆ. ಅವತಾರದ ಸ ಹಿರಣ್ಣ ್ಯಕಶಿಪುವಿನ 
ಸಂಹಾರದ ರೀತಿಯನ್ನು ಸೇರಿದ ಭಾಗ ಅತ್ಯಂತ ದುಃಖಮಯವಾದ್ದು. ಆದರೆ 
ಲೋಕಕಲ್ಯಾಣಕ್ಕಾಗಿ ನಡೆದ ಕಾರ್ಯವಾದ್ದರಿಂದ ಪ್ರಶಂಸಿಬೇಕಾಗಿದೆ. ಎಂತಹ 
ದುರಂತವೇ ಆದರೂ ಅದು ಪರಮಾತ್ಮನ ಸಂಕಲ್ಪದಂತೆ ನಡೆಯುವುದರಿಂದ 


ಏನೋ ಒಂದು ಉದಾತ್ತ ಗುರಿಯಿದ್ದೇ ಇರುತ್ತದೆ. 


ದುರ್ಧರಾಯ ನಮಃ 

ದು - ರ್ಧರ - ಧರಿಸಲು, ಹೊರಲು, ಸಹಿಸಲು ಅಸಾಧ್ಯವಾದ್ದು, 
ಭಾರವನ್ನು ಹೊರಲು ಕಷ್ಟತರವಾದ್ದು. 

ನರಸಿಂಹಸ್ವಾಮಿಯ ಉಗ್ರರೂಪವನ್ನು ಸಹಿಸಲು ಅಸಾಧ್ಯವಾದ್ದು, 
ಭಯಂಕರವಾದ್ದು. ಅಥವಾ, 
ಸಕಲ ಭೂಮಂಡಲ - ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿ, 
ಸಿತಿ, ಲಯ, ಆಗು ಹೋಗುಗಳನ್ನು ನಡೆಯಿಸುವ ಪರಮಾತ್ಮನ ಹೊಣೆ 
ದುರ್ಧರವಾದುದು, ಇತರ ಯಾರಿಂದಲೂ Me ಕೆಲಸ - ಅದರಿಂದ 
ಅವನು ದುರ್ಧರನು. ಅಥವಾ, 

ಪರಮಾತ್ಮನ ಕೋಪ, ಗುರುವಿನ ಕೋಪ, ಅವಕೃಪೆಯನ್ನು ಸಹಿಸಲು, 
ಅನುಭವಿಸಲು ಅಸಾಧ್ಯವಾದುದು -' ಅದರಿಂದ ಅವರು ದುರ್ಧರರು. 


510 


830. 


831. 


832. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಅಥವಾ | | 
ದುರಂತ, ಅಪಘಾತಗಳನ್ನು ಸಹಿಸಲು ಅಸಾಧ್ಯವಾದುದು - ಅದರಿಂದ 
ದುರ್ಧರಗಳು - ಪರಮಾತ್ಮನೇ. 
ಅಥವಾ 
ಪರಮಾತ್ಮನ ಅಗಲಿಕೆಯನ್ನು ಸಹಿಸಲು ಅಸಾಧ್ಯವಾದುದು - ಅದನ್ನು 
ಕಲ್ಪಿಸುವ ಪರಮಾತ್ಮನೇ ದುರ್ಧರನು - ದುರ್ಧರಾಯ ನಮಃ. 
ದುರ್ನಿರೀಕ್ಷಾಯ ನಮಃ | 
ನಿರೀಕ್ಷೆ - ಎಂದರೆ ಕಾಯುವುದು, ಯಾವುದೋ ಒಂದು ಘಟನೆಯು 
ಸಂಭವಿಸುವುದೆಂದು ಕಾಯುವುದು - ನಿರೀಕ್ಷೆ. 
ದುರ್ನಿರೀಕ್ಷೆ - ಎಂದರೆ ನಿರೀಕ್ಷೆಯೇ ಅಸಮಾಧಾನ ಹುಟ್ಟಿಸುತ್ತದೆ ಅದು 
ರ್ನಿರೀಕ್ಷೆ. | 
ಪರಮಾತ್ಮನಿಗಾಗಿ ಅವನ ಕೃಷೆಗೆ ಕಾಯುವುದು ಸಹನ ಶಕ್ತಿಯನ್ನು 


 ಮಾರಿಸುತ್ತದೆ. 


ಅಥವಾ 
ನರಸಿಂಹನ ಅವತಾರವನ್ನು ಯಾರೂ ನಿರೀಕ್ಷಿಸಿರಲಿಲ್ಲ - ಅವನ ರೂಪ, 
ಕಾರ್ಯ ಎಲ್ಲವೂ ನಿರೀಕ್ಷೆ ಮಾರಿ ಆದದ್ದರಿಂದ ಅದು ದುರ್ನಿರೀಕ್ಷೆ - ಅವನು : 
ದುರ್ನಿರೀಕ್ಷಾಯ ನಮಃ. 
ಅಥವಾ | 
ದುಸ್ಸಹವಾದ ಘಟನೆಗಳನ್ನು ' ನಿರೀಕ್ಷಿಸಿ ಆಶ್ವಾಸನೆ ಕೊಡುವವನು - 
ದುರ್ನಿರೀಕ್ಷನು. 
ಪುಷ್ಟಾಯ ನಮಃ 
ಪುಷ್ಟಿ - ಪೋಷಣೆ, ವೃದ್ದಿ, ಸಂವೃದ್ದಿ, ಸಂವರ್ಧನೆ. 
ಪುಷ್ಟಿಯಾಗಿ ಬೆಳೆದವನು, ಪರಮಾತ್ಮನು ಸಂವೃದ್ದ ನು. ಸಕಲ 
ಗುಣಗಳಲ್ಲಿಯೂ, ದಯೆ, ಕರುಣೆಗಳಲ್ಲಿಯೂ ಸಾಗರಸ್ವರೂಪನು. ಹೇರಳವಾಗಿ 
ಇರುವವನು. ದಯೆ, ಕರುಣೆಗಳನ್ನು ಉದಾರವಾಗಿ ಹಂಚುವವನು - 
ಪುಷ್ಪನು - ಹಿಂದು ಮುಂದು ನೋಡದೆ ಭಕ್ತರಿಗೆ ವರವನ್ನು ಕೊಡುವವನು, 


 ಕಾಪಾಡುವವನು - ಪುಷ್ಪನು - ಪುಷ್ಪಾಯ ನಮಃ. 


ದುರ್ಧರ್ಶಾಯ ನಮಃ 
ಧರ್ಶ - ಧರ್ಷ - ದೈರ್ಯ, ಉದ್ದಟತನ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 511 


833. 


834. 


ಉತ್ಕಟ ಕೆಟ್ಟ ಧೈರ್ಯ, ಪರಾಕ್ರಮಗಳನ್ನು ನಾಶಮಾಡುವವನು - 
ದುಷ್ಟಶಕ್ತಿಗಳನ್ನು ದಮನ ಮಾಡುವವನು. ದುಷ್ಟ ಶಕ್ತಿಗಳು ತಲೆ ಎತ್ತದಂತೆ 
ಮೊಳಕೆಯಲ್ಲಿಯೇ ನಾಶಮಾಡುವವನು - ದುರ್ಧರ್ಶ - ಪರಮಾತ್ಮನು 
ಕೆಟ್ಟ ಶಕ್ತಿಗಳನ್ನು ನಾಶಮಾಡಿ ಕಾಪಾಡುವವನು - ಪರಮಾತ್ಮ, ಆನಾ! 
ನಮಸ್ಕಾರಗಳು. - ದುರ್ಧರ್ಶಾಯ ನಮಃ. 


ದೃಮಾಯ ನಮಃ / ದ್ರುಮಾಯ ನಮಃ 
ದ್ರುಮ - ಎಂದರೆ ಮರ / ಗಿಡ, ವೃಕ್ಷ. 
ಪರಮಾತ್ಮನು ಕಲ್ಪವೃಕ್ಷ, ಕಲ್ಪದ್ರುಮ. ಕೇಳಿದ್ದನ್ನು ಕೊಡುವವನು - 
ಕಾಮಿತ ಫಲಗಳನ್ನು ಕೊಡುವವನು - ಅತ್ಯಂತ ಉನ್ನತವಾದ ವಸ್ತುಗಳನ್ನು 
ಸಹ ಕೊಡುವವನು - ಸಾಲೋಕ್ಯ, ಸಾಮಾಪ್ಯ, ಸಾಯುಜ್ಯ, ಸಾರೂಪ್ಯ 
ಪದವಿಯನ್ನು ಸಹ ದಯಪಾಲಿಸುವವನು - ಕೊಡುವುದರಲ್ಲಿ ಕಾಪಾಡುವವರಲ್ಲಿ 
ಇವನ ಸಮರು ಯಾರೂ ಇಲ್ಲ - ಅಸಮನು - ದ್ರುಮಾಯ ನಮಃ. 


ದುರ್ಭೇದ್ಧಾಯ ದುರೂಹಾಯ ದುರ್ಲಭಾಯ ನಮೋ ನಮಃ ! 
ದೃಪ್ತಾಯ ದೀಪ್ರವಕ್ರಾಯ ದುರ್ದ್ವಪ್ರನಯನಾಯ ಚ 114011 
(834-839) 


ದುರ್ಭೇದ್ಯಾಯ ನಮಃ 
ಪರಮಾತ್ಮನ ನಿಜತ್ವವನ್ನು ತಿಳಿಯಲು ಅಸಾಧ್ಯ - ಅದನ್ನು ಭೇದಿಸಿ 

(ಒಳಗುಟ್ಟನ್ನು ಕಂಡುಹಿಡಿಯುವುದು) ತಿಳಿಯಲು ಸಾಧ್ಯವಿಲ್ಲ. , ಅದರಿಂದ 
ಅವನು ದುರ್ಭೇದ್ಯನು. 

ಮತ್ತು 

ಪರಮಾತ್ಮನ ಸಂಕಲ್ಪವನ್ನು ತಿಳಿಯಲು ಸಾಧ್ಯವಿಲ್ಲ. ಅದರಿಂದ ಅವನೂ, 
ಅವನ ಸಂಕಲ್ಪವೂ ದುರ್ಭೆೇದ್ಯ. 

ಆತ್ಮನ ನಿಜತ್ವವನ್ನು ತಿಳಿಯಲು ಸಾಧ್ಯವಿಲ್ಲ. ಅದೂ ಸಹ ದುರ್ಭೇದ್ಯವೇ! 
ನಾವು ಏನೆಂದು ತಿಳಿಯುತ್ತೇವೆಯೋ ಅವೆಲ್ಲ ಕೇವಲ ನೆಪಮಾತ್ರ - ಮಾತ್ರ. 
ನಿಜತ್ವವು ತಿಳಯುವುದೇ ಇಲ್ಲ - ಆತ್ಮಜ್ಞಾನ, ಆತ್ಮಾನುಸಂಧಾನ, ಎಲ್ಲಾ 
ಸ್ವಾನುಭವದಲ್ಲಿ ಮತ್ತು: ಆನಂದದಲ್ಲಿ ಪರ್ಯವಸಾನವಾಗುತ್ತದೆ - ಯಾವುದು 
ಆನಂದವನ್ನು ಕೊಡುವುದೋ ಅಂತಹ ಜ್ಞಾನವೇ ಆತ್ಮಜ್ಞಾನ - 
ಪರಮಾತ್ಮಜ್ಞಾನವೆಂದು ಕೊಂಡಾಡುತ್ತೇವೆ. ಆದರೆ ಆತ್ಮ, ಪರಮಾತ್ಮ 
ಎಲ್ಲವೂ ದುರ್ಭೇಧ್ಯವೇ! | 

ಅಥವಾ 


512 


835. 


836. 


837. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಪರಮಾತ್ಮನ ಅಥವಾ ಆತ್ಮನ ಒಳಹೊಕ್ಕು ಎಲ್ಲವನ್ನು ತಿಳಿದು ಬರಲು 
ಸಾಧ್ಯವಿಲ್ಲ - ಅದರಿಂದ ಅವನು ದುರ್ಬೇದ್ಯನು - ದುರ್ಭೇದ್ಯಾಯ ನಮಃ. 


ದುರೂಹಾಯ ನಮಃ 

ಪರಮಾತ್ಮನು ಹೀಗೆಯೇ ಅಥವಾ ಹೀಗೂ ಅಥವಾ ಹಾಗೆಯೇ / ಹಾಗೂ 
ಇರುವನೆಂದು ಭಾವಿಸುವುದು ಊಹೆ - ಈ ಊಹೆಗಳೆಲ್ಲ ತಪ್ಪಾಗುತ್ತದೆ. 
ಏಕೆಂದರೆ ಅವನು ಯಾವುಕ್ಕೂ ನಿಲುಕದವನು - ಎಲ್ಲಕ್ಕೂ ಅತೀತನು, 
ಊಹಾತೀತ, ಗುಣಾತೀತ, ಮಾಯಾತೀತ, ರೂಪಾತೀತ, ಭಾವಾತೀತ - 
ಎಂದರೆ ಏನೇನೆಂದು ನಾವು ಅಂದರೆ ನಮ್ಮ ಬುದ್ದಿ ಮನಸ್ಸಿನ / ಇಂದ್ರಿಯಗಳ 
ಶಕ್ತಿಯಿಂದ ಅಂದುಕೊಳ್ಳುವೆವೋ ಅದೆಲ್ಲ ನಿಜವಲ್ಲ. ಎಲ್ಲಕ್ಕೂ ಮಾರಿದವನು. 
ಅದರಿಂದ ಅವನು ಊಹಾತೀತನು - ದುರೂಹಾಯ ನಮಃ. 

ಆತ್ಮನೂ ಇದೇ ರೀತಿ, ಆದರೆ ಆತ್ಮನು ಪರಮಾತ್ಮನ ಸ್ವ ಇಚ್ಛೆಯಂತೆ 
ನಡೆಯುತ್ತದೆ. ಅವನು ಇದರ ಅವ್ಯಕ್ತ ಸೂತ್ರಧಾರ. 


ದುರ್ಲಭಾಯ ನಮಃ 

ಲಭ್ಯ - ಎಂದರೆ ಪಡೆಯುವುದು. 

ದುರ್ಲಭ - ಎಂದರೆ ಸಿಕ್ಕುವುದು ಬಹಳ ಕಷ್ಟ. 

ಪರಮಾತ್ಮನು ಅತ್ಯಂತ ದುರ್ಲಭನು, ಅವನನ್ನು ಪಡೆಯಬೇಕಾದರೆ 
ಬಹಳ ಸಾಧನೆ, ಸಂಸ್ಕಾರ ಮತ್ತೆ ಅವನ ಕೃಷೆ ಬೇಕು. ಅದರಿಂದ ಅವನು 
ಸಿಕ್ಕುವುದೇ ಕಷ್ಟ, ಸಾಮಾನ್ಯವಲ್ಲ. 

ಭಕ್ತರಾದವರಿಗೆ lk ಬಟ ಹತ್ತಿರದಲ್ಲಿಯೇ ಇರುತ್ತಾನೆ. ಅನನ್ಯ : 
ಶ್ರದ್ದೆ, ಭಕ್ತಿಗಳಿಂದ ಅವನನ್ನು ಹೃದಯದಲ್ಲಿ ಕಟ್ಟಿ ಹಾಕಬಹುದು. ಎ 
ಇಲ್ಲಿಯೇ ನಮ್ಮ ಹೃದಯಕಮಲದಲ್ಲಿಯೇ ಇದ್ದಾನೆ. ಆದರೆ ಈ ಜ್ಞಾನ 
ಬಂದು ತಿಳಿಯಬೇಕಾದರೆ ಸಾಕಷ್ಟು ಶ್ರದ್ದೆ, ಭಕ್ತಿ, ಸಂಸ್ಕಾರ, ಅವನ 
ಸೇರುವಿಕೆಗಾಗಿ ಅಳಲು ಬೇಕು. ಜಸ್‌ ಅವನು - ದುರ್ಲಭನು. 

ಅಥವಾ 

ಆತ ಜಾನ, ಆತ್ಮಾನುಸಂಧಾನ, ನಾನು ಎಂಬ ಮಮತ್ವದ ನಿವಾರಣೆ - 
ಆಗಬೇಕಾದರೆ ಕಷ್ಟ. ಅದೂ ಸಹ ದುರ್ಲಭವೇ - ಆತ್ಮನೂ ದುರ್ಲಭಾಯ 
ನಮಃ. 


ದೃಪ್ತಾಯ ನಮಃ  . | ಹೆ 
ದೃಷ್ಟ - ಬೆಳಕಿನಿಂದ ಹೊಳೆಯುವವನು - 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 513 


838. 


839. 


ಪರಂಜ್ಯೋತಿಯಿಂದ, ತೇಜಸ್ಸಿನಿಂದ ಹೊಳೆಯುವವನು - ತನ್ನದೇ ಆದ 
ಬೆಳಕಿನಿಂದ ಬೆಳಗುವವನು - ದೃಷ್ತನು-- ಪರಮಾತ್ಮ. 

ಪರಮಾತ್ಮನ ಅಂಶದಿಂದ, ಅಂಶಮಾತ್ರ ತೇಜಸ್ಸಿನಿಂದ ಪ್ರಕಾಶವಾಗುವವನು 
- ಆತ್ಮ - ಆತ್ಮಜ್ಯೋತಿ - ಈ ಜ್ಯೋತಿ ಆ ಪರಂಜ್ಯೋತಿಯಲ್ಲಿ ಲೀನವಾಗುವುದೇ 
ಆತ್ಮದ ಪರಮೋಚ್ಚವಾದ ಗುರಿ - ಆತ್ಮ, ಪರಮಾತ್ಮನು ದೃಪ್ತನು - ದೃಪ್ತಾಯ 
ನಮಃ. 
ದೀಪ್ರವಕ್ರಾಯ ನಮಃ | 

ದೀಪ್ತ - ಎಂದರೆ ತೇಜಸ್ಸಿನಿಂದ, ಪ್ರಭೆಯಿಂದ ಹೊಳೆಯುತ್ತಿರುವ, ವಕ್ತ 
- ಮುಖವುಳ್ಳವನು - ಬಾಯಿಯುಳ್ಳವನು, ಪರಮಾತ್ಮನ ಯಾವ ಭಾಗವನ್ನು 
ಊಹಿಸಿದರೂ ಅದು ವಿಶಿಷ್ಟ ರೀತಿಯಲ್ಲಿ ತೇಜೋಮಯ, ಕರುಣಾಮಯ, . 
ಭಕ್ತರ ಮನಮೋಹಕವಾದ್ದು, ಮನಸ್ಸನ್ನು ಸೂರೆಗೊಳ್ಳುವಂತಹದು - ಎಂದ 
ಮೇಲೆ ಬಾಯಿಯನ್ನು ಕೇಳಬೇಕೇ? ಇದರಿಂದ ಅವನ ಮನಮೋಹಕವಾದ 
ಹಸುನಗೆ, ಮುಗುಳುನಗೆ, ದಯೆಯಿಂದ ಕೂಡಿದ ಮಾತುಗಳು, ಉದ್ಭವಿಸುವ 
ಸ್ಥಾನ, ಸಾಂತ್ತನಗೊಳಿಸುವ ಮುಖಮುದ್ರೆ, ಇವೇ ಮುಂತಾದವು 
ಉದ್ಭವವಾಗುವ ಸ್ಥಳ - ಮುಖ - ಬಾಯಿ - ಇದು ದೀಪ್ರ, ಎಂದರೆ 
ಪ್ರಕಾಶವಾದ ಬಾಯಿ - ದೀಪ್ರವಕ್ತ - ಸಿಂಹದ ಮುಖದಿಂದ, 
ತೇಜೋಮಯವಾದ ಬಾಯಿಯಿಂದ ಸಾಂತ್ವನ, ಸಂತೋಷ ಬರಬೇಕೆಂದರೆ 
ಬಹಳ ಆಶ್ಚರ್ಯ. ನರಸಿಂಹನ ಮುಖವೇ ದೀಪ್ತವಕ್ತ - 
ಸಂತೋಷದಾಯಕವಾದ್ದು - ಭಕ್ತಗಣಕ್ಕೆ ಆಹ್ಲಾದಕರವಾದ್ದು - ದೀಪ್ರವಕ್ರ್ರಾಯ : 


ಜರಿ 
ನಮಃ. 


ದುರ್ದ್ಯಪ್ತನಯನಾಯ ನಮಃ 

ಭಯಂಕರವಾದ, ಬಹಳ ಹೊಳೆಯುವ ಕಣ್ಣುಗಳುಳ್ಳವನು - 
ಪ್ರಜ್ವಲಜ್ಯೋತಿ ಸ್ವರೂಪದ ಕಣ್ಣುಗಳು - ನೋಡಲು ಅಸಾಧ್ಯವಾದ 
ಕಣ್ಣುಗಳುಳ್ಳವನು - ಸೂರ್ಯಚಂದ್ರರೇ ಕಣ್ಣುಗಳೆಂದರೆ ಸಾಮಾನ್ಯ ಕಣ್ಣಿನ 


ಐ 


ದೃಷ್ಟಿಗೆ ನೋಡಲು ಸಾಧ್ಯವಿಲ್ಲ. ಅದರಿಂದ ದುರ್ದಪ್ತನಯನಾಯ ನಮಃ. 


ನ ಪರಂಜ್ಯೋತಿಯು ಭಯಂಕರವೂ ಹೌದು, ತೀಕ್ಷ್ಣವೂ 


ಹ 


ಹೌದು, ಸುಮಧುರ, ಶಾಂತವೂ ಹೌದು - ನೋಡುವವರ ಭಾವನೆಗೆ ತಕ್ಕಂತೆ 


2 
a 
ಗ 


ರ್ದ್ವಪ್ತ ನಯನಾಯ ನಮೋನ್ನಮಃ. 


ಉನ್ಮತ್ತಾಯ ಪ್ರಮತ್ತಾಯ ನಮೋ ದೈತ್ಯಾರಯೇಔಡಿನಿಶಮ್‌ / 
ರಸಜ್ಞಾಯ ರಸೇಶಾಯ ಆರಕ್ಷವಸನಾಯ ಚ 11411 (840-845) 


514 ` ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


840.  ಉನ್ಮತ್ತಾಯ ನಮಃ | 
ಉನ್ಮತ್ತ - ಮೈ ಮರೆತಿರುವ ಸ್ಥಿತಿ, ಸಂತೋಷವು ಅತಿಯಾದಾ 
ಮೈಮರೆತಿರುವ ಸ್ಥಿತಿ. 
ನರಸಿಂಹಸ್ವಾಮಿಯ ಅವತಾರದ ಪ್ರಪ್ರಥಮ ಉದ್ದೇಶವು 
ಹಿರಣ್ಯಕಶಿಪುವನ್ನು ಸಂಹರಿಸುವುದಾಗಿದ್ದಿತು. ಬ್ರಹ್ಮನು ಕೊಟ್ಟ ವರದಂತೆ 
ಮತ್ತು ವಿಷ್ಣುವೇ ಜಯ ವಿಜಯರಿಗೆ ಸನಕಾದಿ ಯಷಿಗಳ ಶಾಪ ಪರಿಹಾರಕ್ಕಾಗಿ 
ಕೊಟ್ಟ ಮಾತಿನಂತೆ ಜಯ ವಿಜಯರನ್ನು ಮೊದಲ ಜನ್ಮದಿಂದ 
ಬಿಡಿಸುವುದಾಗಿದ್ದಿತು. ಯಾವಾಗ ಹಿರಣ್ಯಕಶಿಪುವಿನ ಸಂಹಾರವಾಯಿತೋ, 
ಆಗ ಕಾರ್ಯ ನಡೆದಿದ್ದರಿಂದ ನಾರಾಯಣನು ನರಸಿಂಹರೂಪದಲ್ಲಿ 
ಉನ್ಮತ್ತನಾದನು. ತಾನು ಸಾಧಿಸಿದ ಕಾರ್ಯಕ್ಕಾಗಿ ಮೈಮರೆತನು ಎಂದು 
ತಿಳಿಯಬಹುದು. | 
ಅಥವಾ 
ಆತ್ಮನು ಸಜ್ಜನರ ಸಹವಾಸದಿಂದ ಬರುವ ಲಾಭಕ್ಕೆ ಮತ್ತು ಪರಮಾತ್ಮನ 
ಕೃಪೆಯಿಂದ ಅವನ ಹತ್ತಿರವಾಗುತ್ತಿರುವ ಸನ್ನಿವೇಶದಲ್ಲಿ ದೇಹದಲ್ಲಿರುವ 
ಬುದ್ದಿ ಮನಸ್ಸುಗಳು ಉನ್ಮತ್ತ ಸ್ಥಿತಿಗೆ ಬರುತ್ತದೆ - ಆತ್ಮನೊಡನೆ 
ಅಂಟಿಕೊಂಡಿರುವ ಮನಸ್ಸು ಉನ್ಮತ್ತತೆಯನ್ನು ಅನುಭವಿಸುತ್ತದೆ - ಉನ್ಮತ್ತಾಯ 
ನಮಃ. 
ಅಥವಾ 
ಪರಮಾತ್ಮನು ತನ್ನ ಕಾಮನೆಯಿಂದ ಅಖಿಲಾಂಡ ಕೋಟ ಬ್ರಹ್ಮಾಂಡವನ್ನು 
ಸೃಷ್ಟಿಸಿ, ನಡೆಯಿಸಿ, ಲಯಮಾಡಿ ತನ್ನಲ್ಲಿಯೇ ಅಡಗಿಸಿಕೊಳ್ಳುವುದರಿಂದ 
ಸಂಕಲ್ಪವು ಪರಿಪೂರ್ಣವಾಯಿತೆಂದು ಆದಾಗ ಅದೆಷ್ಟು ಉನ್ಮತ್ತವಾಗಬಹುದು!! 
ಇದು ಉನ್ಮತ್ತತೆಯ ಮೇರು ಮಟ್ಟದ ಶಿಖರ. ' 


841. ಪ್ರಮತ್ತಾಯ ನಮಃ | 
ಪ್ರಮತ್ತ - ಆನಂದದ ಅನುಭವದ ಮೇರು ಸ್ಥಿತಿಯಲ್ಲಿರುವವನು ಯಾರೋ 
ಅವನು - ಪರಮಾತ್ಮ - ಉನ್ಮತ್ತತೆಯ ಭಾವವೇ ಇದು. 


ವಿ.ಎ ಥ 


) 


ಉನ್ಮತ್ತತೆಯ ಸಮಾನಭಾವ ಅಥವಾ ಉತ್ಕೃಷ್ಟ ಭಾವ, ಭಾವ 
ಪರಿಪೂರ್ಣನಾದವನು ಪರಮಾತ್ಮನೊಬ್ಬನೇ! 

ಅಥವಾ 
ಆತ್ಮನಿಗೆ ಭಾವವಿಲ್ಲ. ಅವನಿಗೆ ಸೇರಿರುವ ಮನಸ್ಸು, ಬುದ್ದಿ, 


hd 


¢ 


842. 


843. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 515 


ಅಹಂಕಾರಗಳು ಈ ಪ್ರಮತ್ತತೆಯನ್ನು ಅನುಭವಿಸುತ್ತವೆ. - ಪ್ರಮತ್ತತೆ, ಉನ್ಮತ್ತತೆ 
ಬರುವುದು ಮನಸ್ಸಿಗೆ ಮಾತ್ರ - ಬುದ್ಧಿಯು ವಿವೇಕಯುತವಾಗಿ ವಿಭಾಗಿಸುತ್ತದೆ. 


'ದೈತ್ಯಾರಯೇ ನಮಃ (ಅನಿಶಮ್‌) 


ಅನಿಶಂ - ಸದಾ, ಎಡೆಬಿಡದೆ, ಯಾವಾಗಲೂ, ನಿರಂತರ. 
ದೈತ್ಯ - ರಾಕ್ಷಸರಿಗೆ, ದಿತಿ ದೇವಿಯ ಮಕ್ಕಳಾದ ರಾಕ್ಷಸರಿಗೆ, ಅರಿ - 
ಶತ್ರು ವಾರುವವನು ಯಾರೋ ಅವನು - ಮಹಾವಿಷ್ಣು. 
ಅಥವಾ 
ದುಷ್ಟಶಕ್ತಿಗಳಿಗೆ ನಿರಂತರ ಶತ್ರುವಾಗಿರುವವನು - ಪರಮಾತ್ಮ - 


ವಿವೇಕಯುತವಾದ ಬುದ್ದಿ. 


ಅಥವಾ ಹಿಂದುಮುಂದು ನೋಡದೆ ದೈತ್ಯರನ್ನು, ದೈತ್ಯ ಸ್ವಭಾವವನ್ನು 


ಮತ್ತು ಅದನ್ನು ಹೊಂದಿರುವವನ್ನು ನಾಶಮಾಡುವವನು - ಶ್ರೀಹರಿ. 


ರಸಜ್ಞಾಯ ನಮಃ 

ರಸ - ರಸಗಳು - ಮಧುರ, ಆಮ್ಲ, ಒಗರು, ಖಾರ, ವಿಷ, ಉಪ್ಪು - 
ಷಡ್ರಸಗಳು. 

ಜ್ಞ - ಎಂದರೆ ತಿಳಿದವನು - ಪರಮಾತ್ಮ. 

ರಸಜ - ಷಡ್ರಸಗಳನ್ನು ತಿಳಿದವನು - ಆಹಾರದಲ್ಲಿ ಒಳಗಿರುವ ಆರು 
ವಿಧವಾದ ರಸಗಳನ್ನು ಮತ್ತು ಅವುಗಳ ಉತ್ಪನ್ನವನ್ನು ತಿಳಿದವನು; 

ಷಡ್ರಸಗಳನ್ನು ವಸ್ತುಗಳಲ್ಲಿ / ಪ್ರಕೃತಿಯ ವಸ್ತುಗಳಲ್ಲಿ ಇಡುವ ರೀತಿಯನ್ನು ' 


/ ಪ್ರಮಾಣವನ್ನು ತಿಳಿದವನು; 


ಷಡ್ರಸಗಳ ಮೂಲವನ್ನು ಮತ್ತು ಮಿಶ್ರಣಗಳನ್ನು ತಿಳಿದವನು, 
ಅಥವಾ 
ರಸ - ನವರಸಗಳು - ಶೃ ಗಾರ, ವೀರ, ಕರುಣ, ಅದ್ಭುತ, ಹಾಸ, 
ರೌದ್ರ, ಭಯಾನಕ, ಬೀಭತ್ಸ ಮತ್ತು ಶಾಂತ. 
ಜ್ಞ - ಎಂದರೆ ತಿಳಿದವನು. 
ನವರಸಗಳು - ಇವನ್ನು ತಿಳಿದು ಮೂಲದಲ್ಲಿ ಸೃಷ್ಟಿಸಿದವನು. 
ಇವುಗಳ ಸೂಕ್ತ ಪ್ರಮಾಣದಲ್ಲಿ ಮಿಶ್ರಣಮಾಡುವವನು, ಸನ್ನಿವೇಶಗಳನ್ನರಿತು 
ಸೂಕ್ತ ರೀತಿ ಇವುಗಳನ್ನು ಸಂಕಲ್ಪ ಮಾತ್ರದಿಂದ ಪ್ರಕಟಿಸುವವನು. 
ನವರಸಗಳಿಂದ ಸಂಸಾರ ಸಾಗರದಲ್ಲಿ ಜೀವಿಗಳು. ಮುಳುಗಿ, ತೇಲಿ, 


` ಜಿಗುಪ್ಪೆಯಿಂದಲೋ ಅಥವಾ ಆಸೆಯಿಂದಲೋ ಪರಮಾತ್ಮನ ಕಡೆಗೆ 


ತಿರುಗಿದಾಗ ಅವುಗಳನ್ನು ಅಂತರ್ಯಾಮಿಯ ಕಡೆಗೆ ತಿರುಗಿಸಿ ಆತ್ಮನನ್ನು 


516 


844. 


845, 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಪರಮಾತ್ಮನ ಸಹಾಯದಿಂದ ಬಿಡುಗಡೆ ಮಾಡುವವನು - ಅವನೇ ರಸಜ್ಜ. 
ರಸಜ್ಜನಾದ್ದರಿಂದ ಸಕಲ ಅಖಿಲಾಂಡ ಕೋಟ ಬ್ರಹ್ಮಾಂಡಗಳನ್ನು ಮತ್ತು 
ಜೀವಕೋಟಿ, ಸಚರಾಚರ ವಸ್ತುಗಳನ್ನು ತನ್ನ ಅಂಕುಶದಲ್ಲಿರಿಸಿಕೊಂಡು, 
ಸಂಕಲ್ಪ ಮಾತ್ರದಿಂದ ನಡೆಯಿಸುವವನು - ಪರಮಾತ್ಮ - ರಸಜ್ಞಾಯ ನಮಃ. 
ರಸ - ಎಂದರೆ ಪ್ರೇಮ, ಸೌಂದರ್ಯ, ಭಾವನೆ, ದ್ರವಪದಾರ್ಥ, ರುಚಿ. 
ಇವುಗಳ ಮೂಲ ಪ್ರೇರಕ - ಪರಮಾತ್ಮನೇ ಮತ್ತು ಮೂಲದ ಸೃಷ್ಟಿಕರ್ತ 
- ಪರಮಾತ್ಮನೇ! | 
ಅಥವಾ - 
ರಸಗಳನ್ನು ಜ್ಞ ತಿಳಿದವನು - ಆತ್ಮವು ಪರಮಾತ್ಮನ ಅಂಶವಾದ ಕಾರಣ 
ಇವೆಲ್ಲವನ್ನು ತಿಳಿಯುತ್ತದೆ. ಆತ್ಮನಿರುವ ದೇಹದಲ್ಲಿ ಸಂಸ್ಕಾರದ ಮೂಲಕ, 


ಬುದ್ದಿ, ಮನಸ್ಸುಗಳು ಈ ರಸಗಳನ್ನು ಹೊರಪಡಿಸುತ್ತವೆ. ಧೀಶಕ್ತಿಯಿಂದ 


ನಿರ್ಧರಿಸಿ ಮನಸ್ಸು ಇವುಗಳನ್ನು ಅನುಭವಿಸುತ್ತದೆ. ದೇಹಿಯು ""ನಾನು'' : 
ಎಂಬ ""ಅಹಂ''ಭಾವದಿಂದ ಅನುಭವಿಸುತ್ತದೆ. ಇಂದ್ರಿಯಗಳಿಂದ ಅನುಭವ 
ವ್ಯಕ್ತವಾಗುತ್ತದೆ. ಆ ಅನುಭವದ ಭಾವ ಮನಸ್ಸಿನ ಮೂಲಕ ಸಂಸ್ಕಾರವಾಗಿ 
ಪರಿಣಮಿಸುತ್ತದೆ. 
ರಸೇಶಾಯ ನಮಃ | 
ರಸ - ಎಂದರೆ ರಸಗಳಿಗೆ, ಈಶ - ಎಂದರೆ ಒಡೆಯನು. 
ಷಡ್ರಸ, ನವರಸಗಳಿಗೆ ಈಶ್ವರನು - ಅವುಗಳನ್ನು ತನ್ನ ಸಂಕಲ್ಪದಂತೆ 
ರೂಪಿಸುವವನು - ಪರಮಾತ್ಮ - ರಸೇಶನು. 
ಅಥವಾ | | 
ರಸಗಳನ್ನು ಉತ್ಪನ್ನ ಮಾಡುವುದರಿಂದ ಮತ್ತು ವಿಭಾಗ ಮಾಡುವುದರಿಂದ: 
ಮತ್ತು ಮಿಶ್ರಮಾಡುವುದರಿಂದ ಇವನು ರಸೇಶನು - ರಸೇಶಾಯ ನಮಃ. 
ಆರಕ್ತವಸನಾಯ ನಮಃ 
ರಕ್ತ - ಕೆಂಪು ಬಣ್ಣ, ನೆತ್ತರು, ಪ್ರೇಮಾಸಕ್ತ, : 
ವಸನ - ಎಂದರೆ ಬಟ್ಟೆ, ಉಡುಪು, ಧರಿಸುವ ವಸ್ತ್ರಗಳು, ಮನೆ. 
ಆರಕ್ತವಸನ - ಪರಮಾತ್ಮನು ಮೊದಲಿನಿಂದ ಕೊನೆಯವರೆಗೂ ಧರಿಸುವ 
ವಸ್ತುಗಳು ಪ್ರೇಮವನ್ನು ಉತ್ಪನ್ನಮಾಡುತ್ತವೆ. ಪರಮಾತ್ಮನಿಗೆ ಯಾವ 
ವಸ್ತ್ರದಿಂದ ಅಲಂಕಾರಮಾಡಿದರೂ ಅವನು ಮನಮೋಹಕನೇ. ಅನೇಕ 
ರೀತಿಯಲ್ಲಿ ರಂಜಿಸುವ ವಸ್ತ್ರಗಳಿಂದ ಅವನ ಭಾವಗಳು ಹಿರಿಮೆಯಾಗುತ್ತವೆ. 


ಆಮೂಲಾಗ್ರವಾಗಿ ಏನೇ ಧರಿಸಿದರೂ, ಏನನ್ನೇ ವಸ್ತವನ್ನಾಗಿ ಮಾಡಿದರೂ 
ಅದು ಪರಮಾತ್ಮನಿಗೆ ಶೋಭೆಯೇ! - ಅವನು ಆರಕ್ರವಸನನು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ . 517 


846. 


847. 


848. 


ಪಥ್ಯಾಯ ಪರಿತೋಷಾಯ ರಥ್ಯಾಯ ರಸಿತಾಯ ಚ / . 

ಊರ್ಧ್ವಕೇಶೋರ್ಧ್ವ್ವರೂಪಾಯ ನಮಸ್ತೇ ಚೋರ್ಧ್ವರೇತಸೇ 11421 
| (846-651) 
ಪಥ್ಯಾಯ ನಮಃ 

ಪಥಿ - ಎಂದರೆ ದಾರಿಯಲ್ಲಿ ನಡೆಯುವವನು. 

ಪಥ್ಯ - ಆರೋಗ್ಯ, ಹಿತಕರ, ಯೋಗ್ಯ, ಕಲ್ಯಾಣ. 

ಪಥ್ಯಾಯ ನಮಃ - ದಾರಿ ಕಲ್ಪಾದಿಯಿಂದ ಕಲ್ಪಾಂತದವರೆಗೆ 

ಕಾಲಯಾನದಲ್ಲಿ ನಡೆಯುವವನು - ಆತ್ಮ. ಅವನ ಜೊತೆ ಪರಮಾತ್ಮ 
ಅಂತರ್ಯಾಮಿಯಾಗಿ ಅಂತಸ್ಸಾಕ್ಟಿಯಾಗಿ ಬೆನ್ನಲ್ಲಿಯೆ ಇದ್ದು ನಡೆಯುತ್ತಾನೆ. 
- ಅದರಿಂದ ಆತ್ಮನೂ, ಪರಮಾತ್ಮನೂ ಪಥ್ಯಾಯ ನಮಃ ಎಂದು 
ನಮಸ್ಕರಿಸಲ್ಪಡಬಹುದು. 

ಅಥವಾ 

ಪಥ್ಯಾಯ ನಮಃ ಎಂದರೆ ಸದಾ ಸಕಲವೂ ಹಿತಕರವಾದದ್ದನ್ನೇ ಮಾಡುವ 
ಪರಮಾತ ನಿಗೆ ನಮಸ್ಕಾರಗಳು. 


ಪರಿತೋಷಾಯ ನಮಃ | | 
ಪರಿತೋಷ - ಎಂದರೆ ಸಮಾಧಾನ, ಸಂತೋಷ, ಆನಂದ, ಸುಖ, 
ಸದ್ಮಾ ಸಮಾಧಾನ, ಸಂತೋಷ, ಆನಂದ, ಸುಖದಲ್ಲಿ ಎಂದರೆ 
ಸಚ್ಚಿದಾನಂದನಾಗಿರುವವನು ಯಾರೋ ಅವನು - ಪರಮಾತ್ಮನು. 
ಆತ್ಮನು ಪರಮಾತ್ಮನ ಅಂಶ - ಪರಿಪೂರ್ಣನು. ಪರಮಾತ್ಮನ ಪ್ರ 
ಸಂಯಕ್‌ ಜ್ಞಾನದಿಂದ ಪರಿತೋಷನಾಗಬಹುದು. 


ರಥ್ಯಾಯ ನಮಃ 

ರಥಿ - ಎಂದರೆ ರಥದಲ್ಲಿರುವವನು. 

ಈ ದೇಹವೇ ರಥ. ಅದರಲ್ಲಿರುವ ಜೀವನು / ಆತ್ಮನು ರಥಿ. ಆತ್ಮನು 
ಕಲ್ಬಾದಿಯಿಂದ ಕಲ್ಪಾಂತದವರೆಗೆ ಅನೇಕ ಕೋಟಿ ರಥಗಳಲ್ಲಿ ಕ್ರಮಿಸುತ್ತಾನೆ. 
ಅದರಿಂದ ಅವನು ಸದಾ ರಥಿಯೇ. 

ಅಥವಾ | 
ಸಂಸಾರ ಸಾಗರವನ್ನು ಸಕಲ ಅಖಿಲಾಂಡ ಕೋಟ ಬ್ರಹ್ಮಾಂಡಗಳನ್ನು 
ಸೂಕ್ತ ರೀತಿಯಲ್ಲಿ ಚಾಚೂ ತಪ್ಪದೆ ಸಂಕಲ್ಪಮಾತ್ರದಿಂದ ಒಳಗೂ ಹೊರಗೂ 


ಇದ್ದರೂ ಹೊರಗೇ ನಿಂತು ನಡೆಸುವವನು - ರಥಿ - ಅಂತಹ ವಿಶೇಷನಿಗೆ 


ರಥ್ಯಾಯ ನಮಃ ಎಂದು ನಮಸ್ಕರಿಸಬೇಕು. 


518 


849. 


850. 


851. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 
ಕೋಟಿ ಕೋಟಿ ರಥಗಳನ್ನು ನಡೆಸುವವನು - ಮಹಾನ್‌ ರಥಿ. 


ರಸಿತಾಯ ನಮಃ 
ರಸಿತ - ರಸವನ್ನು ಆಸ್ವಾದಿಸಿದವನು - ರಸವನ್ನು ಅನುಭವಿಸಿದವನು ಹ 
ಪರಮಾತ್ಮ. 
ಅಥವಾ 
ಆಸ್ವಾದಿಸಿ ರಸವನ್ನು ಉತ್ತಮಗೊಳಿಸಿದವನು - ರಸಿತ. 
ಊರ್ಧ್ವಕೇಶೋರ್ಧ್ವ್ವರೂಪಾಯ ನಮಃ 
ಊರ್ಧ್ವಕೇಶಾಯ ನಮಃ / ಊಧ್ವರೂಪಾಯ ನಮಃ 
ಊರ್ದ್ವಕೇಶ - ಮೇಲಕ್ಕೆ ಕೊದಲನ್ನು ಎತ್ತಿ ಕಟ್ಟಿದ ಜಟೆಯುಳ್ಳವನು - 
ಶಿವನು. 
ಮೇಲಿನ ದಿಕ್ಕಿಗೆ ತಿರುಗಿಸಿ ಕೂದಲುಗಳನ್ನು ಬೆಳೆಯಿಸಿದವನು - 
ಊರ್ದ್ವಕೇಶನು. | | 
ಕೇಶ - ಎಂದರೆ ಕಿರಣಗಳು. | 
ಮೇಲಿನ ಲೋಕಗಳಿಗೆ ಕಿರಣಗಳನ್ನು ತಿರುಗಿಸಿದವನು - ಶಿವ. 
ಊರ್ಧ್ವಕೇಶ - ಆತ್ಮಗಳು ತಾವು ಬಂದ ಮೂಲಸ್ಥಾನದ ಕಡೆಗೆ / 
ಸತ್ಯಲೋಕದ ಕಡೆಗೆ ತಮ್ಮ ತೇಜಸ್ಸನ್ನು ತಿರುಗಿಸಿರುತ್ತವೆ. - ಇಂತಹ ಆತ್ಮಗಳು 
- ಊರ್ದ್ವಕೇಶಗಳು. 
ಊರ್ಧ್ವರೂಪ - 
ಆತ್ಮಗಳು ಪರಮಾತ್ಮನ. ರೂಪವನ್ನೇ ಹೊಂದಿರುವುದರಿಂದ ಅವು 
ಊರ್ದ್ಧ್ವರೂಪಗಳು. 
ಅಥವಾ 
ಯಾವಾಗಲೂ, ಏನೇ ಅವತಾರವೆತ್ತಿದರೂ, ತನ್ನ ಮೂಲ ಸ್ಥಾನದಿಂದ 
ಬಂದು ಅಲ್ಲಿಗೆ ಹೋಗುವುದರಿಂದ ಊರ್ಧ್ವರೂಪನು - ಮಹಾವಿಷ್ಣು. 
ಅಥವಾ | 
ಆತ್ಮಗಳು ಎಲ್ಲೆಲ್ಲಿ ಬಂದರೂ ಪರಮಾತ್ಮನನ್ನೇ ಸೇರುವ ಗುರಿಯಾದ 
ಊರ್ಧ್ವರೂಪಗಳು. 


ಊರ್ಧ್ವರೇತಸೇ ನಮಃ 

ಮೇಲಿನ ದಿಕ್ಕಿಗೆ ತನ್ನ ರೇತಸ್ಸು (ವೀರ್ಯ)ವನ್ನು ತಿರುಗಿಸಿರುವುದರಿಂದ.: 
ಊರ್ಧ್ವರೇತಸ್‌ - ಇದು ಇರುವವನು - ಊರ್ದ್ವರೇತಸೇ - ಶಿವ - 
ತಪಸ್ವಿಯಾದ ಶಿವನು. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 519 


852. 


ಅಥವಾ | 

ಬ್ರಹ್ಮಚಾರಿಗಳು, ಬ್ರಹ್ಮಚರ್ಯದಿಂದ ಆದ ಸಂನ್ಯಾಸಿಗಳು, ಸನ್ಯಾಸಿಗಳು 
- ಇವರು ರೇತಸ್ಪನ್ನು ಸ್ಪಲನ ಮಾಡದೆ ದಿವ್ಯ ಶಕ್ತಿಯನ್ನಾಗಿ 
ಪರಿವರ್ತಿಸುವುದರಿಂದ ಇವರುಗಳು - ಊರ್ಧ್ವರೇತಸ್ಕರು - ಆಜನ್ಮ 
ಬ್ರಹ್ಮಚಾರಿಗಳು, ಭೀಷ್ಮ. 


ಊರ್ಧ್ವಜಿಹ್ಹಾಯ ಸಿಂಹಾಯ ನಮಸ್ತೇ ಚೋರ್ಧ್ವಬಾಹವೇ ! 
ಪರಪ್ರದ್ವಂಸಕಾಯ್ಕೆವ ಶಂಖಚಕ್ರಧರಾಯ ಚ 111431 
(852896) 
ಊರ್ಧ್ವಜಿಹ್ವಾಯ ನಮಃ 
ಊರ್ದ್ವ - ಮೇಲಿನ ದಿಕ್ಕಿಗೆ, 
ಜಿಹ್ಹ - ಎಂದರೆ ನಾಲಿಗೆಯನ್ನು ಚಾಚಿರುವವನು - ಅಗ್ನಿದೇವನು, 
ಜ್ಯೋತಿಗಳು. 
ಆಗ್ನಿಯು ಯಾವಾಗಲೂ ಮೇಲ್ಮುಖವಾಗಿಯೇ. ಪ್ರಜ್ವಲಿಸುತ್ತಾ 
ಉರಿಯುತ್ತಾನೆ. ಜ್ವಾಲೆಗಳು ಊರ್ದ್ಧ್ವಲೋಕದ ಕಡೆಗೆ ತಿರುಗಿರುತ್ತವೆ. 
ಸಪ್ತಜಿಹ್ವನು, ಹವ್ಯವಾಹನನು. ದೇವತೆಗಳಿಗೆ ಯಜ್ಞಗಳಲ್ಲಿ ಕೊಟ್ಟ ಹವ್ಯವನ್ನು 
ತಲಪಿಸುವವನು - ಅದರಿಂದ ಭೂಲೋಕದಲ್ಲಿ ಮಾಡಿದ ಯಜ್ಞಗಳಲ್ಲಿ 


ಅರ್ಪಿಸಿದ ಹವಿಸ್ಸನ್ನು ಅಗ್ನಿಯೇ ತಗೆದುಕೊಂಡು ಹೋಗಿ ಆಯಾ ದೇವತೆಗಳಿಗೆ 


ತೆಬಿಪಿಸುತ್ತಾನೆ. ಅದರಿಂದ - ಊರ್ದ್ವಜಿಹ್ವನು. ಸ್ವಾಹಾ ಎಂದು ಹೇಳಿ 
ಅರ್ಪಿಸಿದ ಹವಿಸ್ಸು ಮಾತ್ರ ಅಗ್ನಿಯಿಂದ ತೆಗೆದುಕೊಂಡು ಹೋಗಲ್ಪಡುತ್ತದೆ, 
ಉಳಿದಿದ್ದನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಏಕೆಂದರೆ ""ಸ್ವಾಹಾ'' 
ದೇವಿಯು ಅಗ್ನಿಯ ಭಾರ್ಯೆ. ಅವಳ ಮೂಲಕ ಅರ್ಪಿಸಿದ್ದನ್ನು ಮಾತ್ರ 
ತೆಗೆದುಕೊಳ್ಳುತ್ತೇನೆ ಎಂದು ಅಗ್ನಿಯು ಸ್ವಾಹಾದೇವಿಗೆ ವರವನ್ನು ಕೊಟ್ಟಿರುತ್ತಾನೆ. 
ಮಂತ್ರವಿಲ್ಲದೆ ಅಗ್ನಿಗೆ ಹಾಕಿದ ಸಮಿತ್ತು, ದ್ರವ್ಯಗಳು ವ್ಯರ್ಥ. ಅದು ರಾಕ್ಷಸರಿಗೆ 
ಸೇರುತ್ತದೆ. ಅಂತಹ ಅಗ್ನಿಕಾರ್ಯ ವ್ಯರ್ಥವಾದುದು. 


ಅಥವಾ 
ಜ್ಯೋತಿಗಳೆಲ್ಲವೂ ಪ್ರಕಾಶಮಾನವಾಗಿ ಮೇಲಿನ ದಿಕ್ಕಿಗೆ ತೋರಿಸುತ್ತವೆ. 
ಬೆಳಕಿನ ದಾರಿ - ಊರ್ಧ್ವಲೋಕಗಳಿಗೆ ದಾರಿ. ಜೀವಿಯನ್ನು 


ಊರ್ಧ್ವಲೋಕಗಳಿಗೆ ನಡೆಯಿಸುತ್ತವೆ. ಅಗ್ನಿಯು ಪ್ರಜ್ವಲಿಸಿ ಸಂತೋಷದಿಂದ 
ಊರ್ಧ್ದ್ವಾಭಿಮುಖವಾಗಿಯೇ ಯಜ್ಞಕುಂಡದಿಂದ ಉರಿಯುತ್ತಾನೆ - ಅಗ್ನಿಯೇ 
ಪರಮಾತ್ಮ. ಅವನಿಗೆ ಊರ್ದ್ವಜಿಹ್ವಾಯ ನಮಃ ಎನ್ನುತ್ತೇವೆ. 


520 


853. 


854. 


855. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಅಥವಾ 
ಪರಮಾತ್ಮನು ಸತ್ಯಲೋಕದಲ್ಲಿಯೇ ಇರುವುದರಿಂದ ಸರ್ವರೂ ತಲೆಯನ್ನು 
ಮೇಲೆ ಎತ್ತಿ ಊರ್ಧ್ವಜಿಹ್ವರಾಗಿ ಪ್ರಾರ್ಥಿಸುತ್ತಾರೆ. * . 


ಸಿಂಹಾಯ ನಮಃ 
ಪರಮಾತ್ಮನು ಸಿಂಹಸದೃಶನು, ಸಿಂಹರೂಪ, ಸಿಂಹನೇ. ತನ್ನ 
ಪ್ರತಿಕ್ರಿಯೆಯನ್ನು ಸಿಂಹಸ್ವಭಾವದಿಂದ ರಾಜಠೀವಿಯಿಂದ ನಿರ್ವಹಿಸುತ್ತಾನೆ. 
ಪ್ರಾಣಿವರ್ಗದಲ್ಲೆಲ್ಲ ಸಿಂಹವೇ ರಾಜಸ್ವರೂಪ - ರಾಜನು ಪರಮಾತ್ಮನ ಸ್ವರೂಪ. 
ಮೇಲಾಗಿ ನರಸಿಂಹ ಅವತಾರದಲ್ಲಿ ವಿಷ್ಣುವು ಸಿಂಹರಾಜನ ಶಿರಸ್ಸನ್ನು 
ತನ್ನ ದೇಹಕ್ಕಾಗಿ ಆರಿಸಿ ಆದರಿಸಿದ್ದಾನೆ. ದೇವತೆಗಳಿಗೆಲ್ಲ ದೇವ ಸಿಂಹನಾಗಿ 
ಕಾಪಾಡುತ್ತಾನೆ. ಲೋಕಗಳಿಗೆಲ್ಲ ಸಿಂಹನಾಗಿ. ಅಖಂಡ ಬ್ರಹ್ಮಾಂಡಗಳನ್ನು 
ನಡೆಸುತ್ತಾನೆ - ಅದರಿಂದ ಸಿಂಹನೆಂದರೆ ಪರಮಾತ್ಮನೇ. ಸಿಂಹಾಯ ನಮಃ. 


ಊರ್ಧ್ವಬಾಹುವೇ ನಮಃ 

ಮೇಲೆ ಎತ್ತಿದ ಬಾಹುಗಳುಳ್ಳವನು, 

ಪರಮಾತ್ಮನ ವಾಸಸ್ಥಾನ - ದೇವಲೋಕ, ಸತ್ಯಲೋಕ, ವೈಕುಂಠ, ಕೈಲಾಸ 
- ಸಪ್ತಸಾಗರಗಳ ಆಚೆ, ಸಪ್ತದ್ದ್ವೀಪಗಳ ಆಚೆ ಇರುವ ಲೋಕಾಲೋಕ 
ಪರ್ವತ, ಧೃವನಕ್ಷತ್ರವು ಲೋಕಾಲೋಕ ಪರ್ವತದ ಸಮಿಪವಿರುತ್ತದೆ. ಈ 
ಪರ್ವತವು ಅತಿ ಎತ್ತರವಿರುವುದರಿಂದ ಅದರ ಹಿಂಭಾಗದಲ್ಲಿ ಅಲೋಕ - 
ಲೋಕಗಳಿಲ್ಲ - ಕತ್ತಲು - ಜೀವಿಗಳು ಇಲ್ಲ. ' ಅದು ಅತಿ ಎತ್ತರವಿದೆ 
ಅದರಲ್ಲಿ ಪರಮಾತ್ಮನು ವಾಸಿಸುತ್ತಾನೆ ಅವನನ್ನು ಕೈ ಎತ್ತಿ ಆಧಾರರಹಿತವಾಗಿ 
ಜೀವಿಗಳು ಪ್ರಾರ್ಥಿಸಬೇಕಾದರೆ ಬಾಹುಗಳನ್ನು ಮೇಲೆ ಎತ್ತಿ ನಮಸ್ಕರಿಸಬೇಕು. 
ದೇವ ದೇವತೆಗಳು ಭೂಲೋಕದಲ್ಲಿರುವವರು ಊರ್ಧ್ವಬಾಹುಗಳಾಗಿ 
ನಮಸ್ಕರಿಸಬೇಕು.! ಅಥವಾ, 

ಪರಮಾತ್ಮನು ಕೈ ಎತ್ತಿ, ಕೈ ನೀಡಿ, ಕೈ ಹಿಡಿಯದೆ ಹೃದಯದಿಂದ 

ಕರುಣೆ, ದಯೇ, ವರಗಳನ್ನು ನೀಡುತ್ತಾನೆ ಎಂದರೆ ಯಾರ ರೀತಿಯ ಸಂಕುಚಿತತೆ 
ಇಲ್ಲ. ನಿರಂತರವಾಗಿ ನಿರಾಳವಾಗಿ ಮುಚ್ಚುಮರೆಯಿಲ್ಲದೆ ನೀಡುತ್ತಾನೆ. 
ಬೇಡುವವರು ಬೇಕಾದ್ದನ್ನು ಸಂಕೋಚವಿಲ್ಲದೆ ಬೇಡಬಹುದು. 


ಪರಪ್ರಧ್ವಂಸಾಯ ನಮಃ 
ಪರ - ಬೇರೆಯದು, ತನಗಿಂತ ಬೇರೆಯದು ಇಲ್ಲದ ಹಾಗೆ ಮಾಡುವವನು. 
ಪರ - ಎಲ್ಲವನ್ನು ನಾಶಮಾಡಿ, ನಿರ್ಮೂಲವಾಗಿ ನಾಶಮಾಡಿ, ತನ್ನನ್ನೇ 
ಉತ್ತಮನೆಂದು ಸಾಧಿಸುವವನು. 


`ಶ್ರೀ ನೃಸಿಂಹ ಸಹಸ್ರನಾಮಾವಳಿ: ೨. 521 


856. 


857. 


ಅಜ್ಞಾನವನ್ನು ನಾಶಮಾಡಿ ಮೋಕ್ಷ ಸಾಧನೆಗೆ ದಾರಿಯನ್ನು ತೋರುವವನು. 

ಪರ - ಪ್ರ - ಧ್ವಂಸನು. ಸರ್ವ ಅವಿದ್ಯೆಯನ್ನು, ಮಾಯೆಯನ್ನು 

ಕಳೆದು ಆತ್ಮವನ್ನು ಪ್ರಕೃತಿ, ಪುರುಷ, ಮಾಯೆ, ಸಂಸಾರಗಳ ಬಂಧನದಿಂದ 
ಬಿಡಿಸುವವನು. 


ಶಂಖಚಕ್ರಧರಾಯ ನಮಃ 
ಶಂಖವನ್ನು ಚಕ್ರವನ್ನು ಹಸ್ತದಲ್ಲಿ ಹಿಡಿದುಕೊಂಡಿರುವವನು - ಮಹಾವಿಷ್ಣು. 
ಪಾಂಚಜನ್ಯವೆಂಬ ಶಂಖವನ್ನೂ ಸುದರ್ಶನ ಚಕ್ರವನ್ನು 
ಹಿಡಿದುಕೊಂಡಿರುವವನು - ಶ್ರೀಮನ್ಮಹಾವಿಷ್ಣು - ನರಸಿಂಹಸ್ವಾಮಿ - ವಿಷ್ಣುವಿನ 
ಅಲಂಕಾರ ವಸ್ತುಗಳು. ಶಂಖದಿಂದ ತಾನು ಇರುವೆನೆಂದು ಶತ್ರುಗಳಿಗೆ 
ಮುಂಚೆ ತಿಳಿಸುತ್ತಾನೆ ಮತ್ತು ಚಕ್ರದಿಂದ ಶತ್ರುಗಳನ್ನು ಸಂಹರಿಸುತ್ತಾನೆ. . 
ಚಕ್ರದಿಂದ ಸಂಸಾರ ಬಂಧನವನ್ನು ಕತ್ತರಿಸಿ ಆತ್ಮಗಳಿಗೆ ಬಿಡುಗಡೆ ಕೊಡುತ್ತಾನೆ. 
ಶಂಖದಿಂದ ಜಾಗ್ರತೆಯಾಗಿರುವಂತೆ ತಿಳಿಸುತ್ತಾನೆ.. 


ಗದಾಪದ್ಮಧರಾಯ್ಕೆವ ಪಂಚಬಾಣಧರಾಯ ಚ / 
ಕಾಮೇಶ್ವರಾಯ ಕಾಮಾಯ ಕಾಮಪಾಲಾಯ ಕಾಮಿನೇ 11441 
(857-862) 
ಗದಾಪದ್ಮಧರಾಯ ನಮಃ ' 
ಗದೆಯನ್ನೂ ಪದ್ಮವನ್ನೂ ಧರಿಸಿರುವವನು - ಕೈಯಲ್ಲಿ ಹಿಡಿದಿರುವವನು. 
ಕೌಮೋದಕೀ ಎಂಬ ಗದೆಯನ್ನು ಮಹಾವಿಷ್ಣುವು ಹಿಡಿದಿರುತ್ತಾನೆ. 
ಸುಂದರವಾದ ಕಮಲವನ್ನು ಶುಭಸೂಚಕವಾಗಿ ಹಿಡಿದಿರುತ್ತಾನೆ. 


ಶಂಖದ ಸ್ತೋತ್ರ / ಚಕ್ರ ಸ್ತೋತ್ರ 
ಸ್ಪುರತಸಹಸ್ರಾರ ಶಿಖಾತಿ ತೀವ್ರಂ 
ಸುದರ್ಶನ ಭಾಸ್ಕರಕೋಟಿತುಲ್ಯಂ 
ಸುರದ್ವಿಷಾಂ ಪ್ರಾಣವಿನಾಶಿ ವಿಷ್ಣೋಃ 
ಚಕ್ರಂ ಸದಾಹಂ ಶರಣಂ ಪ್ರಪದ್ಧೇ !!1// 


ವಿಷ್ಣೋರ್ಮುಖೋತ್ತಾ ನಿಲಪೂರಿತಸ್ಥ 
ಯಸ್ಥದ್ಧನಿರ್ದಾನವ ದರ್ಪಹಂತಾ ! 

ತಂ ಪಾಂಚಜನ್ಯಂ ಶಶಿಕೋಟಿ ಶುಭ್ರಂ 
ಶಂಖಂ ಸದಾಹಂ ಶರಣಂ ಪ್ರಪದ್ಧೇ 1121! 


522 


858. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಹಿರಣ್ಮಯೀಂ ಮೇರು ಸಮಾನ ಸಾರಾಂ 


 ಕೌಮೋದಕಿಂ ದೃತ್ಯಕುಲೈಕಹಂತ್ರೀಂ ! 
ವೈಕುಂಠ ವಾಮಾಗ್ರಕರಾಭಿಮೃಷ್ಟಾಂ 


ಗದಾಂ ಸದಾಹಂ ಶರಣಂ ಪ್ರಪದ್ಧೇ 1131! 


ರಕ್ತೋ ಸುರಾಣಾಂ ಕಠಿನೋಗ್ರ ಕಂಠಃ " 
ಚ್ಛೇಬಕ್ಷರಚ್ಚೊ ಆಧೆತ ದಿಗ್ಗಧಾರಾಂ ! 

ತಂ ನಂದಕಂ ನಾಮಹರೇ ಪ್ರದೀಪ್ತಂ 
ಖಡ್ಗಂ ಸದಾಹಂ ಶರಣಂ ಪ್ರಪದ್ಧೇ 1/41 


ಯಜ್ಞಾನಿನಾದ ಶ್ರವಣಾತ್ಸುರಾಣಾಂ 

ಚೇತಾಂಸಿ ನಿರ್ಮುಕ್ತ ಭಯಾನಿ ಸದ್ಯಃ 1 
ಭವಂತಿ ದೈತ್ಕಾಶನಿ ಬಾಣವರ್ಷೀ 

ಶಾಂರ್ಜ್ಗಂರ ಸದಾಹಂ ಶರಣಂ ಪ್ರಪದ್ಧೇ 1151 


ಇಮಂ ಹರೇಃ ಪಂಚ ಮಹಾಯುಧಾನಾಂ 
ಸ್ತವಂ ಪಠೇದ್ಯೋಡಿನುದಿನಂ ಪ್ರಭಾತೇ ! 
ಸಮಸ್ತ ದುಃಖಾನಿ ಭಯಾನಿ ಸದ್ಯಃ 
ಪಾಪಾನಿ ನಶ್ಶಂತಿ ಸುಖಾನಿ ಸಂತಿ 11611 
ವನೇ ರಣೇ ಶತ್ರು ಜಲಾಗ್ನಿಮಧ್ಯೇ 
ಯದ್ಭಚ್ಛಯಾಪತ್ಸು ಮಹಾಭಯೇಷು / 
ಇದಂ ಪಠನ್‌ ಸ್ತೋತ್ರಮನಾಕಾುಲಾತ್ಮಾ 
ಸುಖೀ ಭವೇತ್ವತ್‌ ಕೃತ ಸರ್ವರಕ್ಷಾ 1111 
/! ಇತಿ ಹರೇಃ ಪಂಚಾಯುಧ ಸ್ತೋತ್ರಃ 1! 


ಪಂಚಬಾಣಧರಾಯ ನಮಃ 


ಪಂಚಬಾಣಧರನು - ಎಂದರೆ ಐದು ಬಾಣಗಳನ್ನು ಧರಿಸಿರುವನು, 


ಪರಮಾತ್ಮನು ಮನ್ಮಥ ಸ್ವರೂಪನು, ಕಾಮದೇವನು - ಕಾಮದೇವನ 5 
ಬಾಣಗಳು - 


ಅರವಿಂದಮಶೋಕಂ ಚ ಚೂತಂ ಚ ನವ ಮಲ್ಲಿಕಾ 112811 
ನೀಲೋತ್ತಲಂ ಚ ಪಂಚ್ಛತೇ ಪಂಚ ಬಾಣಸ್ಥ ಸಾಯಕಾ /! 
(ಅಮರಕೋಶ ಪ್ರಥಮಕಾಂಡ, ಸ್ವರ್ಗವರ್ಗ ಶ್ಲೋಕ 27-28) 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ _ | 523 


859. 


860. 


ಅರವಿಂದ, ಅಶೋಕ, ಚೂತ, ನವಮಲ್ಲಿಕಾ, ನೀಲೋತ್ಸಲ ಎಂಬುವೇ 
ಐದು. ಬಾಣಗಳು - ಕಾಮದೇವನ ಪಂಚ ಬಾಣಗಳು. 

ಪ್ರಪಂಚದಲ್ಲಿ, ಏಕೆ, ಸೃಷ್ಟಿಯಲ್ಲಿ ಕಾಮದೇವನಿಂದ ವಶರಾಗದವರು, 
ಅವನ ಬಾಣಗಳಿಂದ ಪೀಡಿತರಾಗದವರು ಯಾರೂ ಇಲ್ಲ - ಯಾವ ಜೀವಿಯೂ 


ಇಲ್ಲ - ಯಾವ ದೇವ ದೇವತೆಯರೂ ಇಲ್ಲ. ಸರ್ವರೂ ಇದಕ್ಕೆ 


ಮನಸೋಲಲೇ ಬೇಕು. ಇದು ಸೃಷ್ಟಿ ನಿಯಮ. ಪರಮಾತ್ಮನ ಸಂಕಲ್ಪ. 
ಇದು ಉದ್ದಾರಕ್ಕೂ ದಾರಿ, ನಾಶಕ್ಕೂ ದಾರಿ. ಇದಕ್ಕಾಗಿಯೇ ಪರಮಾತ್ಮನು 
ವಿವೇಕ ಬುದ್ಧಿ, ಮನಸ್ಸನ್ನು ಸ್ನಯಪಾಲಿಸಿದ್ದಾನೆ. ಮಾಯೆಯನ್ನು ಸೃಷ್ಟಿಸಿದ್ದಾನೆ. 
ಮಾಯೆಗೆ ಒಳಗಾಗದವರು ಯಾರೂ ಇಲ್ಲ - ಪಂಚಬಾಣಧರಾಯ 


ನಮಃ. 


ಕಾಮೇಶ್ವರಾಯ ನಮಃ 

ಕಾಮ - ಎಂದರೆ ಇಚ್ಛೆಗಳು, ಪ್ರೇಮ, ಮದನನು, ಪ್ರೀತಿ, ಪ್ರೇಮದ 
ದೇವರು, ಕಾಮದೇವ, ಪ್ರದ್ಯುಮ್ನ (ಶ್ರೀಕೃಷ್ಣನ ಮಗ). 

ಸಕಲ ಕಾಮನೆಗಳಿಗೂ ಒಡೆಯನು - ಕಾಮೇಶ್ವರ. 

ಪ್ರೀತಿ, ಪ್ರೇಮಗಳಿಗೆ ಒಡೆಯನು - ಕಾಮೇಶ್ವರ. 

ಪ್ರೀತಿ, ಪ್ರೇಮ, ಇಚ್ಛೆಗಳ ಗಣಿ - ಕಾಮೇಶ್ವರ. 

ಕಾಮದೇವ, ಪ್ರದ್ಯುಮ್ನರ ತಂದೆ - ಈಶ್ವರನು, ಕಾಮೇಶ್ವರನು. 

ಮದನ, ಮನ್ಮಥನ ಪಿತನು - ಮಹಾವಿಷ್ಣು, ನಾರಾಯಣ, ಶ್ರೀಕೃಷ್ಣ. 

`ಕಾಮನೇ ಅವನು, ಎಲ್ಲ ಭಾಗದಲ್ಲಿಯೂ, ಎಲ್ಲೆಲ್ಲಿಯೂ 
ಹರಡಿಕೊಂಡಿರುವವನು - ಕಾಮನು, ಮಹಾವಿಷ್ಣು. ವಿಷ್ಣುವು ಇರುವ 
ಹಾಗೆ ಅವನೊಡನೆ ಕಾಮವೂ ಸಕಲರಲ್ಲಿಯೂ, ಸದಾಕಾಲ ನಿರಂತರ, 
ಇರುತ್ತದೆ. ಇದು ಪರಮಾತ್ಮನ ಸಂಕಲ್ಪದಂತೆ ಪ್ರಭಾವ ಬೀರುತ್ತದೆ. - 
ಕಾಮೇಶ್ವರಾಯ ನಮಃ. 


ಕಾಮಾಯ ನಮಃ 

ಕಾಮ - ಎಂದರೆ ಆಸೆ, ಇಚ್ಛೆ, ಪಡೆಯಬೇಕೆಂಬುವ ಆಕಾಂಕ್ಷೆ. ಇದೇ 
ಅವನು. ಇದರ ಪ್ರೇರಕನೂ ಅವನೇ! ಪರಮಾತ್ಮನೇ ಕಾಮ - ಅವನನ್ನು 
ನೋಡುವುದೇ, ಕಾಮ! 

ಕಾಮವಿಲ್ಲದೆ ಪರಮಾತ್ಮನಿಲ್ಲ! ಪರಮಾತ್ಮನಿಲ್ಲದೆ ಕಾಮವಿಲ್ಲ!! ಅವನೇ 
ಸೃಷ್ಟಿಸುವ ಮೊದಲು ""ಸೋಠಿಕಾಮಯತ! ಪ್ರಜಾಃ ಸೃಜೇಯೇತಿ'' - 
ಕಾಮಾಯ ನಮಃ. 


524 
861. 


862. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


ಕಾಮಪಾಲಾಯ ನಮಃ 


ಕಾಮಪಾಲ - ಕಾಮವನ್ನು ಪಾಲಿಸುವವನು, ಕಾಪಾಡುವವನು. 

ಕಾಮವನ್ನು ಪ್ರೋತ್ಸಾಹಿಸುವವನು, ವೃದ್ಧಿಪಡಿಸುವವನು - ಪರಮಾತ್ಮನು. 
ಕಾಮವನ್ನು ಸೃಷ್ಟಿಸಿ ವೃದ್ದಿಪಡಿಸುತ್ತಾನೆ. ಅದರಿಂದ ಕಾಮಪಾಲನು. 

ಕಾಮಪಾಲ - ಆತ್ಮನು ತನ್ನೊಡನೆ ಅಂಟಿಕೊಂಡಿರುವ ಮನಸ್ಸು, ಬುದ್ದಿ, 


: ಅಹಂಕಾರ, ಚಿತ್ರ, ಇಂದ್ರಿಯಗಳಿಂದ ಕಾಮದೇವನನ್ನು ಆರಾಧಿಸಿ, ಪೂಜಿಸಿ 


ತನ್ನಲ್ಲಿಯೇ ತನ್ನ ಕಾಲಯಾತ್ರೆಯಲ್ಲಿ ಕಾಪಾಡುತ್ತಾನೆ. ಎಷ್ಟರ ಮಟ್ಟಿಗೆ 
ಎಂದರೆ “ನಾನು” ಎಂಬ ""ಅಹಂ''ಯೇನೆ ವೃದ್ಧಿಯಾಗಿ ಆತ್ಮನನ್ನು ಮುಚ್ಚಿ 
ಹಾಕಿ ಅಹಂಕಾರವೇ ಮಾಯೆಯಿಂದ ಕವಿದು ಹೋಗುತ್ತದೆ. ಆ ಮಟ್ಟಕ್ಕೆ 
ಅಲ್ಲಿ ಯವರೆಗೆ ಕಾಮಪಾಲನಾಗುತ್ತಾನೆ. ಮತ್ತು ಕಾಮದ ಪಾಲಾಗುತ್ತಾನೆ. 


ಮಸುಕಾಗುತ್ತದೆ. ಅದರಿಂದ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗಿ | 


ಯಾತನೆಯನ್ನು ಬಹಳ ಕಷ್ಟದಿಂದ ಅನುಭವಿಸಬೇಕಾಗುತ್ತದೆ. ಇದು ವಿವೇಕ 
ಬುದ್ಧಿಯನ್ನು ಕಾಮನ ಕೈಗೆ ಒಪ್ಪಿಸಿದ ಫಲ - ಆಗ ಕಾಮನೇ ಆತ್ಮನನ್ನು 
ಆಳುತ್ತದೆ. 


ಕಾಮಪಾಲ - ಕಾಮಿನೇ ನಮಃ 

ಕಾಮಿ - ಕಾಮನನ್ನು ಇಚ್ಛಿಸುವವನು ಕಾಮಿ. 

ಅಥವಾ ಕಾಮನ ಬಲದಲ್ಲಿ ತನ್ನನ್ನು” ತಾನೇ ಒಪ್ಪಿಸುವವನು ಕಾಮಿ. 
ನಂತರ ಬಿಡಿಸಿಕೊಂಡು ಬರಲು ಜೀವಿಗಳಿಗೆ ಅಸಾಧ್ಯ. ಕಾಮನನ್ನೇ 
ಪರಮಾತ್ಮನ ಮತ್ತು ಅಂತರ್ಯಾಮಿಯ ಕಡೆಗೆ ತಿರುಗಿಸಿದರೆ ಇದು ಉತ್ತಮ 
ಕಾಮನೆಯಾಗುತ್ತದೆ. ಮತ್ತು ಸರ್ವರೂ ಇಚ್ಛಿಸುವ ಕಾಮನೆಯಾಗುತ್ತದೆ ಮತ್ತು 
ಅವನು ಉತ್ತಮ ಕಾಮಿಯಾಗುತ್ತಾನೆ. 

ಅಥವಾ 

ಕಾಮವನ್ನು ಕಾಮಿಸುವುದರಿಂದ ಪರಮಾತ್ಮನು ಕಾಮಿ. ಭಕ್ತರನ್ನು 
ಪ್ರೀತಿಸುವುದರಿಂದ ಪರಮಾತ್ಮನು ಕಾಮಿ. ಅಂತಹ ಪರಮಾತ್ಮನಿಗೆ 
ನಮಸ್ಕಾರಗಳು - ಕಾಮಿನೇ ನಮಃ. 


ನಮಃ ಕಾಮವಿಹಾರಾಯ ಕಾಮರೂಪಧರಾಯ ಚ / oo 
ಸೋಮಸೂರ್ಯಾಗ್ಗಿ ನೇತ್ರಾಯ ಸೋಮಪಾಯ ನಮೋ ನಮಃ 1114511 
(863-866) 


ಶ್ರೀ ನೃಸಿಂ 
863. 


864. 


865. 


ಹ ಸಹಸ್ರನಾಮಾವಳಿಃ | 525. 


ಕೌಮವಿಹಾರಾಯ ನಮಃ . 

ಕಾಮವಿಹಾರನು - ಕಾಮದಲ್ಲಿ, ಕಾಮಸಾಗರದಲ್ಲಿ ವಿಹರಿಸುವವನು 
ಯಾರೋ ಅವನು - ಅವರಲ್ಲಿ ಸರ್ವೋತ್ತಮನು ಪರಮಾತ್ಮ. 

ಅಥವಾ 

ಕಾಮದೊಡನೆ ಸಂಗಡಿಗನಾಗಿ ವಿಹರಿಸುವವನು, ನಿರಂತರ ಎಡಬಿಡದೆ 
ವಿಹರಿಸುವವನು - ಪರಮಾತ್ಮ. 

ಅಥವಾ | 

ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲಿರುವ ಸಕಲ ಜೀವ / ನಿರ್ಜೀವ 
ವಸ್ತುಗಳೂ ಸಹ ಕಾಮವೆಂಬ ಸಮುದ್ರದಲ್ಲಿ ಅಥವಾ ಕಾಮವೆಂಬ ನಂದನ 
ವನದಲ್ಲಿ ನಿರಂತರ ವಿಹರಿಸುತ್ತವೆ. ಇದು ಇಲ್ಲದ ಸಮಯವೇ ಇಲ್ಲ. 
ಇದು ಸೃಷ್ಟಿಯ ನಿಯಮ. ಪರಮಾತ್ಮನ ಸಂಕಲ್ಪದ ಕಾಮನೆ - 
ಕಾಮವಿಹಾರಾಯ ನಮಃ. 

ಪರಮಾತ್ಮನು ಈ ಕಾಮದೊಡನೆ ವಿಹರಿಸುತ್ತಿದ್ದರೂ ಅವನು 

ಬಿಡಿಸಿಕೊಳ್ಳಬಲ್ಲನು - ಎಕೆಂದರೆ ಅವನು ಅದರ ಒಳಗಾಗುವುದಿಲ್ಲ. ಆದರೆ 
ಆತ್ಮನು ಬಿಡಿಸಿಕೊಳ್ಳಲಾಗುವುದಿಲ್ಲ - ಏಕೆಂದರೆ ಅವನನ್ನು ಅಂಟಿಕೊಂಡಿರುವ 
ಸಂಸ್ಕಾರ, ಮನೋಬುದ್ದಿ, ಅಹಂಕಾರ, ಚಿತ್ತ, ಇಂದ್ರಿಯಗಳು ಸಂಸಾರದಿಂದ 
/ ಮಾಯೆಯಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಪರಮಾತ್ಮನ 


ಅಪಾರ ಕರುಣೆಯೇ ಬೇಕು!! 


ಕಾಮರೂಪಧರಾಯ ನಮಃ 

ಕಾಮರೂಪಧರನು - ಪರಮಾತ್ಮನು ಕಾಮನ ರೂಪವನ್ನು ಧರಿಸಿದವನು 
- ಮನ್ಮಥನು - ಕಾಮನೇ ಪರಮಾತ್ಮನ ಒಂದು ರೂಪ - ಅಥವಾ ಅವನೇ 
- ಪರಮಾತ್ಮನೇ ಕಾಮನು. 

ಆದರೆ, ಆತ್ಮನು ಕಾಮವನ್ನು ಮಾಯೆಯ ದೆಸೆಯೆಂದ ಸಂಸ್ಕಾರ, ಮನಸ್ಸು, 
ಬುದ್ದಿಗಳ ರೂಪದಲ್ಲಿ ಅಂಟಿಸಿಕೊಳ್ಳುತ್ತಾನೆ. ಅವುಗಳಿಂದ ಬಿಡಿಸಿಕೊಳ್ಳಬೇಕಾದರೆ 
ಪರಮಾತ್ಮನ ಕೃಪೆ ಬೇಕು. ಪರಮಾತ್ಮನನ್ನು ಹೊಂದುವುದಕ್ಕೆ ಕಾಮವನ್ನು 
ತಿರುಗಿಸಲೂ ಸಹ ಅವನ ಕೃಪೆಯೇ ಬೇಕು. ಬೇರೆ ದಾರಿ ಇಲ್ಲ. 


ಸೋಮಸೂರ್ಯಾಗ್ನಿನೇತ್ರಾಯ ನಮಃ 

ಸೋಮ - ಸೂರ್ಯ - ಅಗ್ನಿ - ನೇತ್ರಾಯ ನಮಃ. 

ಪರಮಾತ್ಮನಿಗೆ ಚಂದ್ರ, ಸೂರ್ಯ, ಅಗ್ನಿಗಳು ಕಣ್ಣುಗಳು. ಪುರುಷ 
ಸೂಕ್ತದಲ್ಲಿ ಹೀಗೆ ಹೇಳಿದೆ - “ಚಕ್ಲೋಃ ಸೂರ್ಯೋರಿಜಾಯತ 
ಮುಖಾದಿಂದ್ರಶ್ಚಾಗ್ನಿಶ್ಚ, ಚಂದ್ರಮಾ ಮನಸೋಜಾತ:”. 


a") 


526 


866. 


867. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಮೂರು ಕಣ್ಣುಗಳುಳ್ಳವನು - ಶಿವ, ತ್ರಿನೇತ್ರ - ಪರಬ್ರಹ್ಮದ ನಿರ್ದೇಶದಂತೆ, 
ತಾನೇ ವಿಭಾಗಿಸಿಕೊಂಡಂತೆ ಲಯಕಾರ್ಯವನ್ನು ಶಿವನು ಮಾಡುತ್ತಾನೆ. ತನ್ನ 
ಹಣೆಯಲ್ಲಿನ ಮೂರನೆಯ ಕಣ್ಣಿನಿಂದ ಮನ್ಮಥನನ್ನು ಭಸ್ಮ ಮಾಡಿದನು. 

ಉಳಿದ ಎರಡು ಕಣ್ಣುಗಳಿಂದ ಜಗತ್ತನ್ನು ಮಧುರವಾಗಿ ನೋಡುತ್ತಾನೆ. 
ಇದರಿಂದ ಶಿವನು - ಸೋಮಸೂರ್ಯಾಗ್ನಿನೇತ್ರನು. 


ಸೋಮಪಾಯ ನಮಃ 
ಸೋಮ - ಚಂದ್ರನನ್ನು, ಪ - ಪಾಲಿಸುವವನು. 
ಚಂದ್ರನಿಗೆ ಬೆಳಕನ್ನು ನೀಡುವವನು ಸೂರ್ಯನಾರಾಯಣ, ಪರಮಾತ್ಮನು 
ಚಂದ್ರನನ್ನು ಕಾಪಾಡುತ್ತಾನೆ. | 
ಸೋಮ - ಅಮೃತವನ್ನು, ಪ ಕಾಪಾಡಿ ದೇವತೆಗಳಿಗೆ ಹಂಚಿದವನು, - 
ಮಹಾವಿಷ್ಣು. 
ಸೋಮರಸವನ್ನು ದೇವತೆಗಳು ವರ್ಧಿಸಿ ತೆಗೆದುಕೊಳ್ಳುತ್ತಾರೆ, ಅದನ್ನು 
ಪರಮಾತ್ಮನು ಕಾಪಾಡುತ್ತಾನೆ. ಅಥವಾ, 
ಸೋಮ - ಎಂದರೆ ಚಂದ್ರನನ್ನು, ಪ - ಪಾಲಿಸುವವನು - ಪರಮಾತ್ಮ 
ಶಿವ (ತಲೆಯಲ್ಲಿ ಚಂದ್ರಕಲೆಯನ್ನಿಟ್ಟು ಶಿವನು ಕಾಪಾಡುತ್ತಾನೆ). 


1 


ನಮಃ ಸೋಮಾಯ ವಾಮಾಯ ವಾಮದೇವಾಯ ತೇ ನಮಃ ! 
ಸೋಮೇಶ್ವರಾಯ ಸೌಮ್ಯಾಯ ಭಕ್ತಿಗಮ್ಯಾಯ ತೇ ನಮಃ !!146// 
(861-812) 


ಸೋಮಾಯ ನಮಃ 
ಸೋಮ - ಚಂದ್ರ, ಚಂದ್ರನಿಗೆ ನಮಸ್ಕಾರಗಳು. 
ಚಂದ್ರನು ಪರಮಾತ್ಮನ ಒಂದು ರೂಪ. ಜಗತ್ತಿಗೆ ಬೇಕಾಗುವ ಸೂರ್ಯ, 
ಚಂದ್ರರನ್ನು ಪಂಚಮಹಾಭೂತಗಳನ್ನು, ಗ್ರಹಗಳನ್ನೂ ಪರಮಾತ್ಮನು 
ಸೃಷ್ಟಿಸಿದನು. ಸಕಲ ಜೀವಿಗಳ ಜೀವನದಲ್ಲಿ ಈ ಗ್ರಹಗಳು ಪರಿಣಾಮವನ್ನು 
ಬೀರುತ್ತವೆ. oo 
ಪರಮಾತ್ಮನ ಮನಸ್ಸಿನಿಂದ ಚಂದ್ರನು ಜನಿಸಿದನು - “ಚಂದ್ರಮಾ 
ಮನಸೋ ಜಾತ'' ಎಂದು ಪುರುಷ ಸೂಕ್ತದಲ್ಲಿ ಹೇಳಿದೆ. (ಚಂದ್ರಮಾ 
ಮನಸೋ ಜಾತಃ ಚಕ್ಟೋ ಸೂರ್ಯೋತಿಜಾಯತ.) 
ಅಥವಾ 
ಶಿವನ ತಲೆಯ ಮೇಲೆ ಇರುವ ಚಂದ್ರನಿಗೆ ನಮಸ್ಕಾರಗಳು. ಈ 
ಕಾರಣದಿಂದ ಶಿವನನ್ನು ಚಂದ್ರಚೂಡ, ಚಂದ್ರಶೇಖರ, ಚಂದ್ರಧರ, ಚಂದ್ರಮೌಳಿ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 527 


ಎಂದು ಕರೆಯುತ್ತಾರೆ - ಇಂತಹ ಸೋಮನಿಗೆ ನಮಸ್ಕಾರಗಳು - 
ಸೋಮಶೇಖರನೇ ಶಿವ. 

ಅಥವಾ | 
ರಾತ್ರಿಯಲ್ಲಿ ತಂಪಾದ ಬೆಳಕನ್ನು ಕೊಡುವ ಚಂದ್ರ / ಸೋಮನಿಗೆ 
ನಮಸ್ಕಾರಗಳು. 

ಸೋಮನನ್ನು ಸೌಂದರ್ಯಕ್ಕೆ ಉಪಮಾನವಾಗಿ ಹೋಲಿಸುತ್ತಾರೆ. 


868. ವಾಮಾಯ ನಮಃ 
ವಾಮ - ಎಡ, ಸುಂದರ - ವಾಮದೇವ - ಶಿವ. 
ಪರಮಾತ್ಮನನ್ನು ವಾಮದೇವನೆಂದು ಹೇಳುತ್ತೇವೆ. ವಾಮದೇವನು ಶಿವನೇ! 
ವಾಮ - ಎಂದರೆ ಎಡಬಾಗ. 
ಅಥವಾ ವಾಮನನ್ನು ವಾಮ ಎಂದೂ ಕರೆದಿರಬಹದು. 
ವಾಮ - ಎಂದರೆ ವಿರುದ್ಧ, ಪ್ರತಿಕೂಲ ಎಂದು ಅರ್ಥ. ಎಂದರೆ 
. ಪರಮಾತ್ಮನು ಅಸಾತ್ವಿಕ ಗುಣಗಳಿಗೆ ವಿರೋಧಿ. ಶತ್ರುಗಳಿಗೆ ಪ್ರತಿಕೂಲನು : 
- ಅದರಿಂದ ವಾಮಾಯ ನಮಃ. 
869. ವಾಮದೇವಾಯ ನಮಃ | 
ವಾಮದೇವನೆಂದರೆ ಶಿವನು - ಶಿವನಿಗೆ ನಮಸ್ಕಾರಗಳು. 


870.  ಸೋಮೇಶ್ವರಾಯ ನಮಃ 
ಸೋಮ - ಎಂದರೆ ಚಂದ್ರನಿಗೆ, ಈಶ್ವರ - ಎಂದರೆ ಒಡೆಯನು. 
ಸೋಮೇಶ್ವರನು - ಶಿವನು - ಸೋಮೇಶ್ವರಾಯ ನಮಃ ಎಂದರೆ ಈಶ್ವರನಿಗೆ 
ನಮಸ್ಕಾರಗಳು. (ಶಿವನು ಚಂದ್ರನನ್ನು ಪ್ರೀತಿಯಿಂದ ಗೆದ್ದು ತನ್ನ ಜಟೆಯಲ್ಲಿ 
ಸೇರಿಸಿಕೊಂಡಿದ್ದಾನೆ.) 


871. ಸೌಮ್ಯಾಯ ನಮಃ 
ಸೌಮ್ಯ - ಎಂದರೆ ಶಾಂತಭಾವವುಳ್ಳವನು, ಆಕರ್ಶಕ ಭಾವ, ಆಹ್ಲಾದಕರ 
ಸ್ವಭಾವದವನು - ಸಾಶ್ವಿಕ ಭಾವದವನು. 
ಸೃಷ್ಟಿಯಲ್ಲೆಲ್ಲ ಸೌಮ್ಯಭಾವದವನು ಪರಮಾತ್ಮನೊಬ್ಬನೇ. ಈ ಗುಣದಲ್ಲಿ 
ಪರಮಾತ್ಮನು ಅದ್ವಿತೀಯನು - ಈ ಗುಣದಿಂದಲೇ ಅವನ ನಾಮವಿದೆ. 
ಸೌಮ್ಯ ಚೆನ್ನಕೇಶವ ಸ್ವಾಮಿ. 
ಸೌಮ್ಯ - ಪ್ರಿಯವಾದವನು, ಮೃದುವಾದವನು, ಒಳ್ಳೆಯವನು. 
ಸಕಲರಿಗೂ ಅಖಿಲಾಂಡ ಕೋಟ ಬ್ರಹ್ಮಾಂಡ ನಾಯಕನಾಗಿ ಯಾವ 


528 


872. 


873. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ತಾರತಮ್ಯವೂ ಇಲ್ಲದೆ, ಪಕ್ಷಪಾತವಿಲ್ಲದೆ ಶತ್ರು ಮಿತ್ರರಿಗೆ ಸಮಾನವಾಗಿ 
ಪ್ರಿಯನಾದವನು ಪರಮಾತ್ಮನಲ್ಲದೆ ಬೇರೆ ಇಲ್ಲ - ಅದರಿಂದ ಅವನೇ 
ಸೌಮೃನು - ಸೌಮ್ಯಯ ನಮಃ... 
ಭಕ್ತಿಗಮ್ಯಾಯ ನಮಃ 

ಭಕ್ತಿಗಮ್ಯ - ಎಂದರೆ ಭಕ್ತಿಯು ಎಲ್ಲೆಲ್ಲಿ ಯಾವುದೇ ಪ್ರಮಾಣದಲ್ಲಿದ್ದರೂ 
(ಲವಲೇಶವಿರಲೀ, ಮಹತ್ತಾಗಿರಲೀ) ಯಾವ ಸಮಯದಲ್ಲೇ ಆಗಲೀ, 
ಕಾಲದೇಶವನ್ನು ಸಹ ಗಮನಿಸದೇ ಗಮಿಸುವವನು - ಎಂದರೆ ಹೋಗುವವನು 
/ ಬರುವವನು - ಪರಮಾತ್ಮ. ಭಕ್ತಿ ಎಂದರೆ ಪರಮಾತ್ಮನಿಗೆ ಪರಮ 
ಪ್ರೀತಿಯ ವಸ್ತು. ಭಕ್ತಿಯಿಂದ ಅದರಲ್ಲೂ ಅವ್ಯಭಿಚಾರಿಣಿ ಭಕ್ತಿ, ಅನನ್ಯ 
ಶ್ರದ್ದೆಯಿಂದ ಪರಮಾತ್ಮನು ಕಟ್ಟಲ್ಪಡುತ್ತಾನೆ. ಅದಕ್ಕೆ ಅವನು ನಯವಾಗಿಯೂ, 
ನಮ್ರನಾಗಿಯೂ ಬಿಡುತ್ತಾನೆ. ಭಕ್ತನ ಸೇವೆಗಾಗಿ ಕಾದು ನಿಂತಿರುತ್ತಾನೆ. 
ಭಕ್ತಿಯೆಂಬುದು ಪರಮಾತ್ಮನಿಗೆ ಭಕ್ತನು ಉಪಯೋಗಿಸುವ ವಶೀಕರಣ ಮಂತ್ರ. 


ಭಕ್ತಿಯ ಕರೆಯನ್ನು ಪರಮಾತ್ಮನು ನಿರಾಕರಿಸಲು ಇಷ್ಟಪಡುವುದಿಲ್ಲ. ಅವನು 


ಕಾಮಿಸುವುದು ಭಕ್ತಿಯನ್ನೇ. ಅದರಿಂದ ಅದಕ್ಕೆ ವಶವಾಗುವುದು 
ತತ್‌ಕ್ಷಣದಲ್ಲಿಯೇ!! ಅದರಿಂದಲೇ ಅವನು ಭಕ್ತಿಗಮ್ಯಾಯ ನಮಃ ನೂ 
ಹೌದು, ಭಕ್ತಗಮ್ಯಾಯ ನಮಃನೂ ಹೌದು!! ಭಕ್ತಿಗಾಗಿ ಪರಮಾತ್ಮನು 
ತನ್ನ ಲಕ್ಷ್ಮಿಯನ್ನು ಬಿಡಲೂ ಸಿದ್ಧ, ಆ ವಿರಹವು ಭಕ್ತನ ವಿರಹಕ್ಕಿಂತ ಕಡಿಮೆ. 


ಕೂಷ್ಮಾಂಡಗಣನಾಥಾಯ ಸರ್ವಶ್ರೇಯಸ್ಕರಾಯ ಚ !। 


 ಭೀಷ್ಮಾಯ ಭೀಕರಾಯ್ಕೆವ ಭೀಮವಿಕ್ರಮಣಾಯ ಚ /!147// 
(873-877) 


ಕೂಷ್ಮಾಂಡಗಣನಾಥಾಯ ನಮಃ 
ಕೂಷ್ಮಾಂಡ - ಕುಂಬಳಕಾಯಿ (ಬೂದು, ಸೀ) | 
ಬೂದುಕುಂಬಳಕಾಯಿಯನ್ನು ದುಷ್ಟಶಕ್ತಿಗಳು ಆಕ್ರಮಿಸದಂತೆ ಮಾಡುವ 
ತಂತ್ರರೀತಿ. | 
ದುಷ್ಟಶಕ್ತಿಗಳನ್ನು - ಅವುಗಳ ಗುಂಪುಗಳನ್ನು ಅಧೀನದಲ್ಲಿಟ್ಟುಕೊಂಡು 
ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಮಾಡುವವನು. ಸಕಲ 
ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಎಲ್ಲ ರೀತಿಯ ಶಕ್ತಿಗಳು ಇದ್ದೇ ಇರುತ್ತವೆ. 


 ಅವುಗಳಲ್ಲವನ್ನು ತನ್ನ ಅಧೀನದಲ್ಲಿ ಪರಮಾತ್ಮನು ಇಟ್ಟುಕೊಳ್ಳುತ್ತಾನೆ. 


ಅವುಗಳು ಕೊಡುವ ಫಲಗಳನ್ನೂ ಸಹ ನಿಯಂತ್ರಿಸುತ್ತಾನೆ. ಸಾತ್ವಿಕ ಸ್ವಭಾವದ : 
ಮನೋಭಾವವಿರುವ ಆತ್ಮಗಳ ದೇಹಕ್ಕೆ ಪರಮಾತ್ಮನು ಈ ದುಷ್ಟಶಕ್ತಿಗಳಿಂದ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | | 529 


874. 


875. 


ಕಾಪಾಡುತ್ತಾನೆ. ಅದರಿಂದ ಕೂಷ್ಮಾಂಡವನ್ನು ದೃಷ್ಟಿ ಪರಿಹಾರಕ್ಕಾಗಿ ಜೀವಿಗಳು 
ಉಪಯೋಗಿಸುತ್ತಾರೆ - ಪರಮಾತ್ಮನನ್ನೇ ಈ ಪರಿಹಾರಕೊಡಲು ಮೊರೆ 
ಹೋಗುತ್ತಾರೆ - ಅದರಿಂದ ಅವನನ್ನು ಕೂಷ್ಮಾಂಡ ಗಣನಾಥಾಯ ನಮಃ 
ಎಂದು ನಮಸ ೈರಿಸುತ್ತೇವೆ. 

ಮಕರ ಸಂಕ್ರಾಂತಿ - ಸಂಕ್ರಾಂತಿಗಳಲ್ಲೆಲ್ಲ ಕಿರೀಟಪ್ರಾಯವಾದುದು ತಿಲ 
ಸಂಕ್ರಾಂತಿ. ದಕ್ಷಿಣಾಯನ ಉತ್ತರಾಯಣಗಳ ಸಂಧಿಕಾಲ. ದುಷ್ಟಶಕ್ತಿಗಳಿಂದ 
ಬಿಡುಗಡೆಹೊಂದಲು ಕೂಷ್ಮಾಂಡ ದಾನಕೊಡುವ ಸಂಪ್ರದಾಯವಿದೆ. | 

ಗೃಹಪ್ರವೇಶ, ಮಹಾನವಮಿ ದಿನಗಳಲ್ಲಿ ಬೂದುಕುಂಬಳಕಾಯಿಯನ್ನು 
ರಕ್ತವರ್ಣಮಾಡಿ ದೃಷ್ಟಿ ಪರಿಹಾರ ಪಡೆಯುವ ಸಂಪ್ರದಾಯವೂ ಸಹ 
ಪರಿಪಾಠದಲ್ಲಿದೆ. ; 


ಸರ್ವಶ್ರೇಯಸ್ಕರಾಯ ನಮ: 
ಸರ್ವ - ಎಲ್ಲ ರೀತಿಯ, ಶ್ರೇಯಸ್‌ - ಶ್ರೇಯಸ್ಸನ್ನು, ಯಶಸ್ಸನ್ನು, ಕರ 


- ಮಾಡುವವನು, ಯಾರೋ ಅವನು - ಪರಮಾತ್ಮ. 


ಸಕಲ ರೀತಿಯ ಜೀವಿಗಳಿಗೆ ಸರ್ವೋತ್ತಮವಾದ ರೀತಿಯ ಯಶಸ್ಸನ್ನು 
ಪರಮಾತ್ಮನು ಕೊಡುತ್ತಾನೆ. ಶ್ರೇಯಸ್ಸನ್ನು ಬು. ಪರಮಾತ್ಮನೇ. 
ಉತ್ತಮನು. 

ಜೀವಿಗಳಲ್ಲಿ ಒಬ್ಬರಿಂದ ಒಬ್ಬರು ಪರಸ್ಪರ ಶ್ರೇಯಸ್ಸನ್ನು ಕೋರುತ್ತಾರೆ, 
ಕೊಡುತ್ತಾರೆ. ಇವೆಲ್ಲ ತಾತ್ಕಾಲಿಕ. ಪರಮಾತ ಓನೊಬ್ಬನೇ ಸದಾ ನಿರಂತರ 
ಒಳ್ಳೆಯದನ್ನೇ ಮಾಡುವವನು - ಅದರಿಂದ ಸಕಲ ಜೀವಿಗಳೂ, ಚರಾಚರ 
ವಸ್ತುಗಳೂ ಪರಮಾತ್ಮನನ್ನೇ ಬೇಡಿ ಕಾಮಿತ ಫಲಗಳನ್ನು ಅವರವರ 
ಇಚ್ಚಾನುಸಾರ ಪಡೆಯುತ್ತಾರೆ. ಆದರೆ ಆಧ್ಯಾತ್ಮ ಸಾಧನೆಯಲ್ಲಿ ಮುಂದುವರಿದ 
ಜೀವಿಗಳು ಸರ್ವೋತ್ತಮ ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ, ಸಾಮಿಪ್ಯ 
ಪದವಿಯನ್ನು ಪಡೆಯಲು ಪರಮಾತ ನನ್ನು ಭಕ್ತಿಯ ಮೂಲಕ 
ಆಶ್ರಯಿಸುತ್ತಾರೆ. ಇವರೇ ಧನ್ಯರು, ಬುದ್ಧಿ ಜೀವಿಗಳು - ಸರ್ವ ಶ್ರೇಯಸ್ಕರಾಯ 
ನಮಃ. 


ಭೀಷ್ಮಾಯ ನಮ; 
ಭೀಷ್ಮ - ಭಯಂಕರನು. ನರಸಿಂಹ ಸ್ವಾಮಿಯು ಉಗ್ರರೂಪದಲ್ಲಿ ಅತಿ 
ಭಯಂಕರನು, ಭೀಷಣನು, ರೌದ್ರ ರಸದಲ್ಲಿ ಮುಳುಗಿದವನು. 
ಭೀಷಣದಿಂದ ಭೀಷ್ಮ - ರೌದ್ರರಸೋಪೇತನು - (ನವ ರಸಗಳಲ್ಲಿ 
ಒಂದು) | 
ಭೀಷ್ಮ - ಮಹಾಭಾರತದಲ್ಲಿ ಬರುವ ಶಂತನು ಮಹಾರಾಜ ಮಗ ಸತ್ಯವ್ರತ. 


530 


876. 


877. 


ಶ್ರೀ ನೃಸಿ ೦ಹ ಸಹಸ್ರ ನಾಮಾವಳಿಃ 


ಈತನು ಗಂಗಾ ಪುತ್ರನು, ತಂದೆಯ ಕಾರಣಕ್ಕಾಗಿ ಸಕಲ ರಾಜ್ಯವನ್ನು ತ್ಯಜಿಸಿ 
ಆಜನ್ಮ ಬ್ರಹ್ಮಚಾರಿಯಾಗಿಯೇ ಉಳಿದವನು - ಈ ಘೋರ ಪ್ರತಿಜ್ಞೆಯನ್ನು 
ಮಾಡಿದ್ದರಿಂದ "“ಭೀಷ್ಮ'' ಎಂದು ಹೆಸರು ಪಡೆದನು. ಶಾಂತಿಪರ್ವದಲ್ಲಿ 
ಅನೇಕ ಗೂಢ, ಉದಾತ್ತ ವಿಚಾರಗಳನ್ನು ಧರ್ಮರಾಜನಿಗೆ ಉಪದೇಶಿಸಿದನು. 
ರಾಜಧರ್ಮ, ಧರ್ಮಗಳು, ಸ್ತೋತ್ರಗಳು, ಸಹಸ್ರನಾಮಗಳು, ಭೀಷ್ಮ 


ಸ್ತವರಾಜಗಳು ಮುಂತಾದ ಗುಹ್ಯಾದ್ಗುಹ್ಯತರವಾದ ಈಚ್‌ 


ಬೋಧಿಸಿದನು. 
ಭೀಷ್ಮ - ಎಂದರೆ ಕಠೋರವಾದ ರೂಪ, ಭಯಂಕರವಾದ ಆಕಾರ, 
ಸನ್ನಿವೇಶ, ಮುಂತಾದವು. 


ಭೀಕರಾಯ ನಮಃ 

ಭೀಕರ - ಹೆದರಿಸುವವನು, ಗಡಗಡ ನಡುಗಿಸುವವನು, ಅತ್ಯಂತ 
ಭಯಂಕರನು. ನರಸಿಂಹಸ್ವಾಮಿಯ ರೂಪ ಭೀಕರವಾದುದು. ಅವನ 
ಕೃತಿಗಳು ಭಯಂಕರವಾದವುಗಳು. ಹಿರಣ್ಯಕಶಿಪುವಿನ ಸಂಹಾರಕಾರ್ಯವು 
ಅತ್ಯಂತ ಭೀಕರವಾದುದು. ಲೋಕಭಯಂಕರವಾದುದು. ಸಾಮಾನ್ಯವಾಗಿ 
ನರಸಿಂಹಸ್ವಾಮಿ ಎಂದರೆ ಭಯ ಹುಟ್ಟುತ್ತದೆ ಆದರೆ ಅವನಷ್ಟು ಶಾಂತನು 
ಯಾರೂ ಇಲ್ಲ. ಲಕ್ಷ್ಮೀನರಸಿಂಹಮೂರ್ತಿಯು ಶಾಂತನು, ಭೋಗ 
ಸ್ವಭಾವದವನು ಮತ್ತು ಯೋಗಿಯು. ಆದರೂ ಭೀಕರ ಗುಣವೇ ಎದ್ದು 
ಕಾಣುತ್ತದೆ. 


ಭೀಮವಿಕ್ರಮಣಾಯ ನಮಃ . 

ಭೀಮ - ಎಂದರೆ ನವರಸಗಳಲ್ಲಿ ಒಂದು ರಸ - ಭೀಮರಸ. 

ಭೀಮ - ಎಂದರೆ ಶಿವ, ಭೀಮಸೇನ (ಪಾಂಡವರಲ್ಲಿ ಎರಡನೆಯವನು) 

- ಭಯಂಕರವಾದ್ದು, ಹೆದರಿಕೆಯುಂಟುಮಾಡುವ ಭಾವ. 

ವಿಕ್ರಮಣ - ಭೀಮರಸವನ್ನು ವಿಶೇಷ ರೀತಿಯಲ್ಲಿ "ಕ್ರಮಣ' ಮಾಡುವವನು 
- ವಿಶಾಲವಾಗಿ ಹರಡುವವನು. 

ಭೀಮವಿಕ್ರಮಣಾಯ - ಭೀಮರಸವನ್ನು ವಿಚಿತ್ರವಾಗಿ ಪ್ರಸರಿಸುವವನು 
- ಪರಮಾತ್ಮ. 

ಅಥವಾ | 

ವಿಕ್ರಮ - ಎಂದರೆ ಶಕ್ತಿಶಾಲಿ, ಭೀಮ - ಎಂದರೆ ಊಹಿಸಲಸಾಧ್ಯವಾದದ್ದು. 

ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಮಾಡಿ, ಅವುಗಳನ್ನು 

ನಡೆಸುತ್ತಾ, ಲಯಮಾಡುತ್ತಲೂ ಮತ್ತು ಸಕಲವನ್ನೂ ತನ್ನ ಉದರದಲ್ಲಿ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 531 


878. 


879. 


ಇಟ್ಟುಕೊಳ್ಳುವುದರಿಂದಲೂ, ಇಂತಹ ಭೀಮ - ಶಕ್ತಿಶಾಲಿಯಾದ ಅಪಾರ 
ಪ್ರಮಾಣದ ಕಾರ್ಯವನ್ನು ತನ್ನ ಸಂಕಲ್ಪಮಾತ್ರದಿಂದ ಮಾಡುವ ಮಹಾವಿಷ್ಣುವು 
ನಿಜವಾಗಿಯೂ ಮತ್ತು ವಾಸ್ತವವಾಗಿಯೂ ಭೀಮವಿಕ್ರಮಣನು. 


ವೃಗಗ್ರೀವಾಯ ಜೀವಾಯ ಜಿತಾಯ ಜಿತಕಾಶಿನೇ / 
ಜಟಿನೇ ಜಾಮದಗ್ಯಾಯ ನಮಸ್ತೇ ಜಾತವೇದಸೇ 1114811 
(878-884) 
ಮೃಗಗ್ರೀವಾಯ ನಮಃ 
ಗ್ರೀವ - ಎಂದರೆ ಕುತ್ತಿಗೆ, ಕಂಠ, ಮೃಗ - ಪ್ರಾಣಿ. 
ಮೃಗಗ್ರೀವ - ಪ್ರಾಣಿಯ ಕುತ್ತಿಗೆಯಿರುವವನು - ಸಿಂಹದ ತಲೆ / 
ಕುತ್ತಿಗೆ ನರನ ದೇಹವಿರುವವನು - ನರಸಿಂಹಸ್ವಾಮಿ. 
ಕುದುರೆ - ಹಯದ ಕುತ್ತಿಗೆ ಮನುಷ್ಯನ ದೇಹವಿರುವವನು - ಹಯಗ್ರೀವ 
ದೇವರು - ಅದರಿಂದ ಮೃಗಗ್ರೀವಾಯ ನಮಃ. 
ಹಾಗೆಯೇ ತುಂಬುರರು - ಗಾನಕಾರರು (ದೇವಲೋಕದಲ್ಲಿ) 
ಅಥವಾ 
ಕತ್ತು, ತಲೆ ಯಾವುದೇ ಇರಲೀ, ಮೃಗದ ಸ್ವಭಾವವುಳ್ಳವರು ಮೃಗಗ್ರೀವರು. 
ಮನುಷ್ಯರಾದರೂ ಪ್ರಾಣಿಯ ಲಕ್ಷಣ, ಸ್ವಭಾವ, ರೂಪವಿರುವವರು 
ಮೃಗಗ್ರೀವರು. ಮೃಗದ ಸ್ವಭಾವ, ಲಕ್ಷಣ, ಮನುಷ್ಯನ ಸ್ವಭಾವ, ಬುದ್ದಿ 
ಶಕ್ತಿಗಿಂತ ಕಡಿಮೆ. | 


ಜೀವಾಯ ನಮಃ 
ಆತ್ಮವು ಶರೀರದೊಳಗೆ ಸೇರಿದಾಗ, ಅದರಲ್ಲಿ ವಾಸಿಸುವಾಗ, 

ಅದರಲ್ಲಿರುವಷ್ಟು ಕಾಲ ಜೀವ ಎಂದು ಹೇಳಲ್ಪಡುತ್ತದೆ. ದೇಹಧಾರಿಗೆ 
“ಜೀವಿ” ಎಂದು ಅದರ ಕಾಯಾಪನೆಯು “ ಜೀವನ'' ಎಂದಾಗುತ್ತದೆ. 
ಸಂಸಾರ ಸಾಗರದಲ್ಲಿ ತೇಲುವಷ್ಟು ಮುಳುಗುವಷ್ಟು ಕಾಲ ಅಂದರೆ ಬಿಡುಗಡೆ 
ಹೊಂದುವವರೆಗೆ ಆತ್ಮವು ಆತ್ಮನೆಂದೂ (ದೇಹದಲ್ಲಿರದಾಗ ಆತ್ಮ), 
ಜೀವಿಯೆಂದೂ (ದೇಹದಲ್ಲಿರುಷ್ಟು ಕಾಲ) ಕರೆಯಲ್ಪಡುತ್ತದೆ. ಅಥವಾ, 

ಜೀವ ಎಂದರೆ" ಪ್ರಾಣಗಳು - ಪಂಚ್ರಪ್ರಾಣಗಳಿಗೆ ಜೀವ ಎಂದೂ 
ಹೇಳುತ್ತೇವೆ. ಪಂಚಪ್ರಾಣಗಳು - ಪ್ರಾಣ, ಅಪಾನ, ವ್ಯಾನ, ಉದಾನ, 
ಸಮಾನಗಳು. ವಾಯುವಿನ ಸೂಕ್ಷ್ಮರೂಪ - ಪರಮ ಸಾತ್ಮನೇ ವಾಯು. 
ಪರಮಾತ್ಮನೇ ಆತ್ಮನು, ಜೀವನು. ಅದರಿಂದ ಅವನನ್ನು ಜೀವಾಯ ನಮಃ 
ಎಂದು ನಿ ರಿಸುತ್ತೇವೆ. 


532 


880. 


881. 


882. 


883. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಜಿತಾಯ ನಮಃ 

ಜಿತಾಯ - ಸಕಲವನ್ನೂ ಗೆದ್ದವನು - ಸೋಲಿಲ್ಲದವನು, ಅಥವಾ 
ಯಾರಿಂದಲೂ ಸೋಲಿಸಲ್ಪಡದಿರುವವನು - ಪರಮಾತ್ಮ - ಜಿತಾಯ ನಮಃ 
ಎಂದು ಅವನೇ! 

ಜಿತಾಯ - ಆತ್ಮನಿಗೂ ಹೀಗೆ ಹೇಳಬಹುದು. ಆದರೆ ಆತ್ಮನು 
ಸ್ವತಂತ್ರನಲ್ಲ, ಅದರಿಂದ ಒಂದು ರೀತಿ ಇದು ಅನ್ವಯಿಸುವುದಿಲ್ಲ. 


ಜಿತಕಾಶಿನೇ ನಮಃ | 

ಕಾಶ್‌ - ಎಂದರೆ ಪ್ರಕಾಶಿಸು, ಹೊಳೆಯುವುದು, ವಿಜೃಂಭಿಸುವುದು. 

ಜಿತಕಾಶಿನೇ - ಸಕಲರನ್ನು ಸೋಲಿಸಿ, ಏಕೈಕ ವೀರ, ಧೀರನೆಂದು 
ವಿಜೃಂಭಿಸುವವನು - ಪರಮಾತ್ಮ. ಪ್ರಸ್ತುತ ಹಿರಣ್ಯಕಶಿಪುವನ್ನು ಸಂಹರಿಸಿ 
ike ಜಿತಕಾಶಿನೇ ನಮಃ. 

ತ್ಮವು ಸಂಸಾರಸಾಗರದಿಂದ ಬಿಡುಗಡೆ ಹೊಂದಿದಾಗ ಜಿತಕಾಶಿನ್‌ 

ಜೀ ಸಂಸಾರದಲ್ಲಿರುವಾಗ ಸಂಸಾರಸಾಗರದ ಕಡೆಗೆ ಎಳೆಯುವ 
ಮಾಯೆಯಿಂದ ಬಿಡುಗಡೆ ಹೊಂದಿದಾಗಲೂ ಜಿತಕಾಶಿನ್‌ ಆಗಿದೆ ಎಂದು 
ಹೇಳಬಹುದು. 


ಜಟಿನೇ ನಮಃ 

 ಜಟೆಯನ್ನು ಹೊಂದಿರುವವನು - ಯಷಿ, ಶಿವ, ನರನಾರಾಯಣ, 
ತಪಸ್ವಿಗಳು, ಜಟೆಯನ್ನು ಬಿಟ್ಟಿರುತ್ತಾರೆ. 

ಜಟಿನೇ ನಮಃ - ತಪಸ್ವಿ - ಜಡೆಗಟ್ಟಿದ ಕೂದಲಿಗೆ 'ಜಟಾ ಎಂದು 
ಹೆಸರು. ಜಟೆಗಳನ್ನು ಉಳ್ಳವನು - ಜಟಿ. ಅಥವಾ ಜಟೆಯು ತಪಸ್ವಿಯ 
ಲಕ್ಷಣ. 


ಜಾಮದಗ್ಗಾಯ ನಮಃ 
ಜಾಮದಗ್ನ್ಯ - ಎಂದರೆ ಜಮದಗ್ನಿಯ ಮಗ ಪರಶುರಾಮನು. ಶ್ರೀ 
ಮಹಾವಿಷ್ಣುವಿನ ಆರನೆಯ ಅವತಾರ. ಮೊದಲಿನವುಗಳು - ಮತ್ಯ್ಯ, ಕೂರ್ಮ, 
ವರಾಹ, ನಾರಸಿಂಹ, ವಾಮನ, ನಂತರದ್ದು ಪರಶುರಾಮಾವತಾರ. ತಂದೆಯ 
ಆಜ್ಞಯಂತೆ ತಾಯಿಯ ಶಿರಚ್ಛೇದನ ಮಾಡಿದನು. ತನ್ನ ಸಹೋದರರನ್ನು 
ಕೊಂದನು. ಅದರಿಂದ ಪ್ರೀತನಾದ ತಂದೆಯು ವರವನ್ನು ಕೇಳೆಂದು ಹೇಳಿದಾಗ 
ತಾಯಿ ಮತ್ತು ಅಣ್ಣಂದಿರನ್ನು ಬದುಕಿಸಿ ಎಂದು ಬೇಡಿದನು. ಜಮದಗ್ನಿಯು 
ತಥಾಸ್ತು ಎಂದು ಹೇಳಿ ಎಲ್ಲರನ್ನು ಬದುಕಿಸಿದನು. 
ಕಾರ್ತವೀರ್ಯನ ಮಕ್ಕಳು ಜಮದಗ್ನಿಯನ್ನು ಕೊಂದರು. ಈ ಸೇಡಿಗಾಗಿ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


884. 


885. 


533 


21 ಸಲ ಭೂ ಪ್ರದಕ್ಷಿಣೆಯನ್ನು ಮಾಡಿ ರಾಜರನ್ನು ಸಂಹಾರ ಮಾಡಿದನು. 
ಪರಶು ಎಂದರೆ ಕೊಡಲಿ. ಕೊಡಲಿಯೇ ಇವನ ಆಯುಧ. ಅದರಿಂದ 
ಪರಶುರಾಮ ಎಂದು ಹೆಸರು - ಜಾಮದಗ್ಯಾಯ ನಮಃ ಎಂದರೆ ಈತನೇ! 

ನಂತರ ದಶರಥರಾಮನಿಂದ ಇವನ ವೈಷ್ಣವ ಶಕ್ತಿಯು ಅಪಹೃತವಾಯಿತು. 

ಕರ್ಣನಿಗೆ ಪರಶುರಾಮರೇ ಗುರು. ಅದರೆ ಗುರುದ್ರೋಹಿಯಾದ ಕರ್ಣನಿಗೆ 
ಶಾಪವನ್ನು ಕೊಟ್ಟರು. ಸಕಾಲದಲ್ಲಿ ಕಲಿತಿದ್ದೆಲ್ಲ ಮರೆತು ಹೋಗಲಿ ಎಂದು 
ಶಾಪವನ್ನು ಕೊಟ್ಟರು. 

ಪರಶುರಾಮರು ಚಿರಂಜೀವಿಯೆಂದೂ ಮಹೇಂದ್ರಪರ್ವತದಲ್ಲಿ ತಪಸ್ಸು 
ಮಾಡುತ್ತಿರುವರೆಂದೂ ನಂಬಿಕೆಯಿದೆ. ಈ ಅವತಾರದಲ್ಲಿ ಉಪಸಂಹಾರವಿಲ್ಲ. 


ಜಾತವೇದಸೇ ನಮಃ | 

ಜಾತವೇದಸ್‌ - ಎಂದರೆ ಅಗ್ನಿ, ಒಬ್ಬ ಯಷಿಯ ಹೆಸರು. 

ಅಗ್ನಿಗೆ ಜಾತವೇದಸೇ ಎಂದು ಹೆಸರು. ಪರಮಾತ್ಮನು ಅಗ್ನಿರೂಪನು. 
ಪಂಚಮಹಾಭೂತಗಳಲ್ಲಿ ಅಗ್ನಿಯು ಒಂದು - ಪೃಥಿವೀ, ಆಪಃ, ತೇಜಸ್ಸು, 
ವಾಯು, ಅಕಾಶಗಳು ಐದು ಮಹಾಭೂತಗಳು. 

ತೇಜೋಮಯನಾದ ಅಗ್ನಿಯೇ ಯಜ್ಞಕುಂಡದಿಂದ ಹವಿಸ್ಸನ್ನು 

ತೆಗೆದುಕೊಂಡು ಹೋಗಿ ದೇವತೆಗಳಿಗೆ ತಲಪಿಸುತ್ತಾನೆ. ಹವ್ಯವಾಹನ ಎಂದು 
ಕರೆಯುತ್ತೇವೆ. 

ಜಾತವೇದಸೇ ನಮಃ ಎಂದರೆ ಕ್‌ ನಮಃ ಎಂದು ಅರ್ಥ. 


ಜಪಾಕುಸುಮವರ್ಣಾಯ ಜಪ್ಯಾಯಾಪಿ ಚ ಜಾಪಿನೇ / 
ಜರಾಯುಜಾಯಾಂಡಜಾಯ ಸ್ಟೇದಜಾಯೋದ್ಧಿದೇ ನಮಃ 1149/ 
(685591 ) 


ಜಪಾಕುಸುಮವರ್ಣಾಯ ನಮಃ 

ಜಪಾ - ಜಪವನ್ನು ಮಾಡುವುದು - ಕುಸುಮ - ಎಂದರೆ ಹೂವುಗಳು, 
ಪುಷ್ಪಗಳು, ಹಣ್ಣು, ಫಲ. 

ಜಪಾ - ದಾಳವಾಳದ ಹೂ. ಅದರ ಕುಸುಮ ಎಂದರೆ ಭಾಗ. ಅದರ 
ಬಣ್ಣ ಕೆಂಪು ಅಥವಾ ಬಿಳಿ. ಬಿಳಿ ಹಳದಿ - ಯ ಬಟ್ಟೆ ಧರಿಸಿರುವವನು -' 
ಮಹಾವಿಷ್ಣು / ಯಾವ ದೇವರ ರೂಪವೇ ಆದರೂ ಸರಿ - ಅವನಿಗೆ 
ನಮಸ್ಕಾರಗಳು. 

"ವರ್ಣ - ಎಂದರೆ ವಿಭಾಗಗಳು, ಬಣ್ಣ, ವೈಭವ, ಅಕ್ಷರಗಳು, ಕುಲ, 
ವಂಶ, ಜಾತಿ, ಗುಣಗಳು, ಮುಂತಾದವುಗಳು. 


534 


886. 


887. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಯಜ್ಞಗಳಲ್ಲೆಲ್ಲ ಜಪೆಯಜ್ಞವೇ ಶ್ರೇಷ್ಠವಾದುದು, ಅದರಲ್ಲಿಯೇ 
ಪರಮಾತ್ಮನು ವಿಶೇಷವಾಗಿರುತ್ತಾನೆ. 

""ಯಜ್ಞಾನಾಂ ಜಪಯಜ್ಹೋತಿಸ್ಮಿ'' ಎಂದು ಶ್ರೀಕೃಷ್ಣನು ಗೀತೆಯಲ್ಲಿ 
ಹೇಳಿದ್ದಾನೆ. ಎಂದರೆ ""ಜಪಯಜ್ಞವೇ ನಾನು'' ಎಂದಿದ್ದಾನೆ. (ಶ್ಲೋಕ 2ರ, 
ಅಧ್ಯಾಯ 10) 

ಗ ಮಂತ್ರವನ್ನು ಒಂದೇ ಸಮನೇ ಪುನರುಚ್ಚಾರಣೆ ಸಃ 
ಜಪ. ಗಟ್ಟಿಯಾಗಿ ಹೇಳುವ ಜಪ, ಸಾಮೂಹಿಕವಾಗಿ ಹೇಳುವ ಜಪ, ಉಪಾಂಶು 
- ತಮಗೆ ಮಾತ್ರ ಕೇಳಿಸುವಂತೆ ತುಟಿಗಳಿಂದ ಮಾತ್ರ ಹೇಳುವ ಮಂತ್ರ, 
ಮಾನಸಿಕವಾಗಿ ಹೇಳುವ ಮಂತ್ರ ಎಂದು ಮೂರು ವಿಧದ ಜಪ. ಇದರಲ್ಲಿ 
ಮಾನಸಿಕವಾಗಿ ಹೇಳುವ ಜಪವೇ ಅತ್ಯಂತ ಶ್ರೇಷ್ಠ. 

ಜಪದ ಮಂತ್ರವನ್ನು ಗುರುವಿನಿಂದ ಉಪದೇಶ ಪಡೆದು ಮಾಡಬೇಕು. 
ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ವರ್ಷಗಳಲ್ಲಿ ಹೇಳಿ ಸಾಧಿಸಬೇಕು. ಸಂಖ್ಯ 
ಹೆಚ್ಚಿದಷ್ಟೂ ಸ್ಪೂರ್ತಿ ಹುಟ್ಟುತ್ತದೆ ಮತ್ತು ಸಾಧಕನು ಅಂತರ್ಮುಖನಾಗುತ್ತಾನೆ. 
ಪ್ರತಿಯೊಂದು ಸಲ ಉಚ್ಚರಿಸಿದರೂ ಅದು ಒಂದು ಪುಷ್ಪದಂತೆ ಮತ್ತು 
ಪುಷ್ಪಗಳನ್ನು ಪರಮಾತ್ಮನಿಗೆ ನಿವೇದಿಸಿದೆವೆಂದು ತಿಳಿಯಬೇಕು. ಹಾಗಾದರೆ 
ಜಪವು ಸಿದ್ದಿಯ ದಾರಿಯಲ್ಲಿರುತ್ತದೆ. | 

ಜಪದ ಪ್ರತಿವರ್ಣವನ್ನು - ಪ್ರತಿಯೊಂದು ಅಕ್ಷರವನ್ನು ಸ್ವಚ್ಛವಾಗಿ 
ಮಾನಸಿಕವಾಗಿ ಜಪಿಸಬೇಕು. ಲೋಪ ದೋಷಗಳು ಆಗುವುದು ಸಹಜ, 
ಸಾಮಾನ್ಯ. ತೆಗೆದುಕೊಳ್ಳುವ ಸಮಯವೂ ಸಹ ಹೆಚ್ಚು. ಅಭ್ಯಾಸದಿಂದ 
ವೇಗವಾಗಿ ಜಪಿಸಲು ಸಾಧ್ಯ. ಪರಮಾತ್ಮನೇ ಎದುರಿಗಿದ್ದಾನೆಂದೂ ಅವನಿಗೆ 


 ಪ್ರತಿಸಲದ ನಾಮವೂ ಒಂದು ಪುಷ್ಟವೆಂದೂ, ಅವನ ಪಾದದಲ್ಲಿ 
ಅರ್ಪಿಸುತ್ತಿದ್ದೇನೆಂದು ಮಾನಸಿಕವಾಗಿ ತಿಳಿದು ಜಪಿಸಿದರೆ ಶ್ರೇಷ್ಠತೆ ಹೆಚ್ಚು. 


ನಾಮ ಜಪವೇ ಶ್ರೇಷ್ಠ. ಸದಾಕಾಲ ನಿರಂತರ ಹೇಳಿದರೆ ಉತ್ತಮ 
ಸಮಾಧಾನವನ್ನು ಕೊಡುತ್ತದೆ. - ಜಪಾಕುಸುಮವರ್ಣಾಯ ನಮಃವು ಉತ್ತಮ 
ನಾಮವು. ಪರಮಾತ್ಮನಿಗೆ ಅನ್ವಯಿಸುತ್ತದೆ. 


ಜಪ್ಯಾಯ ನಮಃ 
ಜಪ್ಯಾಯ - ನಾಮದಿಂದ ಜಪಿಸಲ್ಪಡುವವನು, ಪರಮಾತ್ಮ. ಪರಮಾತ್ಮನು 
ಜಪಕ್ಕೆ ಪ್ರಧಾನನು - ಪರಮಾತ್ಮನನ್ನು ಕುರಿತು ಜಪಿಸಿದರೆ ಅವನು ಜಪ್ಯನು. 


ಜಾಪಿನೇ ನಮಃ | | 
ಜಾಪಿನೇ - ಯಾರು ಜಪ ಮಾಡುತ್ತಾರೋ ಅವರು “ಜಾಪಿ”. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 535 


888. 


889. 


ಜಪಮಾಡುವವನಲ್ಲಿ ಅಂತರಾತ್ಮದಲ್ಲಿ ಪರಮಾತ್ಮನೇ ನಿರಂತರ ಕುಳಿತು 
ಜಪಮಾಡುವುದರಿಂದ ""ಜಾಪಿ'. ಜಪಮಂತ್ರವೂ ಅವನೇ ಜಪ 
ಮಾಡುವವನೂ ಅವನೇ. ಜಪಮಾಡಿಸಿಕೊಳ್ಳುವವನೂ ಹ 
ಸಕಲವೂ ಅವನೇ!! ಆತ್ಮವೂ ಅವನೇ! ಉದ್ದಾರಕತ್ಮ ಸ್ವಾಮಿಯೂ 
ಅವನೇ. ಮುಸುಕು ಹಾಕಿರುವ ಮಾಯೆಯೂ ಅವನೇ! ಮುಸುಕಿನೊಳಗಿರುವ 
ಆತ್ಮವೂ ಅವನೇ! ಮುಸುಕನ್ನು ತೆಗೆಯುವವನೂ ಅವನೇ! ಕಾರ್ಯ, ಕಾರಣ, 
ಕರ್ತೃವೂ ಅವನೇ! ಎಲ್ಲಾ ಪರಮಾತ್ಮಮಯ!! - ಜಾಪಿನೇ ನಮಃ. 


ಜರಾಯುಜಾಯ ನಮಃ 

ಜರಾಯು - ಎಂದರೆ ಗರ್ಭಾಶಯ, ಅದರಲ್ಲಿ ಜ - ಎಂದರೆ 
ಹುಟ್ಟುವವನು. | | 

ಆತ್ಮನು ಪಿತೃವಿನ ಶರೀರದಲ್ಲಿ ವೀರ್ಯದಲ್ಲಿ ಸೂಕ್ತರೂಪದಲ್ಲಿ 
ಪ್ರವೇಶಮಾಡುತ್ತದೆ. ಆತ್ಮವು ತನ್ನ ಸಂಸ್ಕಾರದೊಡನೆ ಈ ರೀತಿ ವೀರ್ಯದಲ್ಲಿ 
ಪ್ರವೇಶಮಾಡುತ್ತದೆ. ನಂತರ ವೀರ್ಯದ ಮೂಲಕ ತಾನು ತಾಯಿಯ 
ಯೋನಿಯ ಮೂಲಕ ಸಂಭೋಗವಾದಾಗ ಗರ್ಭವನ್ನು ಪ್ರವೇಶಮಾಡುತ್ತದೆ. 
ಅದರಲ್ಲಿ ವೀರ್ಯವು ಸ್ತ್ರೀಯ ಶಕ್ತಿಯನ್ನು ಸೇರಿ ಪಿಂಡರೂಪದಲ್ಲಿ ಆಗುತ್ತದೆ. 
ನಂತರ ಕ್ರಮೇಣ ಭ್ರೂಣವು ಬೆಳೆದು ಶರೀರದ ಅವಯವಗಳನ್ನು ಹೊಂದಿ, 
ಬೆಳದು ಪೂರ್ಣಗರ್ಭವಾಗಿ ನಂತರ ಸ್ತ್ರೀ ಯೋನಿಯ ಮೂಲಕ, ಪರಮಾತ್ಮನ 
ಸಂಕಲ್ಪದಂತೆ ತನ್ನ ಸಂಸ್ಕಾ ರದೊಡನೆ : ಭೂಸ್ಪರ್ಶವಾಗುತ್ತದೆ. ಈ ಸಮಯ, 
ಘಳಿಗೆಯೇ ಜನ್ಮತಾಳಿದ ಕ್ಷಣವೆಂದು ಗಣಿಸಿ ವಯಸ್ಸನ್ನು ಲೆಕ್ಕಮಾಡುತ್ತೇವೆ. 

ವಾಸ್ತವವಾಗಿ ಪಿತೃವೀರ್ಯದಲ್ಲಿ ಸೇರಿದ ಕ್ಷಣದಿಂದ 
ದೇಹೋತ್ಪತ್ತಿಯಾಗುವುದರಿಂದ ಆ ಕ್ಷಣವೇ ಗಣನೆಗೆ ಯೋಗ್ಯವಾದುದು. 
ಇದನ್ನು ನಿರ್ಧರಿಸಲು ಸಾಧ್ಯವಿಲ್ಲದ್ದರಿಂದ ಮತ್ತು ಈ ವಿಚಾರ ಸಂಪೂರ್ಣ 
ಆಧ್ಯಾತ್ಮಿಕವಾದ್ದರಿಂದ ಯಾರೂ ಯೋಚಿಸಲು ಹೋಗುವುದಿಲ್ಲ. 

ಈ ರೀತಿ ಆತ್ಮವು ದೇಹಧಾರಣೆ ಮಾಡುವುದಕ್ಕೆ, ಜರಾಯುಜ ಎಂದು 
ನಾಮವಿದೆ. ಇದು ಆತ್ಮನಿಗೆ ಅನ್ವಯಿಸುತ್ತದೆ - ಆತ್ಮನು ಪರಮಾತ್ಮನ 
ಅಂಶವಾಗಿ ದೇಹದಿಂದ ದೇಹಕ್ಕೆ ನಡೆಯುತ್ತಿರುವುದರಿಂದ ಜರಾಯುಜ - 
ಎಂದರೆ ಪರಮಾತ್ಮನೇ ಎಂದು ಹೇಳಬಹುದು! 

ಜರಾಯು - ಜ ಎಂದರೆ ಹುಟ್ಟುವುದು ಎನ್ನುವುದಕ್ಕಿಂತ ದೇಹಧಾರಣೆ 
ಮಾಡುವುದು ಎಂದು ಹೇಳುವುದು ಸಮಂಜಸ. | 


ಅಂಡಜಾಯ ನಮಃ 
ಅಂಡ ಎಂದರೆ ಮೊಟ್ಟೆಗಳು, ಜ - ಎಂದರೆ ಹುಟ್ಟುವುದು, ದೇಹ 


536 


890. 


891. 


ಧರಿಸುವುದು. 
ಅಂಡಜ - ಮೊಟ್ಟೆಗಳಿಂದ ಉತ್ಪನ್ನವಾದ ದೇಹದಲ್ಲಿರುವ ಆತ್ಮನು - 
ಅಂಡಜನು. | 
ಅಂಡಜ - ಎಂದರೆ ಪಕ್ಷಿಗಳು, ಮಾನು, ಹಾವು, ಹರಿದಾಡುವ ಪ್ರಾ ಪ್ರಾಣಿಗಳು, 


ಬಹ 


ಇತು 


ಲ 


ಅಂಡಜ - ಎಂದರೆ ಬ್ರಹ್ಮನು. ಬ್ರಹ್ಮಾಂಡ - ಎಂದರೆ ಬೃಹತ್‌ ಅಂಡ 
- ಪರಬ್ರಹ್ಮನ ರೂಪ. 

ಅಂಡ - ಎಂದರೆ ತತ್ತಿಗಳು, ಕಸ್ತೂರಿಯುಳ್ಳ ಹೊಕ್ಕಳು, ವೀರ್ಯ, 
ಶಿವನ ಹೆಸರು, ನಾಭಿ. 

ಅಂಡ - ನಾಭಿಯಿಂದ, ಜ - ಹುಟ್ಟಿದವನು - ಬ್ರಹ್ಮ. ಅಂಡಜಾಯ 


ನಮ, 


ಸ್ವೇದಜಾಯ ನಮಃ 
ಸ್ವೇದ - ಎಂದರೆ ಬೆವರು, ಉಷ್ಣತೆ, ಬೆವರಿನಿಂದ, ಜ - ಹುಟ್ಟಿದವುಗಳು. 
ಸ್ವೇದಜ - ಕ್ರಿಮಿಕೀಟಗಳು - ಇವುಗಳಲ್ಲಿಯೂ ಅದೇ ಪರಮಾತ್ಮನ 
ಅಂಶದ ತೇಜಸ್ಸೇ ಇರುವುದರಿಂದ ಅವನಿಗೆ ಅಂತಹ ಆತ್ಮನಿಗೆ ನಮಸ್ಕಾರಗಳು. 
ಪರಮಾತ್ಮನು ಇಲ್ಲದ ಸ್ಥಳವಿಲ್ಲ - ಪರಮಾತ್ಮನಿಗಿಂತ ಭಿನ್ನವಾದ 
ಆತ್ಮಗಳಾದರೂ, ಅವುಗಳಿಗೆ ಅಂಟಿಕೊಂಡಿರುವ ಸಂಸ್ಕಾರಗಳೇ ಬಿಚಿತ್ರ, ವಿಭಿನ್ನ. 
ಅನೇಕ ದೇಹಗಳ ಧಾರಣೆಗೆ ಕಾರಣ ಅದರಲ್ಲಿರುವ ಆತ್ಮವು ಯಾವ ರೀತಿಯೂ 
ಅಭಾ ಶ್ರೇಣಿಯದಲ್ಲ - ಅದ್ದರಿಂದ ಸ್ವದಜಾಯ. ನಮಃ ಎಂಬುದು 
ಸಮಂಜ 


WEN ನಮಃ 


`` ಉದ್ಧಿದೇ - ಭೂಮಿಯನ್ನು ಭೇದಿಸಿಕೊಂಡು ಬರುವ ಗಿಡ, ಮರ, 


ವನಸ್ಪತಿ, ಮೊಳಕೆಯಿಂದ ಬರುವ ಸಸಿ, ಮುಂತಾದವು. 


ಸಕಲ ಚರಾಚರ ವಸ್ತುಗಳಲ್ಲಿಯೂ ಪರಮಾತ್ಮನು 
ಹರಡಿಕೊಂಡಿರುವುದರಿಂದ ಇವುಗಳಲ್ಲಿಯೂ ಪರಮಾತ್ಮನಿದ್ದಾನೆ. ಉದ್ದಿದೇ 


' ನಮಃ - ಎಂದರೆ ಪರಮಾತ್ಮನಿಗೇ ಸಲ್ಲುತ್ತದೆ. 


: ಜನನಾಥಾಯ ರಾಮಾಯ ಜಾಹ್ಠವೀಜನಕಾಯ ಚ ! 
| ಜರಾಜನ್ಮವಿದೂರಾಯ ಜಾನ ಪ್ರಬೋಧಿನೇ 111501 
| (892-897 ) 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ _ 537 


893. 


894. 


ಜನನಾಥಾಯ ನಮಃ 

ಜನ - ಪ್ರಜೆಗಳ, ನಾಥ - ರಾಜನು, ಪಾಲಿಸುವವನು, ಜನನಾಥ - 
ರಾಜನು. 

ಇಲ್ಲಿ ಸ್ವಾಮಿಯನ್ನು ಸಾಮಾನ್ಯ ರಾಜರುಗಳ ರಾಜನೆಂದು ಮಾತ್ರ" 
ತಿಳಿಯಲಾಗುವುದಿಲ್ಲ. ಜೀವಕೋಟಿಗೂ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೆ 
ನಾಯಕನಾಗಿ ಕಾಪಾಡುತ್ತಾನೆ. ಇವನಷ್ಟು ಕರುಣಾಜನಕನೂ, ದಯಾಶೀಲನೂ, 
ಗುಣವಂತನೂ ಬೇರೆ ಯಾರೂ ಇಲ್ಲ. ಸಕಲ ಚರಾಚರ ವಸ್ತುಗಳಿಗೂ 
ಇವನೇ ರಾಜನು. ಪರಮಾತ್ಮನು ಎಷ್ಟು ಕರುಣಾಳುವೆಂದರೆ ನಿತ್ಯಪ್ರಳಯ, 
ನೈಮಿತ್ತಿಕ ಪ್ರಳಯ, ಬ್ರಹ್ಮ ಪ್ರಳಯದ ಕಾಲದಲ್ಲಿ ಸಕಲ ಜೀವ ಕೋಟಿಯನ್ನು 
ಮತ್ತು ಚರಾಚರ ವಸ್ತುಗಳನ್ನು ತನ್ನ ಉದರದಲ್ಲಿಯೇ ಅಡಗಿಸಿಕೊಂಡು 
ಕಾಪಾಡುತ್ತಾನೆ: ನಂತರ ಸೃಷ್ಟಿ - ಕಲ್ಪಾದಿಯಲ್ಲಿ ಸಂಸಾರ ಸಾಗರದಲ್ಲಿ 
ಬಿಡುತ್ತಾನೆ. ಆತ್ಮಗಳು ಅದರಲ್ಲಿ ಸ್ವೇಚ್ಛೆಯಿಂದ ಸಂಸ್ಕಾರಗಳನ್ನು ಗ್ರಹಿಸುತ್ತ 
ಕಾಲಯಾನ ಮಾಡುತ್ತಾರೆ. ಇವನೇ ನಿಜವಾದ ಜನನಾಥನು - ಜನನಾಥಯ 
ನಮಃ - ಎಂದರೆ ಇವನಿಗೇ ಸರಿಯಾಗಿ ಸಲ್ಲುತ್ತದೆ. 


ರಾಮಾಯ ನಮಃ 
ರಾಮಾಯ ನಮಃ - ಎಂದರೆ ಜಮದಗ್ನಿಯ ಮಗ - ಪರಶುರಾಮ, 
ದಶರಥನ ಮಗ - ಶ್ರೀರಾಮ, ಬಲರಾಮ, ಶಿವ. 
ರಾಮ - ಆನಂದದಾಯಕನು, ಸುಂದರನು, ರಮ್ಯನಾದವನು. 
ಪರಮಾತ್ಮನಷ್ಟು ಆನಂದದಾಯನು ಯಾರೂ ಇಲ್ಲ. ಅವನ ಆನಂದವೇ 
ಸಚ್ಚಿದಾನಂದ ಸ್ವರೂಪನು - ಪರಮಾನಂದ, ಬ್ರಹ್ಮಾನಂದ. 
ರಾಮ - ರಮೆಯಲ್ಲಿ ರಮಿಸುವವನು - ಶ್ರೀರಾಮ - ರಾಮ. 


ಜಾಹ್ನವೀಜನಕಾಯ ನಮಃ 
ಜಾಹ್ನವೀ - ಗಂಗೆಯು, ಜುಹ್ನು ಖುಷಿಯ ಮಗಳು - ಜಾಹ್ನವೀ. 
ಆಕಾಶದಿಂದ ರಭಸದಿಂದ ಬಂದ ಗಂಗೆಯನ್ನು ಶಿವನು ಜಟೆಯಲ್ಲಿ 
ಸ್ವೀಕರಿಸಿದನು. ಭಗೀರಥನ ಪ್ರಾರ್ಥನೆಯಂತೆ ಜಟೆಯೊಂದರಿಂದ ಶಿವನು 
ಗಂಗೆಯನ್ನು ಬಿಟ್ಟನು. ಶಿವನ ಜಟೆಯಿಂದ ಗಂಗಾವತರಣವಾಯಿತು. ಈ 


ಗಂಗೆಯು ಭಗೀರಥನನ್ನು ಹಿಂಬಾಲಿಸಿ ಬರುವಾಗ ಜುಹ್ನು ಖುಷಿಯ 


ಆಶ್ರಮದಲ್ಲಿ ಪ್ರವಾಹವಾಯಿತು.  ಯಷಿಯು ಗಂಗೆಯನ್ನು ಆಪೋಶನ 
ತೆಗೆದುಕೊಂಡನು. ಮತ್ತೆ ಭಗೀರಥನ ಪ್ರಾರ್ಥನೆಯಂತೆ ಜುಹ್ನು ಯಷಿಯು 
ಗಂಗೆಯನ್ನು ತನ್ನ ಕಿವಿಯಿಂದ ಕರೆದು ಹೊರಬಿಟ್ಟನು. ಈ ಕಾರಣದಿಂದ 


538 


895. 


896. 


897. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಗಂಗೆಯು ಜಾಹ್ನವೀ ಎಂದಾದಳು. ಮತ್ತು ಆ ಯಷಿಯು ಜಾಹ್ನವೀ 
ಜನಕನಾದನು - ಯಷಿಯು ತಪಸ್ಸಿದ್ದಿಯನ್ನು ಪಡೆದು ಅದ್ಬುತಕಾರ್ಯವನ್ನು 
ನಿರ್ವಹಿಸಿದ್ದರಿಂದ ಪರಮಾತ್ಮನ 'ಅಪರಾವತಾರನಾದನು - ಜಾಹ್ನವೀ 
ಜನಕಾಯ ನಮಃ ಎಂದಾಯಿತು. 


ಜರಾಜನ್ಮವಿದೂರಾಯ ನಮಃ 

ಜರಾ - ಮುಪ್ಪ, ಜನ್ಮ - ಪುನರ್ಜನ್ಮ. 

ವಿ - ದೂರಾಯ - ವಿಶೇಷ ದೂರ ಮಾಡುವವನು. ಕ 

ಮುಪ್ಪು ಮತ್ತು ಮುಂದಿನ ಜನ್ಮವು ಬರದ ಹಾಗೆ ಮಾಡುವವನು ಈ 
ಪರಮಾತ್ಮನೇ! ಎಂದರೆ ಈ ಜನ್ಮದಲ್ಲಿಯೇ ಕರುಣಿಸಿ ಮುಕ್ತಿಯನ್ನು 


ಪರಮಾತ್ಮನು ಕೊಡುತ್ತಾನೆ. ಪರಮಾತ್ಮನು ತನ್ನ ಭಕ್ತರನ್ನು ಕೈ ಬಿಡುವುದಿಲ್ಲ. 


“ನ ಮೇ ಭಕ್ತಃ ಪ್ರಣಶ್ಯತಿ”, "“ಸಂಶಯಾತ್ಮಾ ವಿನಶ್ಯತಿ ಶಿ” ಎಂದು ಗೀತೆಯಲ್ಲಿ. 
ಪರಮಾತ್ಮನು ಭರವಸೆಯನ್ನು ಕೊಟ್ಟಿರುತ್ತಾನೆ. ಅವನು ಜರಾಜನ್ಮವಿದೂರಾಯ 
ನಮಃನಾಗಿದ್ದಾನೆ. (ಶ್ಲೋಕ 31, ಅಧ್ಯಾಯ 9; ಶ್ಲೋಕ 40, ಅಧ್ಯಾಯ 4) 


ಪ್ರದ್ಯುಮ್ನಾಯ ನಮಃ 

ಪ್ರದ್ಯುಮ್ನ - ಶ್ರೀಕೃಷ್ಣನ ಮಗ, ರುಕ್ಮಿಣಿಯ ಮಗ, ಹುಟ್ಟಿದ ಆರನೆಯ 
ದಿನವೇ 16 ಎಂಬ ರಾಕ್ಷಸನನ್ನು ಓಡಿಸಿಕೊಂಡು ಹೋಗಿದ್ದನು. ಮುಂದೆ 
ಅವನು ಪಾರಾಗಿ ತನ್ನ ತಂದೆ ತಾಯಿಗಳ ಕಡೆಗೆ ಬಂದನು. ಅದರಿಂದ 


ಶಂಬರಾರಿ ಎಂದು ಹಸರು (ಶಂಬರಾರಿರ್ಮನಸಿಜಃ). 


ಪ್ರದ್ಯುಮ್ನ - ಎಂದರೆ ಮನ್ಮಥನ ಅನ್ವರ್ಥನಾಮ, (ಪ್ರದ್ಯುಮ್ನೋ 
ಮಾನಕೇತನಃ). 
ಪ್ರಭೋಧಿನೇ ನಮಃ 
ಸಕಲವನ್ನೂ ಪ್ರಕಾಶ ಸಮೇತ ಬೋಧಿಸುವವನು - ಉತ್ತಮವಾದ 
ಗುರು. 
ಪರಮಾತ್ಮನೇ ಉತ್ತಮ ಗುರು. ಸಕಲ ವಿದ್ಯೆಯನ್ನು ಸೃಸ್ಟಿಶಕ್ತಿಯನ್ನು, 


ಸೃಷ್ಟಿ, ಸ್ಥಿತಿ, ಲಯ ವಿದ್ಯೆ ಶಕ್ತಿಯನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ 


ಬೋಧಿಸಿದವನು - ಪರಬ್ರಹ್ಮ - ಪರಾಶಕ್ತಿ - ಪ್ರಬೋಧಿನೇ ನಮಃ. 


ಜಿಹ್ವಾರೌದ್ರಾಯ ರುದ್ರಾಯ ವೀರಭದ್ರಾಯ ತೇ ನಮಃ | 
ಚಿದ್ರೂಪಾಯ ಸಮುದ್ರಾಯ ಕದ್ರುದ್ರಾಯ ಪ್ರಚೇತಸೇ 1151// 
(898-904) 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 539 


898. ಜಿಹ್ವಾ ರೌದ್ರಾಯ ನಮಃ 
ಜಿಹ್ವೇ - ಎಂದರೆ ನಾಲಿಗೆ, ರೌದ್ರ - ಭಯಂಕರ, ಘೋರವಾದುದು. 
| ಪರಮಾತ್ಮನ ಅವತಾರ / ರೂಪಗಳಲ್ಲಿ ನಾಲಿಗೆಯಲ್ಲಿ 
ಭಯಂಕರವಾದುದೆಂದರೆ - ನರಸಿಂಹನ ಅವತಾರ ಮತ್ತು ಕಾಳಿಕಾ ಮಾತೆಯ 

ಭದ್ರಕಾಳಿಯ ರೂಪ. 
ನರಸಿಂಹನ ಅವತಾರ - ಇದರಲ್ಲಿ ಘೋರವಾಗಿ ಯುದ್ದಮಾಡಿದ ನಂತರ 
ಹಿರಣ್ಯಕಶಿಪುವನ್ನು ಉಗುರುಗಳಿಂದ ಸಂಹರಿಸಿದನು. ಹೊಟ್ಟೆಯನ್ನು ಬಗೆದು, 
ಕರುಳಿನ ಮಾಲೆಗಳನ್ನು ತನ್ನ ಕೊರಳಿಗೆ ಹಾಕಿಕೊಂಡನು. ಬಗೆದ ಹೊಟ್ಟೆಯಿಂದ 
ಕೈಗಳಿಂದ ಬೊಗಸೆ ಬೊಗಸೆಯಾಗಿ ರಕ್ತಮಾಂಸಗಳನ್ನು ತೆಗೆದುಕೊಂಡು ತನ್ನ 
ಸಿಂಹದ ಮುಖದ ಬಾಯಿಯಲ್ಲಿ ಹಾಕಿಕೊಂಡು ಕುಡಿದನು - ಇದು 
ಭಯಂಕರವಾದ ಉಗ್ರರೂಪ - ನಾಲಿಗೆಯು ರೌದ್ರರಸ ಹೊಂದಿದ್ದತು. 
ಮುಖವೂ ಅತಿ ಉಗ್ರವಾಗಿದ್ದಿತು - ಅದರಿಂದ ಇಂತಹ ನರಸಿಂಹನನ್ನು 
ಉಗ್ರನರಸಿಂಹನೆಂದೂ, ಜಿಹ್ವಾರೌದ್ರಾಯ ನಮಃ ಎಂದು ಹೇಳಿದರೆ ಅವನಿಗೆ 
ತನ್ನನ್ನು ಹೊಗಳುತ್ತಿದ್ದಾರಲ್ಲ ಎಂದು ಭಾವನೆ ಉಂಟಾಗುತ್ತದೆ. ನಂತರ 
ಶಾಂತಸ್ಥಿತಿಯಾದಾಗ, ಮುಖ, ಬಾಯಿ, ಕೈಗಳು ಎಲ್ಲ ವನ್ನು ಮಹಾಭಿಷೇಕದಿಂದ 
ಶುದ್ಧಮಾಡಲಿ ಎಂದು ತನ್ನದೇ ಆದ ಇತರ ಆತ್ಮಗಳನ್ನು ಹತ್ತಿರ ಸುಳಿಯಲು 
ಬಿಡುತ್ತಾನೆ ಮತ್ತು ಮಸ್ತಕಾಭಿಷೇಕವನ್ನು ಮಾಡಿ. ಶುದ್ದಮಾಡಿ, ಕಣ 
ಕಣದಲ್ಲಿಯೂ ಶುದ್ದೋದಕದಿಂದ ಶುದ್ಧೀಕರಿಸಿ ಚಂದನ, ಕಸ್ತೂರಿ, 
ಗೋರೋಜನ ಇತ್ಯಾದಿಗಳಿಂದ ಲೇಪನಮಾಡಲು ಬಿಡುತ್ತಾನೆ ಮತ್ತು 
ಸಹಕರಿಸುತ್ತಾನೆ. ಈ ರೀತಿ ಲೇಪನದ ನರಿತರ ಸಂತೋಷದಿಂದ ತನಗೆ 
ಬೇಕು ಬೇಕಾದ ವಸ್ತ್ರ, ಒಡವೆಗಳನ್ನು ಭಕ್ತರ ಮನದಲ್ಲಿ ಉದ್ಭವಿಸುವಂತೆ 
ಮಾಡುತ್ತಾನೆ. ನಂತರ ಭಕ್ತರು ಅವನ ಪ್ರೇರಣೆಯಂತೆ ಅಲಂಕರಿಸುತ್ತಾರೆ. 
ಜರತಾರಿ, ಪೀತಾಂಬರ, ಸುವರ್ಣ ವಸ್ತ್ರಗಳಿಂದ ಉಡಿಸುತ್ತಾರೆ. 
ವಜ್ರವೈಡೂರ್ಯ, ಗೋಮೇಧಕ ಮುಂತಾದ ಮಣಿಗಳಿಂದ ಕೂಡಿದ 
ಕಿರೀಟಹಾರ ಕೇಯೂರ ಕುಂಡಲಗಳನ್ನು ಹಾಕಿ ಅಲಂಕರಿಸುತ್ತಾರೆ. ಸಾಕ್ಷಾತ್‌ 
ಲಕ್ಷ್ಮಿಯನ್ನೇ ವಕ್ಷಸ್ಥಳದಲ್ಲಿ ಇರಿಸಿಕೊಳ್ಳುತ್ತಾನೆ. ತೊಡೆಯ ಮೇಲೆ ಕುಳಿತು 
_ ಲಕ್ಷ್ಮಿಯು ಸ ಸಂತೋಷದಿಂದ ಇರುತ್ತಾಳೆ. ಈಗ ಜಿಹ್ವಾರೌದ್ರಾಯ ನಮಃ 
' ಎನ್ನುವುದು ಪರಿವರ್ತಿತವಾಗಿ ಶಾಂತಮಹಾಲಕ್ಷ್ಮಿ, ಲೋಕಾಂಬಾ ಸಮೇತ 
ಶ್ರೀ ಶೀಬಿ ನರಸಿಂಹಾಯ ನಮಃ ಎಂದಾಗುತ್ತಾನೆ. ಇವನನ್ನು ರಥದಲ್ಲಿ 
ಕುಳ್ಳಿರಿಸಿ ಉತ್ಸವ ಮಾಡುತ್ತಾರೆ. ಇಂತಹ ರೀತಿಯಲ್ಲಿ ನರಸಿಂಹನನ್ನು 
ಉಬ್ಬಿಸಿ ಕುಣಿಸುತ್ತಾರೆ. ಅವನ ರಥೋತ್ಸವವೇ ನೋಡಲು ಚೆನ್ನ, ಭಕ್ತರ 


SS i ಸ ಸು ಸಷ ಾವ 
540 i ನೃನಂಹ ಇರುಸ್ರವಾಮಾಖ ಡೆ 


(೫ 


ಉದ್ವೇಗ, ಸಂತೋಷಗಳು ಹೇಳತೀರದು - ಇದನ್ನು ಭಕ್ತನೊಬ್ಬನು ಉದ್ವೇಗ, 
ಸಂತೋಷ, ಪರಮ ನರಸಿಂಹನ ಸನ್ನಿಧಿಯಲ್ಲಿರುವೆನೆಂದು ತಿಳಿದು ಹಾಡಿ, 
ಹಾವ 


ಪೊಗಳಿ ಕೊಂಡಾಡುವ ದೃಶ್ಯವೇ ಈಗ ನೋಡಿ - ಆನಂದ ಪಡಿ - ರೌದ್ರತೆ 
ನಬ್ಬವಾಗುತ್ತದೆ - ರಥೋತ್ಸವವಾಗುತ್ತಿದೆ - ಅಹಾ! ಸಂತೋಷವೇ 


ಶ್ರೀ ಶೀಬಿ ನರಸಿಂಹನ ರಥೋತ್ಸವದ ವರ್ಣನೆ 
(ರಚನೆ ಶೀಬೀ ನರಸಿಂಹನೇ - ತಾನೆ ಸ್ವಯಂ ಪ್ರೇರಿಸಿದ್ದಾನೆ). 


ಭಕ್ತಜ ನರು ರಂಗ ನಿನ್ಹ್‌ ತೇರನ್ಹೆಳೆಯುವರೋ 
ೀಬೀರಂಗ ವಿನ್ಜ ತೇರನ್ನೆಳೆಯುವರೋ !! 

ಮಂಗಳಾಂಗ ರಂಗ ನಿನ್ನ ಅಂದದಿ ಮೆರೆಸುವರೋ ! 

ಶೀಬೀರಂಗ ನಿನ್ಜ ಚೆಂದದಿ ಮೆರೆಸುವರೋ 11// 


ತ ಸರ್ವಸ Ke ಈ ರೀತಿ 


ಬಗೆ ಬಗೆ ರೀತಿಯಲ್ಲಿ 
ಬೀಷೇಕವ ಮಾಡುವರೋ ! 
lise ಕವ ಡಿ ನಿನಗೆ 


ವಾಲಂಕಾರವ ಮಾಡುವರೋ 1/// 


ಇಗ 
ಛು 


ತ CG 


ಸಿಂಗಾರವ ಮಾಡಿ 
ಲೋಕಾಂಬೆಯ ಜೊತೆಯಲ್ಲೀ 
ಮಂಗಳಾಂಗ ನರಸಿಂಗನ 
ಮೆರೆಸುವರೋ 4 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 541 


ಬಂಗಾರದ ವಜ್ರಾಂಗಿಯ 
ಉಡಿಸಿ ನಿನಗೇ - 

ಸಿಂಗಾರಿ ಸಿರಿ ಲೋಕಾಂಬನ 
ರಥದಲ್ಲಿ ಕುಣಿಸುವರೋ 11511 


ಹಣ್ಣು ಕಾಯಿ ಭಕ್ಷಬೋಜ್ಯ 

ಪಾನಕ ವೀಳ್ಕದಿಂದಲೀ 

ನೈವೇದ್ಯವ ಮಾಡಿ ನಮ್ಮ 

ಸಿಂಗನ ಕುಣಿಸುವರೋ 11611 | 

ಶ್ರೀ “ಶೀಬೀ' ಎಂದ ಶಬ್ದದ ಬದಲು ""ಯೋಗಾ'' ಅಥವಾ ""ಭೋಗಾ'' 
ಎಂದು ಹೇಳಿದರೆ ಎಲ್ಲಾ ಮತ್ತು ""ಯಾವ'' ನರಸಿಂಹನಿಗೂ ಈ ಸ್ತೋತ್ರವೇ 
ಅನ್ವಯಿಸುತ್ತದೆ. 

ಮಂಗಳವಾದ್ಯ ಸ್ತೋತ್ರದಿಂದ 

ನಿತ್ಯಮಂಗಳ ಮೂರುತಿ / 

ಮಂಗಳಾಂಗ ಸುಂದರಾಂಗ 

ನರಸಿಂಹನ ತೇರನ್ನೆಳೆಯುವರೋ 11111 


ಬೇಗ ಬೇಗ ಸಿಂಗರಿಸಿ 
ಮಾಘ ಬಹುಳ ತದಿಗೆ ದಿನದಲೀ ! 
: ಮಂಗಳಾಂಗ ರಂಗ ನಿನ್ನ 
ಬಂಗಾರದ ತೇರನ್ಹೆಳೆಯುವರೋ 11611 


ಇತಿ ನರಸಿಂಹ ರಥೋತ್ಸವ ಸ್ತೋತ್ರ, 'ಸ್ತುತ, ಸ್ತುತ್ಯ ಸಕ ಕಲವೂ 
ನರಸಿಂಹನೇ!!! ಶೀಬೀ ನರಸಿಂಹ ಸ್ವಾಮಿಯ ಪಾದಾರ್ಪಿತ ಅವನಿಂದಲೇ. 
""ಶೀಬೀ'' ಎಂದು ಹೇಳುವುದರಲ್ಲಿ ಯಾವ ಪ್ರತ್ಯೇಕತೆಯೂ ಇಲ್ಲ 
ಸಂಕುಚಿತವೂ ಇಲ್ಲ. ಬದಲಾಗಿ ಯೋಗ / ಭೋಗ ಎಂಟರ ಅವನೇ - 
ಬೇರೆಯಲ್ಲ, ಇದು ಹೆಚ್ಚು ಸಮಂಜಸ. 
ಕಾಳಿಕಾದೇವಿಯ ಜಿಹ್ವೆಯು ಹೊರಗೆ ಚಾಚಿರುತ್ತದೆ. 'ಏನನ್ನು ಬೇಕಾದರೂ 
ಸೇವಿಸಲು ಸಿದ್ದವಾಗಿರುವಂತೆ ತೋರುತ್ತದೆ. ಕತ್ತಿನಲ್ಲಿ ರುಂಡಮಾಲೆ 
ಉರುಳಾಡುತ್ತಿದೆ. ಕಪ್ಪದೇಹ, ಕೆಂಪು ಕಣ್ಣುಗಳು, ಚಾಚಿದ ಕೆಂಪಾದ 
ಉದ್ದನೆಯ ನಾಲಿಗೆ, ನಾಲಿಗೆಯೊಂದೇ ರೌದ್ರವಲ್ಲ, ಸಕಲ ಮುಖವೂ, 
ಮುಖವೇ ಏಕೆ! ದೇಹವೇ ರೌದ್ರರಸದಿಂದ ಪ್ರಸರವಾಗಿದೆ! ಭಯಂಕರ 


542 


899. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


ರೂಪ - ಜಿಹ್ವಾರೌದ್ರಾಯ ನಮಃ. ಇಂತಹ ಕಾಳಿಯು ಸೌಮ್ಯವಾಗಬೇಕಾದರೆ 
ಭಗವಾನ್‌ ರಾಮಕೃಷ್ಣರೇ ಬರಬೇಕು! ಅವರೊಬ್ಬರೇ ಶಾಂತಮಾಡಲು ಶಕ್ತರು! 
ಜೈ ಮಹಾಕಾಳಿ! ಜೈ ಶಾಂತೇಭವ, ವರದೇ ಭವ, ಸುಪ್ರಸನ್ನೋ ಭವ! 
ಪ್ರಸೀದ ದೇವಿ! ದೇವಿ ತುಭ್ಯಂ ನಮೋನ್ನಮಃ! ನಮೋನ್ನಮಃ ಅನ್ಯಥಾ 
ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ! ರಕ್ಷ ರಕ್ಷ ಜಗದೀಶ್ವರಿ! ಮಹಮಾತಾ 
ನಮೋಸ್ತುತೆ!! 


ರುದ್ರಾಯ ನಮಃ 

ರುದ್ರ - ಎಂದರೆ ಶಿವ, ಏಕಾದಶ ರುದ್ರರು - (ಭಯಂಕರ) ಸೃಷ್ಟಿಕರ್ತನಾದ 
ಬ್ರಹ್ಮನು ತನ್ನ ಸಾತ್ವಿಕ ಮನಸ್ಸಿನಿಂದ ಸೃಷ್ಟಿಸಿದಾಗ ಸನಕ, ಸನಂದನ, ಸುಜಾತ, 
ಸನತ್ಕುಮಾರ,. ಎಂಬ ನಾಲ್ವರು ಬ್ರಹ್ಮನ ಆದೇಶದಂತೆ 
ಪ್ರಜಾಭಿವೃದ್ದಿಕಾರ್ಯವನ್ನು ಮಾಡಲಿಲ್ಲ. ತಪಸ್ಸಿಗೆ ಹೊರಟು ಹೋದರು. 
ಇದರಿಂದ ಕುಪಿತನಾದ ಬ್ರಹ್ಮನು ಹುಬ್ಬುಗಂಟಿಕ್ಕಿಕೊಂಡು ಹಣೆಯಿಂದ 
ಸೃಷ್ಟಿಸಲುನುವಾದನು. ಕೋಪದಿಂದ ಇದ್ದ ಕಾರಣ ಅವನ ಹಣೆಯಿಂದ 
ರುದ್ರರು 11 ಜನ ಸೃಷ್ಟಿಯಾದರು. ಇವರು ಹುಟ್ಟಿದಾಕ್ಷಣ ಜೋರಾಗಿ 
ರೌದ್ರರಾಗಿ ಭಯಂಕರಾಗಿ ಅಳುತ್ತಾ ಹೊರಬಂದು ಬ್ರಹ್ಮನನ್ನು ಇರಲು ಜಾಗ, 
ಮಾಡಬೇಕಾದ ಕಾರ್ಯವನ್ನು ಕೇಳದರು. ಜಗತ್ಸೃಷ್ಟಿ ಮಾಡಲು ಬ್ರಹ್ಮನು 
ಹೇಳಿದ್ದರಿಂದ ಭಯಂಕರರಾದ ರುದ್ರಗಣಗಳನ್ನು ರುದ್ರನು ಸೃಷ್ಟಿಸಿದನು. 
ಇದರಿಂದ ಲೋಕ ನಾಶವಾಗಲು ಬ್ರಹ್ಮನು ರುದ್ರನು ಮತ್ತೆ ಸೃಷ್ಟಿಸಬಾರದೆಂದೂ, 
ಸ್ಮಶಾನದಲ್ಲಿ ಇರಬೇಕೆಂದೂ ಹೇಳಿದನು - ಅವನ ಹೆಸರೇ ರುದ್ರ ಎಂದಾಯಿತು. 
ಆದರೂ ಶಿವನು ಸರ್ವಶಕ್ತ, ಲೋಕೋಪಕಾರಿ, ಕ್ಷಿಪ್ರ ವರದಾತ, ಆಶುತೋಷ, 
ಬೇಗನೇ ಸಂತೋಷ ಹೊಂದುವವನು - ಬೇಡಿದ ವರಗಳನ್ನು ನೀಡುವವನು. 
ಅನೇಕ ರಾಕ್ಷಸರು ವಿಚಿತ್ರವಾದ ವರಗಳನ್ನು ಪಡೆದರು ಅವರ ಸಂಹಾರಕ್ಕಾಗಿ 
ವಿಷ್ಣುವು ಬಹಳ ಶ್ರಮಿಸಬೇಕಾಯಿತು. ಪ್ರಸ್ತುತ ರಾಕ್ಷಸರು ಹೀಗೆ ಮಾಡಿದರು. 

ರುದ್ರಪ್ರಶ್ನ ಎಂದು ಇದೆ. ಇದರಲ್ಲಿ ಶಿವನನ್ನು ಕುರಿತು ಸ್ತೋತ್ರವಿದೆ. 
ನಮಕ, ಚಮಕಗಳು ರುದ್ರಪ್ರಶ್ನದ 2 ಅಧ್ಯಾಯಗಳು. ನಮಕದಲ್ಲಿ ಶಿವನಿಗೆ 
ನಮಃ ಎಂದು ಬರುತ್ತದೆ, ಚಮಕದಲ್ಲಿ ""ಚ ಮೇ'' ನನಗೆ ವರ ರೂಪದಲ್ಲಿ 
ಶಿವನು ಅನುಗ್ರಹಿಸಲಿ ಎಂದು ಪ್ರಾರ್ಥನೆಯಿದೆ. ಈ ರುದ್ರಾಧ್ಯಾಯವನ್ನು 
ಪ್ರತಿ ದೇವರಿಗೂ ಅಭಿಷೇಕಮಾಡುವಾಗ ಸ್ವರ ಸಹಿತ ರುದ್ರನನ್ನು ಧ್ಯಾನಿಸಿ 
ತೃಪ್ತಿಪಡಿಸುತ್ತೇವೆ. ಇದರಿಂದ ನಾವು ಅವನೇ ಆಗುತ್ತೇವೆ. "ಅಯಂ 
ಮೇ ಹಸ್ತೋ ಭಗವತ್ತರಃ'' - ಈ ಪರಮಾತ್ಮನನ್ನು ಧ್ಯಾನಿಸುವ, ಪೂಜಿಸುವ, 
ಅರ್ಚಿಸುವ ಹಸ್ತವು ಭಗವಂತನಿಗಿಂತ ಸಿದ್ದಿಸುವ ಹಸ್ತವಾಗಲೀ ಎಂದು 
ಹೇಳುವುದು ಇದರಲ್ಲಿ ವಿಶೇಷ. | 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 543 | 


900. 


901. 


ಏಕಾದಶ ರುದ್ರರು, ಅವರ ವಾಸಸ್ಥಾನ, ಅವರ ಪತ್ನಿ ಯರು - ಈ ರೀತಿ 
ಬ್ರಹ್ಮನು ನಿಯಮಿಸಿದನು. 
ಏಕಾದಶ ರುದ್ರರು - ಮನ್ಯು, ಮಹಾಕಾಲ, ಮಹಾಂತ, ಯತುಧ್ವಜ, 
ಶಿವ, ಉಗ್ರತೀತ, ಭವ, ಕಾಲ, ವಾಮದೇವ, ಧೃತವ್ರತ - (11). 
ಅವರ ವಾಸಸ್ಥಾನಗಳು - ಹೃದಯ, ಇಂದ್ರಯ, ಪ್ರಾಣ, ಆಕಾಶ, ವಾಯು, 
ಆಗ್ನಿ, ಜಲ, ಭೂಮಿ, ಸೂರ್ಯ, ಚಂದ್ರ, ತಪಸ್ಸು - (18). 
ಅವರ ಪತ್ನಿಯರು - ಧೀ, ವೃತ್ತಿ, ಅಶನಾ, ಉಮಾ, ನಿಯತ್‌, ಸರ್ಪಿ, 
ಇಳಾ, ಅಂಬಿಕಾ, ಇರಾವತೀ, ಸುಧಾ, ದೀಕ್ಷಾ - (11). 
ವೀರಭದ್ರಾಯ ನಮಃ 
ಭದ್ರ - ಎಂದರೆ ಕಾಪಾಡುವವನು, ವೀರ - ಎಂದರೆ ಶಕ್ತಿಶಾಲಿ. 
ವೀರಭದ್ರ - ಭಗವಂತನು ಕಾಪಾಡುವವರಲ್ಲಿ, ಶುಭಕೋರುವವರಲ್ಲಿ 
ಅಗ್ರಗಣ್ಯನು, ಕಲ್ಯಾಣ ಕರ್ತನು - ಅದರಿಂದ ವೀರಭದ್ರಾಯ ನಮಃ. 
ಅಥವಾ | | 
ವೀರಭದ್ರನು ಶಿವನ ಸೇವಕನು - ಶಿವನಷ್ಟೇ ಪ್ರತಾಪಶಾಲಿ, ವರದಾತ, 
ದುಷ್ಟಶಿಕ್ಟಕನು, ಶಿಷ್ಟರಕ್ಷಕನು. 
ಅಥವಾ 
ಭದ್ರ - ಶ್ರೇಷ್ಠನು, ವೀರ - ನಾಯಕನು. 
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು - ಸರ್ವರಿಗೂ, 
ಕಲ್ಯಾಣಕಾರಕನು. ಇದು ಅವನ ನಿರಂತರ 'ಧ್ಯೇಯ - ಗುರಿ - ಇದರಲ್ಲಿ 
ಯಾವ ಜೀವಿಯಲ್ಲಿಯೂ ಯಾವ ರೀತಿಯದೂ ಪಕ್ಷಪಾತವಿಲ್ಲ - ಅದರಿಂದ 
ಅವನು ಅದ್ವಿತಿಯನಾದ ವೀರಭದ್ರನು - ವೀರಭದ್ರಾಯ ನಮಃ. 


ಚಿದ್ರೂಪಾಯ ನಮಃ 

ಚಿತ್‌ - ಎಂದರೆ ಕೇವಲ ಬ್ರಹ್ಮ, ರೂಪ - ರೂಪನಾದವನು. 

ಪರಮಾತ್ಮನು ಪರಬ್ರಹ್ಮಸ್ವರೂಪನು. ಇದೇ ಸಕಲ ದೇವ ಮುಸು 
ಜೀವ ಕೋಟಿಗೂ ಮೂಲ - 

` ಪ್ರತಿ ಜೀವಾತ್ಮನಲ್ಲಿಯೂ ಚಿತ್‌ ಎಂಬುದು ಇರುತ್ತದೆ. ಆತ್ಮನಿಗೆ 

ಸೇರಿದ ವಸ್ತು ಇದು - ಚಿತ್‌. 

ಇದರ ಸತ್ಯತೆಯನ್ನು ಎಂದರೆ ಬದಲಾಯಿಸದೆ ನಿರಂತರ ಇರುವುದೆಂಬ 
ನಿಜವನ್ನು ತಿಳಿದ ಮೇಲೆ ಆಗುವ ಆನಂದ ಅಷ್ಟಿಷ್ಟಲ್ಲ. ಸಕಲ ಜಗತ್ತನ್ನು 
ಮಾರಿದ ಈ ಸ್ಥಿತಿಯೇ ಸತ್‌ - ಚಿತ್‌. ಅದರ ಸ್ವರೂಪವೇ ಆನಂದ. 


544 


902. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಅದೇ ಸಚ್ಚಿದಾನಂದ - ಚಿದಾನಂದ - ಚಿತ್‌ ಸ್ವರೂಪ - ಚಿದ್ರೂಪ - 
ಪರಮಾತ್ಮ ದೇವನನ್ನು ಚಿದ್ರೂಪ ಎಂದೂ ದೇವಿಯನ್ನು ಚಿದ್ರೂಪಿ ಎಂದೂ 
ಕರೆಯುತ್ತೇವೆ. 
ಅಥವಾ 

ಪರಮಾತ್ಮನು ರೂಪಾತೀತನು, ಗುಣಾತೀತನು, ಮಾಯಾತೀತನು 
ಸಕಲಕ್ಕೂ ಅತೀತನು - ಅದರಿಂದ ಚಿತ್‌ ಎಂಬುದು ರೂಪವಲ್ಲ - ಆತ್ಮನ 
ಜೊತೆಗೆ ಅಂಟಿಕೊಡಿರುವ ಭಾವವೇ ಚಿತ್‌. ಈ ಚಿತ್‌ ಎಂಬುದೇ ಸದಾ 
ಮನಸ್ಸು, ಬುದ್ದಿ, ಅಹಂಕಾರ, ಇಂದ್ರಿಯಗಳಿಗೆ ಪ್ರಚೋದನೆಯನ್ನು 


ಉಂಟುಮಾಡುತ್ತದೆ - ಚಿತ್‌ ಎಂಬುದು ಪ್ರತಿಯೊಂದು ಆತ್ಮನ 
ಜೊತೆಯಲ್ಲಿಯೇ ಇರಲೇ ಬೇಕಾದ ವಸ್ತು. 
ಅಥವಾ 


ಚಿತ್‌ - ಎಂದರೆ ವಿಚಾರ, ಬುದ್ದಿ, ಮನಸ್ಸು, ಹೃದಯ, ಆತ್ಮ, ಇವೆಲ್ಲವೂ 
ಬ್ರಹ್ಮನಲ್ಲಿಯೇ ಅಡಗಿ ಹೋಗುತ್ತದೆ. ಅದೇ ಚಿದ್ರೂಪ. 


ಸಮುದ್ರಾಯ ನಮಃ 
ಸಮುದ್ರ - ಎಂದರೆ ಸಾಗರ - ಪರಮಾತ್ಮನು ದಯಾಸಾಗರನು, 
ಕೃಪಾಸಾಗರನು. ಆನಂದ ಸಾಗರನು. 
ಅವನು ಜೀವಿಗಳಿಗೆ ಇರಲು ಸಂಸಾರ ಸಾಗರವನ್ನು ಮಾಡಿದ್ದಾನೆ. ಈ 


ಸಂಸಾರ ಸಾಗರದಲ್ಲಿ ಅಗಣಿತ ಆತ್ಮಗಳು ಇರುವುದರಿಂದ ಮತ್ತು ಸಂಸಾರ 


ಸಾಗರವೆ ಜೀವಿಗಳಿಗೆ ಆಧಾರನಾದ್ದರಿಂದ ಇದನ್ನು - ಪರಮಾತ ನೀ ಎಂದು 
ಕರೆಯಬಹುದು. 
ಅಥವಾ | | 
ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳೇ ಸಮುದ್ರ, ಅವನ ಕಾಮನೆಯಿಂದ 
ರಚಿಸಲ್ಪಟ್ಟಿದ್ದು - ಇದು ಪರಮಾತ್ಮನ ಒಂದು ರೂಪವೇ - ಅದರಿಂದ 


ಅವನು ಕರುಣೆ, ಕೃಪೆ, ಡಯೆಯು ಮಹಾಸಾಗರ. 

ಮಹಾಸಮುದ್ರ - ಈ: ಬತ್ತಿ ಹೋಗದ, ಎಷ್ಟು ಕೃಪಾಸಿಂಧುಗಳನ್ನು 
ಅನಾದಿಕಾಲದಿಂದ ಅನಂತಕಾಲದವರೆಗೆ ಅವನು ಕೊಡುತ್ತಿದ್ದರೂ 
ಬತ್ತಿಹೋಗದ, ಕಡಿಮೆಯಾಗದ ಮಹಾಸಮುದ್ರ - ಅದರಿಂದ ಅವನನ್ನು 
ಸಮುದ್ರ ಎಂದು ಕರೆಯಲಾಗಿದೆ. 


903. 


904. 


545 


ಮುದ್ರಾಸಹಿತನಾದವನು - ಸಮುದ್ರನು, ಮುದ್ರೆ ಎಂದರೆ ಭಾವಗಳು, 
ವಿನ್ಯಾಸಗಳು - ಅವನ ದೇಹದ ವಿವಿಧ ಅಂಗದ ಭಂಗಿಗಳು - ನಾಟ್ಯದ 
ಭಾವಗಳು, ಮುಖದ ಭಾವಗಳು, ಚಿತ್‌ ಮುದ್ರೆಗಳು ವನ 
ಚಿಹ್ನೆಗಳು - ಗುರುತುಗಳು) ಇದರಿಂದ ಇವುಗಳಿಂದ 


ಕದ್ರುವಿನ ಮಕ್ಕಳನ್ನು ಉದ್ದರಿಸಿದವನು - ಪರಮಾತ್ಮ. 

ಕಶ್ಯಪನಿಗೆ ಅದಿತ, ದಿತಿ, ದನು, ಕದ್ರು ಎಂಬ ಹೆಂಡತಿಯರು. ಅದಿತಿಯ 
ಮಕ್ಕಳು ಆದಿತ್ಯರು, ದಿಶಿಯ ಮಕ್ಕಳು ದೈತ್ಗರು, ದನುವಿನ ಮಕ್ಕಳು ದಾನವರು, 
Pe ವಿನ ಮಕ್ಕ ಳು - ಕದ್ರುದ್ರರು (ಪ್ರಾಣಿ - ಚರ, ಹರಿಯುವ ಪ್ರಾಣಿಗಳು 
- ಸರ್ಪಗಳು - ಮುಂತಾದವು). 

ರ್ಪಗಳು ಅಮೃತವನ್ನು ಕುಡಿಯಬೇಕೆಂದು ಕದ್ರುವಿನ ಆಸೆ. ಅದಿತಿಯ 

ಹ ಆದಿತ್ಯರು, ದೇವತೆಗಳ ಹಾಗೆ ಅಮರರಾಗಬೇಕೆಂದು ಆಸೆ. ಹಾಗೆ 
ಪರಮಾತ್ಮನನ್ನು ಸೇವಿಸಿ ಗರುಡ - ಸರ್ಪಗಳ ಸ್ನೇಹವಾಗುವಂತೆ ಮಾಡಿದಳು. 
ಪರಮಾತ್ಮನೇ ವರನೀಡಿದ್ದರಿಂದ ಮೈತ್ರಿಯುಂಟಾಯಿತು. ಇದರಿಂದ ಇವನಿಗೆ 
ಕದ್ರುದ್ರಾಯ ನಮಃ ಎಂದಾಯಿತು. 


ಪ್ರಚೇತಸೇ ನಮಃ 


ಪ್ರಚೇತಸರು - ಪ್ರಾಚೀನ ಬರ್ಹಿಯ ಪತ್ನಿ ಶತಧೃತಿಯಿಂದ ಹತ್ತು 
ಮಕ್ಕಳಾದರು. ಇವರೇ ಪ್ರಾಚೇಸರು, ಪ್ರಚೇತಸರು. ಇವರೆಲ್ಲರೂ ವಾರ್ಕಿ 
ಎಂಬುವಳನ್ನು ಮದುವೆಯಾಗಿ ' ಒಬ್ಬ ಮಗನನ್ನು ಪಡೆದರು. ಅವನು 
ಹಿಂದಿನ ಜನ್ಮದಲ್ಲಿ ದಕ್ಷ ಪ್ರಜಾಪತಿಯಾಗಿದ್ದನು. ಈಗ ಅವನ ತೇಜಸ್ಸಿನ 
ಕಾರಣ ಮತ್ತೆ ದಕ್ಷ ಎಂದು ಹೆಸರಾಯಿತು. ಮತ್ತೆ ಪ್ರಚೇತಸರು ತಪಸ್ಸಿಗೆ 
ಹೋದರು. 
ಪ್ರಚೇತಸರೇ ಪರಮಾತ್ಮನ ಅಂಶ - ಮಹಾಭಕ್ತರು - ತಪಸ್ವಿಗಳು. 
ಪ್ರಚೇತಸರು ತಾರ್ಕೈ (ವಾರ್ಕೀ)ಯೆಂಬುವಳನ್ನು ಮದುವೆಯಾಗಿ ಆಕೆಯಲ್ಲಿ 
ಪ್ರಾಚೇತಸನೆಂಬ ಮಗನನ್ನು ಪಡೆದರು. ದಕ್ಷಬ್ರಹ್ಮನೇ ಈ ಪ್ರಾಚೀತಸ - 
ಇವನೇ ಮೂರು ಲೋಕಗಳಲ್ಲಿಯೂ ಸಂತತಿಯನ್ನು ತುಂಬಿಸಿದನು. ಈತನೇ 
ನಾರದರಿಂದ ತಪಸ್ಸಿಗೆ ಹೋದ ಮಕ್ಕಳನ್ನು ಕುರಿತು ಯೋಚನೆಮಾಡಿ ನಾರದರಿಗೆ 


"ನಿಂತ ಕಡೆ ನಿಲ್ಲದೆ ತಿರುಗುತ್ತಿರು'' ಎಂದು ಶಾಪಕೊಟ್ಟನು. 


546 ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 


ಇಂದ್ರಿಯಾಯೇಂದ್ರಿಯಜ್ಞಾಯ ನಮೋತಿಸ್ತಿಂದ್ರಾನುಜಾಯ ಚಿ ! 
ಅತೀಂದ್ರಿಯಾಯ ಸಾಂದ್ರಾಯ ಇಂದಿರಾಪತಯೇ ನಮಃ 111521! 
(905-910) 
905. ಇಂದ್ರಿಯಾಯ ನಮಃ 

ಇಂದ್ರಿಯಗಳು - ಬಲ, ಶಕ್ತಿ, ಜ್ಞಾನ ಮತ್ತು ಕರ್ತವ್ಯಗಳ ಸಾಧನಗಳು. 
ಜ್ಞಾನವನ್ನು ಗ್ರಹಿಸುವ ಸಾಧನಗಳು - ಜ್ಞಾನೇಂದ್ರಿಯಗಳು. ಕರ್ಮವನ್ನು 
ನಡೆಯಿಸುವ ಸಾಧನಗಳು - ಕರ್ಮೇಂದ್ರಿಯಗಳು. 

ಇವು ಹತ್ತೂ ಸೇರಿ ಇಂದ್ರಿಯಗಳು ಎಂದು ಹೇಳಲ್ಪಡುತ್ತವೆ. ಇವನ್ನು 
ಇಂದ್ರಿಯಗ್ರಾಮ - ಅಥವಾ ಇಂದ್ರಿಯಗಳ ಸಮೂಹ ಎಂದು ಹೇಳುತ್ತೇವೆ. 
ಪ್ರತಿ ಇಂದ್ರಿಯಕ್ಕೂ ಒಂದೊಂದು ಅಧಿದೇವತೆಯು ಇದೆ. ಈ ದೇವತೆಗಳು 
ಗ್ರಹಣ, ಕ್ರಿಯಾ ಶಕ್ತಿಯನ್ನು ಈ ಇಂದ್ರಿಯಗಳ ಮೂಲಕ ನಡೆಯಿಸುತ್ತಾರೆ. 


ಜ್ಞಾನೇಂದ್ರಿಯಗಳು ಅಧಿದೇವತೆಗಳು ಅಧಿಭೂತಗಳು ಮಹಾಭೂತಗಳು 


1. ಕಿವಿ... ದಿಕ್‌ ಶಬ್ದ ಆಕಾಶ 
2. ಚರ್ಮ ವಾಯು ಸೃಷ್ಟವ್ಯಂ ವಾಯು 
3. ಕಣ್ಣು ಆದಿತ್ಯ ರೂಪ ತೇಜಸ್ಸು 
4. ನಾಲಿಗೆ ವರುಣ ರಸ ಆಪಃ | 
5. ಮೂಗು ಅಶ್ವಿನೀ ಗಂಧ ಪೃಥಿವೀ | 
ದೇವತೆಗಳು ; 
4 


ಕರ್ಮೇಂದ್ರಿಯಗಳು ಅಧಿ ದೇವತೆಗಳು ನಡೆಯುವ ಕೆಲಸಗಳು 


| (ಕರ್ಮಗಳು) 1 
1. ಮಾತು / ವಾಕ್‌ ಅಗ್ನಿ ಹೇಳುವುದು 
2. ಕೈಗಳು ಇಂದ್ರ ನಡೆಯುವ ಕಾರ್ಯ 1 
3. ಕಾಲುಗಳು ವಿಷ್ಣು ಹೋಗಬೇಕಾದ ಸ್ಥಳ 
4. ಅಪಾನ / ಗುಹ ಮಿತ್ರ ಮಲತ್ಕಾಗ 
5. ಜನನೇಂದ್ರಿಯ ಪ್ರಜಾಪತಿ ವೀರ್ಯ 


ಈ ಇಂದ್ರಿಯಗಳು ಶ್ರೇಷ್ಠವಾದುವೆಂದು ತಿಳಿದಿದ್ದೇವೆ. ಇವುಗಳಿಗೆ 
ಪರಮಾತ್ಮನೇ ತನ್ನ ಅಂಶ ದೇವತೆಗಳನ್ನು ಇಟ್ಟಿರುತ್ತಾನೆ. ಅದರಿಂದ 
 ಇಂದ್ರಿಯಗಳೇ ಪರಮಾತ್ಮ - ಅದರಿಂದ ಅವನಿಗೆ ಇಂದ್ರಿಯಾಯ ನಮಃ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 547 


906. 


907. 


908. 


ಎಂದು ನಮಸ್ಕರಿಸುತ್ತೇವೆ. 


ಇಂದ್ರಿಯಜ್ಞಾಯ ನಮಃ 

ಇಂದ್ರಿಯ - ಇಂದ್ರಿಯಗಳನ್ನು, ಜ್ಞ - ತಿಳಿದವನು. 

ಇವುಗಳ ಕಾರ್ಯ, ಜ್ಞಾನ ಮತ್ತು ಸೂಕ್ತತೆಯನ್ನು ತಿಳಿದವನು - 
ಪುರುಷೋತ್ತಮನೇ! ' | 

ಇಂದ್ರಿಯಗಳು, ಜಗತ್ತಿನ ವಿಶಯಗಳಿಗೂ, ಪ್ರಕೃತಿ, ಪುರುಷ ಮತ್ತು 
ಮಾಯೆಗಳಿಗೆ ಹೇಗೆ, ಯಾವಾಗ, ಎಲ್ಲಿ, ಯಾವ ರೀತಿ ಸ್ಪಂದಿಸುತ್ತದೆ 
ಎಂಬುದನ್ನು ತಿಳಿದವನು - ಅವನೇ ಇಂದ್ರಿಯಜ್ಞ - ಪರಮಾತ್ಮ -' ತನ್ನ 
ಸಂಕಲ್ಪ ಶಕ್ತಿಯಿಂದ ಪ್ರತಿಯೊಂದು ಆತ್ಮದೊಡನೆಯೂ ಈ ಇಂದ್ರಿಯಗಳನ್ನು 
ನಿರಂತರ ಅಂಟಿಸಿರುತ್ತಾನೆ. ಅವು ಕಲ್ಪಾದಿಯಲ್ಲಿ ಬಂದ ಆತ್ಮದೊಡನೆ 


ಸೇರಿ, ಪರಮಾತ್ಮನನ್ನು ಆತ್ಮವು ಸೇರುವವರೆಗೆ ಆತ್ಮದೂಡನೆ 


ಅಂಟಿಕೊಂಡಿರುತ್ತವೆ. ನಿರಂತರವಾಗಿ ಆತ್ಮಕ್ಕೆ ಸಂಸ್ಕಾರಗಳನ್ನು 
ಅಂಟಿಸುತ್ತಿರುತ್ತದೆ. ಅಂದರೆ ಲೇಪನ ಮಾಡುತ್ತಿರುತ್ತವೆ. 
ಇಂದ್ರಿಯಗಳನ್ನು ಸೃಷ್ಟಿಸಿದವನು, ತಿಳಿದವನು, ಸಂಪರ್ಕವನ್ನು 

ಮಾಡುವವನು, ಆತ್ಮಕ್ಕೆ ಅಂಟಿಸಿದವನು, ಬಿಡಿಸಿದವನು, ಪಕ್ಷಪಾತವಿಲ್ಲದೆ 
ಪ್ರತಿಯೊಂದು ಆತ್ಮದೊಡನೆ ಇಂದ್ರಿಯಗಳನ್ನು ಇಟ್ಟವನು - ಪರಮಾತ್ಮನೆ! 
- ಅವನೇ ಇಂದ್ರಿಯಜ್ಞಾಯ ನಮಃ ಎನ್ನಿಸಿಕೊಳ್ಳುತ್ತಾನೆ. 
ಇಂದ್ರಾನುಜಾಯ ನಮಃ 

ಇಂದ್ರ - ದೇವೇಂದ್ರನಿಗೆ, ಅನುಜ - ಸಹೋದರನು - ಅವನೇ ಉಪೇಂದ್ರನು. 


ದಿತೀದೇವಿಯು ಇಂದ್ರನಿಗೆ ಸಮನಾದ ಮಗನನ್ನು ಪಡೆಯಲು ಕಶ್ಯಪರನ್ನು 
ಪ್ರಾರ್ಥಿಸಿದಾಗ ಒಂದು ಸಲ ಇಂದ್ರನ ಕ್ರಿಯೆಯಿಂದ ಸಪ್ತ ಸಪ್ತ ಮರುತ್ತು 


ದೇವತೆಗಳನ್ನು ಪಡೆದು ಅವು 49ನ್ನು ಇಂದ್ರನ ಗಣಗಳಾಗಿ ನಿಯಮಿತವಾದವು. 


ಇನ್ನೊಂದು ಸಂದರ್ಭದಲ್ಲಿ ಅವಳು ಇಂದ್ರ ಸಮನಾದ ಪುತ್ರನನ್ನು 
ಪಡೆಯುವ ಪ್ರಯತ್ನದಲ್ಲಿ ಇಂದ್ರನ ಮತ್ತು ಕಶ್ಯಪರ ಕೃಪೆಯಿಂದ ಇಂದ್ರನ 
ಸಹೋದರನಾಗಿ ಸೇವಿಸುವ ಉಪೇಂದ್ರನ ನ್ನು ಪಡೆದಳು. - ಇವನೇ 
ಇಂದ್ರಾನುಜನು. ಈತನು ವಿಷ್ಣುವಿನ ಅಂಶದವನು - ಅಥವಾ ಮಹಾವಿಷ್ಣುವೇ! 


ಅತೀಂದ್ರಿಯಾಯ ನಮಃ 
ಅತೀಂದ್ರಿಯನು - ಎಂದರೆ ಇಂದ್ರಿಯಗಳನ್ನು ಮಾರಿದವನು - ಎಂದರೆ 
ಇಂದ್ರಿಯಗಳನ್ನು ಗೆದ್ದು ಅವುಗಳನ್ನು ತನ್ನ ಏಕಮಾತ್ರ ಮನಸ್ಸಿನಿಂದ 


' ನಿಗ್ರಹಿಸುವವನು - ಪರಮಾತ್ಮ. 


548 


909. 


910. 


911. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಅತೀಂದ್ರಿಯ - ಪಂಚಜ್ಞಾನ, ಪಂಚಕರ್ಮ. ಇಂದ್ರಿಯಗಳಿಂದಲೂ 
ನಡೆಯದೇ ಇರುವ ಅಗೋಚರವಾದ ಆರನೆಯ ಇಂದ್ರಿಯವುಳ್ಳವನು - 
ಅಥವಾ 
ಇಂದ್ರಿಯಗಳಿಗೆ ಅತೀತನು - ಇಂತಹವನು ಸಾಮಾನ್ಯ ಆತ್ಮಗಳಿಗೆ 
ನಿಗ್ರಹಶಕ್ತಿಯನ್ನು ಕೊಟ್ಟು ಅತೀಂದ್ರಿಯಗಳನ್ನಾಗಿ ಮಾಡಬಲ್ಲವನು. ಅಥವಾ 
ಸ್ವಯಂ ಇಂದ್ರಿಯಗಳನ್ನು ಸಂಕಲ್ಪಮಾತ್ರದಿಂದ ನಡೆಸುವುದರಿಂದ ' 
ಅವುಗಳಿಂದ ಮೋಹಿತನಾಗದೆ ಮೇಲೆ ಉಳಿಯುವವನು - ಅತೀಂದ್ರಿಯನು 
- ಪರಮ ಪವಿತ್ರನಾಗಿರುವ ಪರಮಾತ್ಮನು. 


ಸಾಂದ್ರಾಯ ನಮಃ | 

ಸಾಂದ್ರ - ವಿಪುಲ ಮೃದುವಾದ, ನಯವಾದ, ಸುಂದರನಾದವನು - ಈ 
ಗುಣಗಳಲ್ಲಿ ಅವನನ್ನು ಮಾರಿಸುವವರಿಲ್ಲ - ಪರಮ ಪವಿತ್ರನು - ಪರಮ 
ಸುಂದರನು - ಜಗನ್ಮೋಹನಾಕಾರದವನು - ಸಾಂದ್ರನು - ಸಾಂದ್ರಾಯ 
ನಮಃ. 


ಇಂದಿರಾಪತಯೇ ನಮಃ 
ಇಂದಿರಾದೇವಿ ಎಂದರೆ ರಮ, ಲಕ್ಷ್ಮಿ, ಮಹಾಲಕ್ಷ್ಮಿ, ಶ್ರೀ - 


ಮಂಗಳದೇವತಾ. 


ಇವಳ ಪತಿಯೇ ಶ್ರೀಪತಿ, ಲಕ್ಷ್ಮೀಪತಿ, ರಮಾಪತಿ, ಮಾ-ಧವ, 
ಇಂದಿರಾಪತಿ - ಮಹಾವಿಷ್ಣು. | | 

ಇಂದಿರೆಯನ್ನು ತನ್ನ ವಕ್ಷಸ್ಥಳದಲ್ಲಿ ಇರಿಸಿಕೊಂಡಿದ್ದಾನೆ. ಅವಳ 
ಸೌಂದರ್ಯಕ್ಕೆ ಲೋಪಬಾರದೆಂದು ತನ್ನ ನಾಭೀ ಕಮಲದಲ್ಲಿ ಬ್ರಹ್ಮದೇವನನ್ನು 


ಪಡೆದಿದ್ದಾನೆ. ಬ್ರಹ್ಮದೇವರೇ ಸೃಷ್ಟಿಕರ್ತನು - ಪ್ರಜಾಭಿವೃದ್ದಿ ಕಾರ್ಯ 


ಮಾಡಿದವನು. 


ಈಶಾನಾಯ ಚ ಈಡ್ಯ್ಕಾಯ ಈಪ್ಛಿತಾಯ ಇನಾಯ ಚ! 
ವ್ಯೋಮಾತ್ಮಕಾಯ ವ್ಯೋಮ್ಸೇ ಚ ವ್ಯೋಮಕೇಶಾಯ ವೈ ನಮಃ 1115311 
| (91917) 
ಈಶಾನಾಯ ನಮಃ 
ಈಶಾನ - ದೇವರು - ಪರಮಾತ್ಮ. 
ಈಶಾನ್ಯದಿಕ್ಕಿನ ಅಧಿದೇವತೆ - ದಿಕ್ಷಾಲಕನು. 
- ಅಷ್ಟದಿಕ್ಬಾಲಕರಲ್ಲಿ ಒಬ್ಬನು. 


912. 


913. 


914. 


549 


ನ - ಎಂದರೆ ಶಿವ, ಬೆಳಕು, ತೇಜಸ್ಸು, ಒಡೆಯನು, 
ಸಾಮರ್ಥ,ವುಳ್ಳವನು. - ಅದರಿಂದ ಈಶಾನಾಯ ನಮಃ. : 


ಈಡ್ಯ - ಈಡ್‌ - ಸ್ತುತಿಸು, ಹೊಗಳು, ಎಂದರ್ಥ. 
ಈಡ್ಕನು - ಎಂದರೆ ಸ್ತುತ್ತಿಸಲ್ಪಡುವವನು, ಹೊಗಳಿಸಿಕೊಳ್ಳುವನು. 
ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಸಕಲ ಸಚರಾಚರಗಳಿಂದಲೂ, 
ಪ್ರತಿಯೊಂದು ಜೀವಿಯಿಂದಲೂ ಹೊಗಳಿಸಿಕೊಳ್ಳುವವನು, ಸ್ತೋತ್ರ 
ಮಾಡಲ್ಪಡುವವನು ಪರಮಾತ್ಮನೇ! ಯಾವ ಆತ್ಮನಿಂದಲೂ ಆತ್ಮೀಯನಾಗಿ 
ಉಳಿಯುವವನು ಇವನೊಬ್ಬನೇ! ಸಕಲರಿಂದಲೂ ಗುಟ್ಟಾಗಿ, ಬಯಲಾಗಿ 
ಪ್ರಾರ್ಥಿಸಲ್ಪಡುವವನು ಇವನೊಬ್ಬನೇ! - ಇವನನ್ನು ಬಿಟ್ಟರೆ ಬೇರೆ ಒಬ್ಬರಿಲ್ಲ 
- ಇಷ್ಟೊಂದು ಅನುಕೂಲತೆಗಳನ್ನು ಕಲ್ಪಿಸಿ, ಸಂಸಾರ ಸಾಗರದೊಳಗೆ ಆತ್ಮಗಳನ್ನು : 
ಕಳಿಸಿ, ಮತ್ತೆ ಅದೇ ಸಂಸಾರ ಸಾಗರದಿಂದ ಬಿಡಿಸಿ ತನ್ನಲ್ಲಿ ಸೇರಿಸಿಕೊಳ್ಳುವ 
ದಯಾಮಯನು ಇವನೊಬ್ಬನೇ! ಈಡ್ಯನು - ಪರಮ ಪೂಜ್ಯನು - ಈಡ್ಯಾಯ 
ನಮಃ ಎಂದರೆ ಇವನಿಗೇ ಸೇರಬೇಕು. 
ಈಪ್ಲ್ಸಿತಾಯ ನಮಃ 
ಈಪ್ಪಿತ - ಬೇಕಾದ್ದನ್ನು ಕೊಡುವವನು - ಈಪ್ಪಿತ ವರದ. ಯಾರು 
ಏನು ಬೇಕಾದರೂ ಕೊಡಬಹುದು, ಅವೆಲ್ಲಾ ಕ್ಷಣಿಕ ಸುಖದ್ದು, ಕೊನೆಯಾಗುವ 
ಸುಖದ್ದು. ಆದರೆ ಕೊನೆಯೇ ಇಲ್ಲದ, ಆದ್ಯಂತವಿಲ್ಲದ ಸುಖವನ್ನು ಮತ್ತು 
ಆನಂದವನ್ನು ಕೊಡುವವನು ಪರಮಾತ್ಮನೊಬ್ಬನೇ! ಅನನು ಯಾರಿಗೂ ' 
ಯಾವ ರೀತಿಯ ಪಕ್ಷಪಾತವಿಲ್ಲದೆ ಕೋರಿದ್ದನ್ನು, ಬೇಡಿದ್ದನ್ನು ಕೊಡುತ್ತಾನೆ. 
ಅದಕ್ಕೆ ಅವನಿಗೆ ಈಪ್ಸಿತವರದ, ಈಪ್ಪಿತನೆಂದು ಕರೆಯುತ್ತೇವೆ. 
ಅಥವಾ 
ಈಪ್ಸಿತ ಎಂದರೆ ಪ್ರೀತಿಯನ್ನು, ಇಷ್ಟವಾದುದನ್ನು ಕೊಡುವವನು. 
ಅಥವಾ | | 
ಈಪ್ಸಿತ - ಎಂದರೆ ಭಗವಂತನನ್ನು ಕಾಮಿಸದವರು ಯಾರೂ ಇಲ್ಲ, 
ಅವನು ಎಲ್ಲರಿಗೂ ಬೇಕಾದವನು. 


ಇನಾಯ ನಮಃ 
ಇನ - ಇಷ್ಟವಾದವನು, ಸಕಲರಿಂದಲೂ ಅಪೇಕ್ಲಿಸಲ್ಪಡುವವನು - 
ಪರಮಾತ್ಮ. 
ಇನ - ಸೂರ್ಯ, ಇನಕುಲ ತಿಲಕ - ಸೂರ್ಯವಂಶಕ್ಕೆ ಕಿರೀಟಪ್ರಾಯನು 


550 


915. 


916. 


917. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ: 
- ಶ್ರೀರಾಮ, ಇನ - ಸೂರ್ಯನೇ ಮಹಾವಿಷ್ಣು. 


ವ್ಯೋಮಾತ್ಮಕಾಯ ನಮಃ | 
ಮ್ಯೋಮ - ಆಕಾಶವನ್ನೇ, ಆತ್ಮ - ಆತ್ಮರೂಪವಾಗಿ, ಕ - 
ಹೊಂದಿರುವವನು. 
ಪರಮಾತ್ಮನು ಆತ್ಮರೂಪವಾಗಿ ಆಕಾಶವನ್ನೇ ಹೊಂದಿರುವವನು - ಎಂದರೆ 
ಆಕಾಶದಷ್ಟು ವಿಶಾಲವಾಗಿರುವವನು. ಆಕಾಶವನ್ನು ಕಾಣಬಹುದೇ ವಿನಹ 
ಗ್ರಹಿಸಲು ಸಾಧ್ಯವಿಲ್ಲ. ಪಂಚಮಹಾಭೂತಗಳಲ್ಲಿ ಒಂದು. ಪೃಥಿವಿ, ಆಪ, 
ತೇಜಸ್ಸು, ವಾಯು, ಆಕಾಶಗಳೇ ಪಂಚಮಹಾಭೂತಗಳು. ಆಕಾಶದಿಂದ 
ವಾಯುವೂ, ವಾಯುವಿನಿಂದ ತೇಜಸ್ಪೂ, ತೇಜಸ್ಸಿನಿಂದ ಆಪವೂ, ಆಪದಿಂದ 
ಪೃಥಿವಿಯೂ ಉಂಟಾದವು.  ಲೀನವಾಗುವಾಗ ಪೃಥವಿ, ಆಪಃ, ತೇಜಸ್ಸು, 
ವಾಯುಗಳಲ್ಲಿ ಕ್ರಮವಾಗಿ ಒಂದರೊಳಗೊಂದು ಲೀನವಾಗಿ ಕಡೆಗೆ ಆಕಾಶವೇ 
ನಿಲ್ಲುತ್ತದೆ. ಇದು ಪರಮಾತ್ಮನ ಸೃಷ್ಟಿ ನಿಯಮ, ಆಕಾಶವೇ ಪರಮಾತ್ಮನ 
ಆತ್ಮಸ್ವರೂಪ, ಅದರಿಂದ ಅವನನ್ನು ವ್ಯೋಮಾತ್ಮಕಾಯ ನಮಃ ಎಂದಿದೆ. 


ವ್ಯೋಮಾಯ ನಮಃ 

ವ್ಯೋಮ - ಅಂತರಿಕ್ಷ ಆಕಾಶ, ಭೂಲೋಕ, ಭುವರ್ಲೋಕ, 
ಸುವರ್ಲೋಕಗಳಮೇಲೆ ಅಂತರಿಕ್ಷವಿದೆ. | 

ಪರಮಾತ್ಮನು ಆಕಾಶವೇ - ಮಹಾಭೂತನು, ಪರಮಾತ್ಮನು 
ಸೂಕ್ಷರೂಪಿಯಾದವನು. ಸ್ವತಃ ತಾನೇ ಮಹಾಕಾಶನಾದನು ಮತ್ತು ಪ್ರತಿ 
ಶರೀರದ ಒಳಗೂ ಹೊರಗೂ ತಾನೇ ಆಕಾಶನಾದನು. ಈ ಆಕಾಶದಲ್ಲಿ 
ಇತರ ಮಹಾಭೂತಗಳು ತುಂಬಿಕೊಂಡವು. ಅಥವಾ, 

ಪ್ರತಿ ದೇಹವೂ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ನಂತರ 
ಅವುಗಳಲ್ಲಿಯೇ ಕ್ರಮವಾಗಿ ಐಕ್ಕವಾಗುತ್ತದೆ. ಜಗತ್ತೆಲ್ಲ ಈ ಪಂಚಭೂತಗಳ 
ವಿಪರೀತ / ವಿಷರ್ಯಾಸ / ಪ್ರಮಾಣಗಳಿಂದ ಮಾಡಲ್ಪಟ್ಟಿದೆ ಮತ್ತು ಕ್ಷಣ 
ಕ್ಷಣಕ್ಕೂ ವ್ಯತ್ಯಾಸ ಹೊಂದುತ್ತಿರುತ್ತದೆ ಮತ್ತು ಪರಿವರ್ತನೆಯಾಗುತ್ತಿದೆ. ' 


ವ್ಯೋಮಕೇಶಾಯ ನಮಃ 
ವ್ಯೋಮಕೇಶಿನ್‌ - ಎಂದರೆ ಶಿವ. 
ಅಥವಾ ಆಕಾಶವನ್ನೇ ಕೇಶ, ಕೂದಲಾಗಿರುವವನು. 
ಅಥವಾ 
ಅಕಾಶಕ್ಕೆ ಒಡೆಯನಾಗಿರುವವನು - ಶಿಖರ ಪ್ರಾಯನಾಗಿರುವವನು. 
ಅಥವಾ 


೯ ಳಿ 
ಶ್ರೀ Ne 


918, 


919, 


920. 


921. 


922. 


ಹ ಸಹಸ್ರನಾಮಾವಳಿಃ | 551 


ಆಕಾಶವರ್ಣದ ಕೂದಲುಗಳ ಜಟೆಯುಳ್ಳವನು. ಅಥವಾ, 
ವ್ಯೋಮ ಎಂದರೆ ನೀರಿನ ಬಣ್ಣದ ಜಟೆಯುಳ್ಳವನು. 


ವ್ಯೋಮಾಧಾರಾಯ ಚ ಮ್ಯೋಮವಕ್ತಾಯಾಸುರಘಾತಿನೇ ! 
ನಮಸ್ತೇ ವ್ಯೋಮದಂಷ್ಟಾಯ ವ್ಯೋಮಾವಾಸಾಯ ತೇ ನಮಃ 11154 / 
(918-922) 

ವ್ಯೋಮಾಧಾರಾಯ ನಮಃ | 

ವ್ಯೋಮ - ಎಂದರೆ ಆಕಾಶಕ್ಕೆ, ಆಧಾರ - ಆಧಾರಭೂತನಾಗಿರುವವನು, 

ಆಕಾಶವನ್ನೇ ತನ್ನ ಶಕ್ತಿಯಿಂದ ನಿಲ್ಲಿಸಿರುವವನು - ರಚಿಸಿದವನು - 

ಅಥವಾ ನಡೆಯಿಸುತ್ತಿರುವವನು. 

ಅಥವಾ 
ತನ್ನ ಅಸ್ತಿತ್ವವನ್ನು ನಿರೂಪಿಸುವುದಿಕ್ಕೆ ಆಕಾಶವನ್ನೇ ಇಟ್ಟು 
ಪ್ರಮಾಣೀಕರಿಸುವವನು - ಆಕಾಶವನ್ನೇ ಆಧಾರವಾಗಿಟ್ಟುಕೊಂಡಿರುವವನು. 


ವ್ಯೋಮವಕ್ರಾಯ ನಮಃ 
ವ್ಯೋಮ - ಎಂದರೆ ಆಕಾಶವನ್ನೇ, ವಕ್ವ - ಎಂದರೆ ತನ್ನ ಮುಖವನ್ನಾಗಿ . 
ಮಾಡಿಕೊಂಡಿರುವವನು. 
ಅಥವಾ 
: ಆಕಾಶದಂತಹ ಮಹತ್ತಾದ ಬಾಯಿಯುಳ್ಳವನು / ಆಕಾಶದಷ್ಟು ದೊಡ್ಡ 
ಬಾಯಿಯುಳ್ಳವನು - ಪರಮಾತ್ಮನ ರೂಪವು ಅತಿಮಹತ್ತಾದುದು. ಆಕಾಶವೇ 
ಅವನ ಮುಖ ಅಥವಾ ಬಾಯಿಯಾದಾಗ ಅವನ ಶರೀರವೆಷ್ಟಿರಬೇಕು! 


ಅಸುರಘಾತಿನೇ ನಮಃ 
ಅಸುರರನ್ನು ಸಂಹರಿಸುವವನು. 
ಅಥವಾ ಅಸುರೀಶಕ್ತಿಗಳನ್ನು ನಿಯಂತ್ರಿಸಿ, ನಾಶಮಾಡುವವನು. 


ವ್ಯೋಮದಂಷ್ಟ್ರಾಯ ನಮಃ 
ಆಕಾಶದಷ್ಟು ಮಹದಾದ ಕೋರೆದಾಡೆಯುಳ್ಳವನು - ಅಂದರೆ 
. ಮಹಾಶಕ್ತಿಶಾಲಿ. 


ವ್ಯೋಮಾವಾಸಾಯ ನಮಃ ೨. 

ಆಕಾಶದಲ್ಲಿಯೇ ವಾಸಿಸುವವನು - ಪರಮಾತ್ಮ, ಆತ್ಮ ಗಳು. 

ವ್ಯೋಮ ಎಂದರೆ ಆಕಾಶವು, ಆವಾಸ - ಎರುವ ಸ್ಥಾನವಾಗಿರುವವನು 
- ಪರಮಾತ್ಮ. . 


924. 


925. 


"926. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


ಸುಕುಮಾರಾಯ ರಾಮಾಯ ಶಿಂಶುಮಾರಾಯ ತೇ ನಮಃ ! 
ವಿಶ್ವಾಯ ವಿಶ್ವರೂಪಾಯ ನಮೋ ವಿಶ್ವಾತ್ಮಕಾಯ ಚ 11551 
(923-928) 


ತ ಸುಕುಮಾರಾಯ ನಮಃ 


ಸು- ವಿಪುಲ ಸುಂದರವಾದ, ಮನಮೋಹಕವಾದ, 
ಮಾರ - ಬಾಲಸ್ಸ ್ವೈರೂಪವುಳ್ಳವನು - ಅವನೇ ಶ್ರೀಕೃಷ್ಣ ಪರಮಾತ್ಮ, 


ಬಾಲಕೃಷ್ಣ, ಸುಂದರವಾದ, ನಯನ ಮನೋಹರನಾದ ಶ್ರೀಮನ್ಮಹಾವಿಷ್ಣು. 


ಬಾಲಸ್ವರೂಪದಲ್ಲಿ - ಅನೇಕ ಅಗಣಿತ ಲೀಲೆಗಳನ್ನು ಪ್ರಕಟಿಸಿದ ಕೃಷ್ಣ 
- ಬಾಲಕೃಷ್ಣ, ಮುದ್ದುಕೃಷ್ಣ, ಗೋಪಾಲಕ, ಗೋವಿಂದ, ಗೋವರ್ಧನೋದ್ದಾರಕ, 
ಕಾಳಿಂಗಮರ್ದನ, ಗೋಪಿಕಾಮನೋಹರ, ಮುಂತಾದ ನಾಮಗಳು. ಪ 
ಸುಕುಮಾರಾಯ ನಮಃ. 

ನ 

ಮೃದುವಾದ ಸ್ವರೂಪ,' ಸ್ವಭಾವವುಳ್ಳವನು. 


ರಾಮಾಯ ನಮಃ | 
ರಾಮ - ರಮೆಯಲ್ಲಿ ರಮಿಸುವವನು - ರಮಾಪತಿ, ರಾಮ - ದಶರಥನ 


ಪುತ್ರ ರಾಮ. 


- ಜಮದಗ್ನಿಯ ಪುತ್ರ - ರಾಮ - ಮುಂದೆ ಫರನಾರಾಲುನಾದವಲು: 


ಶಿಂಶುಮಾರಾಯ ನಮಃ 

ಶಿಂಶುಮಾರ - ಎಂದರೆ ಶಿಂಶುಮಾರ ಚಕ್ರ. ಧೃವ ನಕ್ಷತ್ರದ ಸುತ್ತಲೂ 
ಅಖಂಡ ಭೂಮಂಡಲ, ಬ್ರಹ್ಮಾಂಡಗಳು ತಿರುಗುವುದರಿಂದ ಅಥವಾ" 
ಧೃವನಕ್ಷತ್ರವನ್ನೇ ಕೇಂದ್ರವಾಗಿಟ್ಟುಕೊಂಡು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು 
ತಿರುಗುವುದರಿಂದ ಆ ನಕ್ಷತ್ರವನ್ನು ಶಿಂಶುಮಾರವೆಂದು, ಆ ತಿರುಗುವಿಕೆಗೆ 
ಶಿಂಶುಮಾರಚಕ್ರವೆಂದೂ ಕರೆಯುತ್ತ "ವೆ. ಆ ಶಿಂಶುಮಾರನೇ ಪರಮಾತ್ಮ. 


ಅದರಿಂದಲೇ ಶಿಂಶುಮಾರಾಯ ನಮಃ ಎಂದಿದೆ. 


ವಿಶ್ವಾಯ ನಮಃ 


ವಿಶ್ವ - ಅಖಂಡ ಭೂಮಂಡಲ, ಬ್ರಹ್ಮಾಂಡಗಳಲ್ಲಿ ಮತ್ತೆಲ್ಲಡೆಯಲ್ಲಿಯೂ 
ಎಡೆಬಿಡದೆ ವಿಶ್‌ - ಹರಡಿರುವುದರಿಂದ ಭಗವಂತನನ್ನು ವಿಶ್ವ - ಎಂದು 


ಹೇಳಿದೆ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 553 


927. 


928. 


929. 


930. 


ವಿಶ್ವರೂಪಾಯ ನಮಃ 

ಭಗವಂತನೇ ವಿಶ್ವನು - ಅಖಿಲಾಂಡ ಕೋಟಿ ಬ್ರಹ್ಮಾಂಡನು ಮತ್ತೂ 
ಎಂದರೆ ಅದೇ ಅವನು - ವಿಶ್ವರೂಪನು - ಅವನೇ ಈ ಜಗತ್ತು. ಏನೇನನ್ನು 
ನೋಡುತ್ತೇವೆಯೋ, ಪಂಚ ಇಂದ್ರಿಯಗಳಿಂದ ಗ್ರಹಿಸುತ್ತೇವೆಯೋ ಮತ್ತು 
ಗ್ರಹಿಸಲು ಸಾಧ್ಯವೋ ಅವೆಲ್ಲವೂ ಪರಮಾತ್ಮನೇ! ಪರಮಾತ್ಮನ ಒಂದು 
ರೂಪ - ವಿಶ್ವರೂಪಾಯ ನಮಃ. : | 


ವಿಶ್ವಾತ್ಮನೇ ನಮಃ 

ಅಖಂಡ ಅಖಿಲ ವಿಶ್ವ ವನ್ನೇ ತನ್ನಲ್ಲಿರಿಸಿಕೊಂಡಿರುವವನು. 

ಅಥವಾ 

"ವಿಶ್ವವೇ ಆತ್ಮ - ತಾನಾಗಿರುವವನು, ವಿಶ್ವವನ್ನೇ ಆತ್ಮವಾಗಿರಿಸಿಕೊಂಡು 
ಮಹತ್ತಾದ ಆಕಾರವುಳ್ಳವನು. | 

ಜ್ಞಾನಾತ್ಮಕಾಯ ಜ್ಞಾನಾಯ ವಿಶ್ವೇಶಾಯ ಪರಮಾತ್ಮನೇ ! 

ಏಕಾತ್ಮನೇ ನಮಸ್ತುಚ್ಛಂ ನಮಸ್ತೇ ದ್ವಾದಶಾತ್ಮನೇ 1115611 

| (929-934) 
ಜ್ಞಾನಾತ್ಮಕಾಯ ನಮಃ 

ಜ್ಞಾನ - ಎಂದರೆ ಪರಮಾತ್ಮನ ವಿಚಾರವಾಗಿ ತಿಳಿಸುವುದೆಲ್ಲವೂ ಜ್ಞಾನ, 
ಉಳಿದದ್ದೆಲ್ಲವೂ ಅಜ್ಞಾನ. 

ಜ್ಞಾನವೆಂಬುದರಲ್ಲಿ ಅಡಗಿರುವ ಪರಮಾತ್ಮ, ದೇವರೇ ಆತ್ಮ - ಅದೇ 
ಜ್ಞಾನದ ಜೀವಾಳ. 

ಜ್ಞಾನ - ಎಂದರೆ ಸಕಲ ಜೀವ ಕೋಟಿಗಳಲ್ಲಿ ಪ್ರತಿಯೊಂದು 


'ಜೀವಿಯಲ್ಲಿಯೂ, ಶರೀರದಲ್ಲಿಯೂ ತೇಜೋಮಯ ಶಕ್ತಿಯ ವಿಚಾರವನ್ನು. 


ತಿಳಿಸುವ ತಿಳಿವಳಿಕೆಯೇ ಆತ್ಮಜ್ಞಾನ - ಈ ಆತ್ಮವೇ ಪರಮಾತ್ಮನಿಂದಲೇ 
ಬಂದ ಅಂಶಮಾತ್ರವೇ ಆತ್ಮ 

ಜ್ಞಾನ - ಕಾಲ, ಸಮಯದಲ್ಲಿ ಕಿಂದಿನದು, ಈ ವರ್ತಮಾನದ್ದು, 
ಮುಂದಿನದನ್ನು ತಿಳಿಸುವ ಆಧಾರವೇ ಕಾಲ ಮತ್ತು ಕಾಲಜ್ಞಾನ. 
. ಈ ಎಲ್ಲ ಜ್ಞಾನಗಳಲ್ಲಿಯೂ ಯಾರನ್ನು ಕುರಿತು ತಿಳಿವಳಿಕೆಯನ್ನು ಅರಿವು . 


 ಮಾಡುವುದೊ, ಅದೇ ಆತ್ಮ, ಪರಮಾತ್ಮ - ಅವನೇ ಜ್ಞಾನಾತ್ಮಕಾಯ ನಮಃ. 
ಜ್ಞಾನಾಯ ನಮಃ 


ಜ್ಞಾನ - ಎಂದರೆ ಭಗವಂತನನ್ನು ಕುರಿತ ತಿಳಿವಳಿಕೆಯೇ ಪರಮಾತ್ಮ, 


೬" 


554 


931. 


932. 


933. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ 


ಈ ಜ್ಞಾನವೇ ಪರಮಾತ್ಮ - ಪುರುಷೋತ್ತಮ, ಅವನಿಗೆ ಜ್ಞುನಾಯ 
ನಮಃ ಎಂದು ನಮಸ್ಕರಿಸುತ್ತೇವೆ. 

ಈ ಜ್ಞಾನ, ಅಜ್ಞಾನವೆಂದು ವಿಭಾಗಿಸುವ ವಿವೇಕತೆ, ತಿಳಿವಳಿಕೆ 
ಬರಬೇಕಾದರೆ ಪರಮಾತ್ಮನ ಕೃಪೆ, ನಮ್ಮ ಸಂಸ್ಕಾರ ಪರಿಶುದ್ಧತೆ, ಪರಿಪಕೃತೆ 
ಬೇಕು. ಇದು ಪರಮಾತ್ಮ, ಅವನಿಗೆ "“ಜ್ಞಾನ''ನಿಗೆ ನಮಸ್ಕಾರಗಳು, 


ವಿಶ್ವೇಶಾಯ ನಮಃ 


ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳೇ ಪರಮಾತ್ಮನು ತಾನೇ ಕಾಪಿಸಿ 
ತಾನೇ ಸಂಕಲ್ಪಮಾತ್ರದಿಂದ ಸೃಷ್ಟಿಸಿದ ವಿಶ್ವ. ಇದರಲ್ಲಿ ಅವನು ಎಲ್ಲೆಲ್ಲಿಯೂ 
ಎಡೆಬಿಡದೆ ಹರಡಿಕೊಂಡಿರುವುದರಿಂದ ಅದನ್ನೇ ವಿಶ್ವ ಎನ್ನುತ್ತೇವೆ. ಇಂತಹ 
ವಿಶ್ವಕ್ಕೆ ಒಡೆಯ, ಸೃಷ್ಟಿಕರ್ತನಾದ್ದರಿಂದ ಪರಬ್ರಹ್ಮನನ್ನು ವಿಶ್ವೇಶ ಎಂದು. 
ಕರೆಯುತ್ತೇವೆ. ಅಥವಾ 
 ಶರೀರಿಗಳಲ್ಲಿ ವಾಸಮಾಡುವ ಜೀವ, ಆತ್ಮಗಳಿಗೆಲ್ಲ ಪರಮಾತ್ಮನೇ 
ಸೂತ್ರಧಾರ. ಅವನ ಸಂಕಲ್ಪದಂತೆಯೇ ಸಕಲ ಜೀವಕೋಟಿಯೂ 
ನಡೆಯುವುದರಿಂದ ಅವುಗಳಿಗೆ ಮತ್ತು ಅವುಗಳಿರುವ ಜಗತ್ತಿಗೇ ಪರಮಾತ್ಮನೇ 
ಈಶ್ವರ, ಅವನನ್ನು ವಿಶ್ವೇಶನೆಂದು ನಮಸ್ಕರಿಸುತ್ತೇವೆ. 


ಪರಾತ್ಮನೇ ನಮಃ 

ಪ್ರತಿ ಶರೀರವನ್ನು ಅಲಂಕರಿಸುವುದು ಆತ್ಮ. ಆತ್ಮವು ಶರೀರದಲ್ಲಿದ್ದಾಗ 
ಜೀವಾತ್ಮ, ಹೊರಗೆ ಬಂದಾಗ ಆತ್ಮ. ಇಂತಹ ಜೀವಕೋಟಿಯ ಆತ್ಮಗಳಿಗೆಲ್ಲ 
ಸೂತ್ರಧಾರನು ಪರಮ ಪೂಜ್ಯನು - ಅವನೇ ಪರಾತ್ಮ. 

ಅಥವಾ 

ಪರ - ಎಂದರೆ ಪರಲೋಕ, ವೈಕುಂಠದಲ್ಲಿ ವಾಸಮಾಡುವ ವಿಷ್ಣುವೇ 
ಪರಾತ್ಮ, ಇವನೇ ಪರಬ್ರಹ್ಮ, ಸಕಲ ಸೃಷ್ಟಿಗೂ ಕಾರಣಕರ್ತ, 
ಪರಮೋತ್ತಮನಾದ ""ಪರಾತ್ಮನೇ ನಮಃ'', | 


ಏಕಾತ್ಮನೇ ನಮಃ 
ಏಕ - ಎಂದರೆ ಒಬ್ಬನೇ, ಒಂದೇ, ಆತ್ಮ - ಆತ್ಮನು. 
ಒಬ್ಬನೇ ಒಬ್ಬನಾದ ವಟಪತ್ರಶಾಯಿಯಾದ ಪರಮಾತ್ಮನು ಈ ಬೃಹತ್‌ 
ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ್ದಾನೆ. ಅವನಿಂದಲೇ ಎಲ್ಲವೂ 
ಬಂದಿವೆ. ಅವನೇ ಬೃಹದಾಕಾರನಾಗಿ ಅಗಣಿತ ಆತ್ಮಗಳಾಗಿ ವಿಸ್ತರಿಸಿಕೊಂಡು 
ವಿಶ್ವದಲ್ಲೆಲ್ಲಾ ಹರಡಿಕೊಂಡಿದ್ದಾನೆ. ಅವನೇ ಸರ್ವಕ್ಕೂ ಮೂಲನು, ಅವನೇ 
ಸಕಲಕ್ಕೂ, ಸಕಲ ಲೋಕಗಳಿಗೂ, ಗ್ರಹಗಳಿಗೂ, ಸೃಷ್ಟಿಯಲ್ಲಿ ಏನೇನಿವೆಯೋ, 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ ೨558 , 


934. 


935. 


ಇಲ್ಲವೋ ಎಲ್ಲಕ್ಕೂ ಆಧಾರಭೂತನು, ಮೂಲನು - ಏಕಾತ್ಮನು - ಏಕಾತ್ಮನೇ 


ನಮಃ ಎಂದರೆ ಅವನಿಗೇ ಸಲ್ಪುತ್ತದೆ. 


ದ್ವಾದಶಾತ್ಮನೇ ನಮಃ 

ಪರಮಾತ್ಮನು ಒಬ್ಬನೇ ಆದರೂ ದ್ವಾದಶಾತ ನಾಗಿ ಲೋಕವನ್ನು 
ಬೆಳಗುತ್ತಾನೆ. ಅವನ ರೂಪಗಳೇ ದ್ವಾದಶಾದಿತ್ಯರು - ಹನ್ನೆರಡು ಆದಿತ್ಯರು 
- ಅದಿತಿ, ಕಶ್ಯಪರ ಮಕ್ಕಳು - ಅದಿತಿಗೆ ಇಂದ್ರ, ವಿಷ್ಣು ಮತ್ತು ಹನ್ನೆರಡು 
ಆದಿತ್ಯರು - ಮಕ್ಕಳು - ಈ ಹನ್ನೆರಡು ಆದಿತ್ಯರನ್ನೇ. ದ್ವಾದಶಾತ್ಮನೆಂದು 
ಕರೆಯುತ್ತಾರೆ. 


ಚತುರ್ವಿಂಶತಿರೂಪಾಯ ಪಂಚವಿಂಶತಿಮೂರ್ತಯೇ ! 
ಷಡ್ವಿಂಶಾಕಾತ್ಮನೇ ನಿತ್ಯಂ ಸಪ್ತವಿಂಶತಿಕಾತ್ಮನೇ 1157// : 
(935-938) 
ಚತುರ್ವಿಂಶತಿರೂಪಾಯ ನಮಃ 
ಪರಮಾತ್ಮನು ಸೃಷ್ಟಿಯಲ್ಲಿ ತನ್ನನ್ನು ತಾನೇ ಸಂಕಲ್ಪಮಾತ್ರದಿಂದ 

ವಿಭಾಗಿಸಿಕೊಂಡನು. ಈ ವಿಭಾಗಗಳಿಂದ ಜೀವಿ - ಆತ್ಮಗಳನ್ನೂ, ಜಗತ್ತನ್ನೂ, 
ಶರೀರಗಳನ್ನೂ ಯೋಜಿಸಿ ಸಂಸಾರ ಸಾಗರದಲ್ಲಿ ನಿರಂತರ ಆತ್ಮಗಳು 
ಕಾಲಯಾಪನ ಮಾಡುವ ಹಾಗೆ ಮಾಡಿದನು. ಇದೇ ಅವನ ಸೃಷ್ಟಿಯ 
ಜೀವಾಳ - ಈ ಇಪ್ಪತ್ತು ನಾಲ್ಕು ತತ್ತ್ವಗಳು ಈ ರೀತಿ ಇವೆ. 


1. ಪಂಚಮಹಾಭೂತಗಳು - ಪೃಥಿವಿ, ಆಪಃ, ತೇಜಸ್ಸು, ವಾಯು, ಆಕಾಶ. 
(ಪೃಥಿವ್ಯಾಪಸ್ತೇಜೋವಾಯುರಾಕಾಶ) 


2. ಪಂಚತನ್ಮಾತ್ರೆಗಳು - ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ 


| (ಶಬ್ದಸ್ಪರ್ಶರೂಪರಸಗಂಧ) 
3. ಪಂಚಜ್ಞಾನೇಂದ್ರಿಯಗಳು - ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ 
(ತ್ವಕ್‌ ಚಕ್ಷು ಶ್ರೋತೃ ಜಿಹ್ವಾ ಘ್ರಾಣ) 
4. ಪಂಚಕರ್ಮೇಂದ್ರಿಯಗಳು - ವಾಕ್ಕು ಕೈ, ಕಾಲು, ಜಲದ್ವಾರ, ಮಲದ್ವಾರ 
(ವಾಕ್‌ ಪಾಣಿ ಪಾದ ಪಾಯು ಉಪಸ್ಥ) 
೨. ಅಂತಃಕರಣಗಳು ನಾಲ್ಕು - ಮನಸ್ಸು, ಬುದ್ದಿ, ಅಹಂಕಾರ, ಚಿತ್ತ. 
(ಮನೋಬುದ್ಧಹಂಕಾರಚಿತ್‌) 
ಮೇಲಿನ ಐದೂ ಸೇರಿದರೆ 24 ತತ್ವಗಳಾಗುತ್ತವೆ. ಈ 24 ರೂಪಗಳು 


ಪರಮಾತ್ಮನು ತನ್ನನ್ನೇ ವಿಭಾಗಿಸಿಕೊಂಡ 24 ಮೂಲ ತತ್ವಗಳು. ಅದರಿಂದ 
ಅವನನ್ನು ಚತುರ್ವಿಂಶತಿರೂಪನೆಂದು ನಮಸ್ಕರಿಸುತ್ತೇವೆ. 


556 


936. 


937. 


938. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಪಂಚವಿಂಶತಿಮೂರ್ತಯೇ ನಮಃ 

ಪರಮಾತ್ಮನು ಇಪ್ಪತೈದು ಅಂಶಗಳ ಮೂರ್ತಿಯು. ಮೇಲೆ ಹೇಳಿದ 
ಪಂಚಮಹಾಭೂತಗಳು, " ಪಂಚತನ್ಮಾತ್ರೆಗಳು, ಪಂಚಜ್ಞಾನೇಂದ್ರಿಯಗಳು, 
ಪಂಚಕರ್ಮೇಂದ್ರಿಯಗಳು, ನಾಲ್ಕು ಅಂತಃಕರಣಗಳು = 24ರ ಜೊತೆಗೆ 
ಆತ್ಮನನ್ನು ಒಡಗೂಡಿಸಿ ಶರೀರದೊಳೆಗೆ ಇರಿಸುತ್ತಾನೆ. ಆದ್ದರಿಂದ ದೇಹ, 
ಇಂದ್ರಿಯಗಳು, ಮನಬುದ್ದಹಂಕಾರ ಚಿತ್ತಗಳು ಆತ್ಮ ಸೇರಿ 25 ಮೂಲ 
ಅಂಶಗಳಾದ್ದರಿಂದ ಅವನು ಪಂಚವಿಂಶತಿ ಮೂರ್ತಿ ಎಂದಾಯಿತು. 

ಆ ಆತ್ಮನೊಡನೆ ಇಂದ್ರಿಯಗಳು (10), ಮನೋಬುದ್ದಿ ಅಹಂಕಾರ 
ಚಿತ್‌ (4) ಪಂಚತನ್ಮಾತ್ರೆಗಳು (5) ಸೇರಿ ದೇಹದಿಂದ ದೇಹಕ್ಕೆ ಕಾಲಯಾನದಲ್ಲಿ 
ಕಲ್ಪಾದಿಯಿಂದ ಕಲ್ಬಾಂತದ ವರೆಗೆ ಅಥವಾ ಭಗವಂತನನ್ನು ಸೇರುವವರೆಗೆ 
ಸಾಲೋಕ್ಯ, ಸಾಮಾಪ್ಯ, ಸಾರೂಪ್ಯ, ಸಾಯುಜ್ಯ ಪುನರಾವೃತ್ನಿರಹಿತ ಸ್ಥಾನವನ್ನು 
ಪಡೆಯುವವರೆಗೆ ದೇಹಗಳನ್ನು ಬದಲಾಯಿಸುತ್ತಿರುತ್ತವೆ. ಇದು ಭಗವಂತನ 
ನಿಯಮ - ಪಂಚವಿಂಶತಿಮೂರ್ತಿಯಾಗಿ ಹೊರಗೆ 26ನೆಯವನಾಗಿ ನಿಂತು 
ನಡೆಸುತ್ತಿರುತ್ತಾನೆ. 

ಪಂಚವಿಂಶತಿ ರೂಪನೇ ಅವನು, ಅವನಿಗೆ ನಮಸ್ಕಾರಗಳು. 


ಷಡ್ವಿಂಶಕಾತ್ಮನೇ ನಮಃ 

ಪರಮಾತ್ಮನನ್ನು ಆತ್ಮದ ಜೊತೆಯಲ್ಲಿಯೇ ಇರುವ (ಅಂಶಗಳು ಒಟ್ಟು 
25) ಅಂಶಗಳ ಜೊತೆಗೆ ಸೇರಿಸಿದಾಗ ಅವನು ಹಡ್ವಿಂಶತಿ ರೂಪ - 
ಷಡ್ವಿಂಶಕಾತ್ಮನಾಗುತ್ತಾನೆ. ಅಥವಾ, 


ಮಹತ್‌ ತತ್ವವು ಸೇರಿ 26 ತತ್ತ್ವವಾಗುತ್ತದೆ. ಪರಮಾತ್ಮನು ತನ್ನ 
ಕ್ರೀಡೆಗಾಗಿ ಈ ರೂಪವೆನ್ರು 7". ತ್ತಾನೆ. ಸಂಸಾರಸಾಗರದಲ್ಲಿ ತಾನು ಹೊರಗೆ 
ನಿಂತು ಉಳಿದ ಅಂಶನ-ನ್ನು ತೇಲಿಸಿ, ಮುಳುಗಿಸಿ ಕಾಲಯಾಪನ ಮಾಡುತ್ತಾನೆ. 


ಸಪ್ತವಿಂಶತಿಕಾತ್ಮನೇ ನಮಃ 
ಮೇಲೆ ಹೇಳಿದಂತೆ - 

ಪಂಚಮಹಾಭೂತಗಳು (5), ಪಂಚತನಾ ತ್ರೆಗಳು (5), 
ಪಂಚಜ್ಞಾನೇಂದ್ರಿಯಗಳು (5), ಪಂಚಕರ್ಮೇಂದ್ರಿಯಗಳು (5), ನಾಲ್ಕು 
ಅಂತಃಕರಣಗಳು (4), ಆತ್ಮ (1), ಮಹತ್‌ತತ್ವ (1), ಕಾಲ (1) ಅಥವಾ 
ವನೇ (1) ಸೇರಿದರೆ - ಸಪ್ತವಿಂಶತಿಕಾತ್ಮನು. ಇಂತಹ ಅಪ್ರತಿಮ 
ಪರಮಾತ್ಮನಿಗೆ ನಮಸ್ಕಾರಗಳು. ಇಲ್ಲಿಯೂ ಕಾಲನನ್ನೇ ಇವಕ್ಕೆ ಸೇರಿಸಿ, 

ತಾನೇ ಹೊರಗುಳಿಯುತ್ತಾನೆ. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | "557 


939. 


ಜೀವಿಯೂ ಇವನ್ನೇ ತಮ್ಮ ಆಧಾರ ಅಪೇಕ್ಷೆಯಾಗಿ ಭಗವಂತನನ್ನು 


ಧರ್ಮಾರ್ಥಕಾಮಮೋಕ್ಷಾಯ ವಿಮುಕ್ತಾಯ ನಮೋ ನಮಃ ! 
ಭಾವಶುದ್ಧಾಯ ಸಿದ್ಧಾಯ ಸಾಧ್ಸಾಯು ಶರಭಾಯ ಚ 115811 


(39944 ) 
ಧರ್ಮಾರ್ಥಕಾಮಮೋಕ್ಷಾಯ ನಮಃ 
ಧರ್ಮಾರ್ಥ ಕಾಮ ಮೋಕ್ಷಗಳು ಚತುರ್ವಿಧ ಫಲಗಳು. ಪ್ರತಿಯೊಂದು 
ಬಳೀ 
ಪ್ರಾರ್ಥಿಸುತ್ತದೆ. ಏನೇ ಯಾವ ರೀತಿಯ ಅಪೇಕ್ಷೆಯೇ ಆದರೂ ಈ ನಾಲ್ಕರಲ್ಲಿ 
ಒಂದಾಗಿ ವಿಬಾಗಿಸಲ್ಪಡುತ್ತದೆ. 
ಈ ನಾಲ್ಕೂ ಸಹ ಪರಮಾತ್ಮನೇ ಆಗಿರುತ್ತಾನೆ. ಈ ಫಲಗಳನ್ನು 
ಪಡೆದರೆ ಪರಮಾತ್ಮನನ್ನೇ ಪಡೆದ ಹಾಗಾಗುತ್ತದೆ. | 
ಧರ್ಮ - ಎಂದರೆ ಇರುವಿಕೆ, ಸ್ವಭಾವ ಜನ್ಯವಾಗಿ ಇರುವುದೇ ಧರ್ಮ. 
ಯಾವ ಸ್ವಭಾನವು ಪರಮಾತ್ಮನ ಕೃಪೆಗೆ ಪಾತ್ರವಾಗುವುದೋ ಅದೇ ಸದ್ದರ್ಮ, 
ಉಳಿದದ್ದೆಲ್ಲವೂ ಅಧರ್ಮ. 
ಅರ್ಥ - ಎಂದರೆ ಶ್ರೀ ಸಂಪತ್ತು, ಧನಮಾತ್ರವೇ ಅಲ್ಲ. ಪರಮಾತ್ಮನಿಗೆ 
ಪ್ರಿಯವಾದ ಸಾತ್ವಿಕವಾಗಿ ನಿಸೃಹತೆ, ತ್ಯಾಗದಿಂದ ಸಂಪಾದಿಸಿದ ಅರ್ಥವೇ 
ನಿಜವಾದ ಅರ್ಥ - ಸಂಪತ್ತು, ವಿದ್ಯಾ ಸಂಪತ್ತು, ಗುಣ ಸಂಪತ್ತು, ವಿವೇಕ 
ಬುದ್ದಿ ಸಂಪತ್ತು, ಇತ್ಯಾದಿ, ಇವೇ ಪರಮಾತ್ಮನ ಭಾವಗಳು. 
ಕಾಮ - ಇಚ್ಛಿಸಿ ಪಡೆಯುವುದು ಎಲ್ಲ ಕಾಮವೇ. ಮನಸ್ಸು ಮತ್ತು 


| ಬುದಿಗೆ ಇಚ್ಛಿಸುವುದು, ವಿವೇಕತೆಯಿಂದ ಸಾತ್ವಿಕ ಗುಣಗಳಿಂದ ಕೂಡಿದ 


940. 


ಇಚ್ಛೆಗಳನ್ನು ನೇರವೇರಿಸಿಕೊಳ್ಳುವುದೇ ಕಾಮ (ಸತ್ಕಾಮ) ಇದು ಪರಮಾತ್ಮನಿಗೆ 
ಪ್ರಿಯವಾಗುತ್ತವೆ. ಆಗ ಕಾಮವೇ ಅವನಾಗುತ್ತಾನೆ. ಕಾಮ - ಎಂದರೆ 
ಮನ್ಮಥ - ಪರಮಾತ್ಮ. 

| ಮೋಕ್ಷ - ಪರಮಾರ್ಥದಲ್ಲಿ ಪರಮಾತ್ಮ ನನ್ನು ಸೇರುವುದೇ ಮೋಕ್ಷ, 
ಪರಮಶಾಂತಿಯನ್ನು ಪಡೆಯುವುದೇ ಮೋಕ್ಷ. ಈ ನಾಲ್ಕೂ ಸಹ ಚತುರ್ವಿಧ 
ಪುರುಷಾರ್ಥಗಳು - ಇವುಗಳ ಮೂಲ ರೂಪಕ್ಕೆ, ಭಾವಕ್ಕೆ, ಮುಟ್ಟಿದರೆ 
ಅದು ಪರಮಾತ್ನನೇ ಆಗಿರುತ್ತದೆ. ಅದರಿಂದ ಇವೇ ಪರಮಾತ್ಮನಾಗಿವೆ - 
ಅವನನ್ನು ಧರ್ಮಾರ್ಥಕಾಮಮೋಕ್ಷಾಯ ನಮಃ ಎಂದು ನಿರ್ದೆಶಿಸುತ್ತೇವೆ. 


ವಿಮುಕ್ತಾಯ ನಮಃ 


ಭವಸಾಗರದಿಂದ ಬಿಡುಗಡೆ ಮಾಡುವವನು - ಪರಮಾತ್ಮ - ಇಂತಹ 
ಬಿಡುಗಡೆಗಳನ್ನು ಮಾರಿದವನು - ಪರಮಾತ್ಮ. ಯಾವ ರೀತಿಯ ಬಂಧನವೇ 
ಇಲ್ಲದವನು ಪರಮಾತ್ಮ - ಅವನು ವಿಮುಕ್ತನು. 


558 


941, 


೨42. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಆತ್ಮಗಳಂತೆ ಅವನು ಸಂಸ್ಕಾರಗಳಿಂದ ಮುಚ್ಚಲ್ಪಡುವುದಿಲ್ಲ. ಅದರಿಂದ 
ಅವನು ವಿಮುಕ್ತನು. | 

ಆತ್ಮನು ಭವಸಾಗರದಿಂದ ಬಿಡುಗಡೆ ಹೊಂದಿ, ಇಂದ್ರಿಯಗಳು, ಅವುಗಳ 
ಅಧಿ ದೇವತೆಗಳು - ಸಂಸ್ಕಾರಗಳು, ವಾಸನೆಗಳು, ಮನೋಬುದ್ವಹಂಕಾರ 
ಚಿತ್ರಗಳು - ಮಹತ್‌ ತತ್ವಗಳಿಂದ ಕ್ರಮವಾಗಿ ಬಿಡುಗಡೆ ಹೊಂದಿ 
ಪರಮಾತ್ಮನನ್ನು ಆತ್ಮವು ತಾನೇ ತಾನಾಗಿ ಸೇರಿದಾಗ ಅದು ಪರಮಾತ್ಮನ 
ಸ್ವರೂಪವನ್ನೇ ಪಡೆಯುತ್ತದೆ. ಆಗ ಅದು ನಿಜವಾಗಿ ವಿಮುಕ್ತಿಯನ್ನು 
ಪಡೆಯುತ್ತದೆ - ಅಥವಾ ವಿಮುಕ್ತ ಎಂದಾಗುತ್ತದೆ. | 


ಭಾವಶುದ್ಧಾಯ ನಮಃ 
ಪರಮಾತ್ಮನ ಭಾವಗಳು ಪರಿಶುದ್ದವಾದವು. ಪವಿತ್ರವಾದುವುಗಳು. 


ಭಾವಗಳಂದರೆ ರೂಪ, ಗುಣಗಳು. 


ಭಾವ ಎಂದರೆ ಸ್ಥಿತಿ, ಮನೋವೃತ್ತಿ, ಪ್ರೇಮ, ರಸ, ಇತ್ಯಾದಿ. 
ಪರಮಾತ್ಮನು ಯಾವ ರೀತಿ ವಿಮರ್ಶಿಸಿದರೂ ಪರಿಶುದ್ದನು. 
ಅಥವಾ | 
ಆತ್ಮನೂ ಸಹ ಪರಮಾತ್ಮನಿಂದಲೇ ಬಂದದ್ದರಿಂದ ಶುದ್ಧ 
ಭಾವದವನಾಗಿರುತ್ತಾನೆ. ಆದರೆ ಆತ್ಮಕ್ಕೆ ಮನೋಬುದ್ದಿ - ಅಹಂಕಾರ, 
ಚಿತ್ತ, ಇಂದ್ರಿಯಗಳು ಮತ್ತು ಸಂಸ್ಕಾರಗಳು - ಇವುಗಳ 
ಲೇಪನವಾಗಿರುವುದರಿಂದ ಅದರ ಪರಿಶುದ್ಧತೆಯು ಮುಚ್ಚಿಹೋಗಿರುತ್ತದೆ. 
ಸಾಲದ್ದಕ್ಕೆ ಪ್ರಕೃತಿ, ಪುರುಷ, ಮಾಯೆ, ಸಂಸಾರ ಸಾಗರಗಳ ಬಂಧನಕ್ಕೆ 
ಸಿಲುಕುವುದರಿಂದ ಶುದ್ದಭಾವವು ಮುಚ್ಚಿಹೋಗಿರುತ್ತದೆ. 
ಆತ್ಮನ ಶುದ್ಧತೆ ನೋಡಬೇಕಾದರೆ, ಪರಮಾತ್ಮನ ಕೃಪೆ, ಸಂಸ್ಕಾರ, 
ಬೇಕೇ ಬೇಕು. ಅದರ ಭಾವಶುದ್ಧತೆಯು ಪರಮಾತ್ಮನನ್ನು ಅವಲಂಬಿಸಿರುತ್ತದೆ, 
ಆದರೆ ಪರಮಾತ್ಮನದು ಸ್ವತಂತ್ರವಾದ್ದರಿಂದ ಅವನು ನಿರಂತರ 
ಭಾವಶುದ್ದನಾಗಿರುತ್ತಾನೆ - ಭಾವಶುದ್ಧಾಯ ನಮಃ ಎಂದರೆ ಅವನಿಗೆ ಸೇರುತ್ತದೆ. 
ಸಿದ್ದಾಯ ನಮಃ 
ಪರಮಾತ್ಮನು ಸದಾ ಸಿದ್ದನು, ಪರಿಪೂರ್ಣನು. ಅವನು ಪಡೆಯಬೇಕಾದ್ದು 
ಏನೂ ಇಲ್ಲ. ಅವನು ಪಡೆಯದಿರುವುದು ಯಾವುದೂ ಇಲ್ಲ. 
ಸರ್ವರೀತಿಯಲ್ಲಿಯೂ . ಅವನು ಪರಿಪೂರ್ಣನು ಮತ್ತೆ ತಾನೇ ಸೃಷ್ಟಿಸಿದ 
ಸಕಲ ವಸ್ತು - ಚರಾಚರ ವಸ್ತುಗಳಲ್ಲಿಯೂ ಮತ್ತು ಸಕಲ ಅಖಿಲಾಂಡ 
ಕೋಟಿ ಬ್ರಹ್ಮಾಂಡಗಳಲ್ಲಿರುವ ಜೀವಕೋಟಿಯ ಪ್ರತಿಯೊಂದು ಜೀವಾತ್ಮ 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ | 559 


943. 


944, 


(ಎಂದರೆ ಆತ್ಮ)ನಲ್ಲಿಯೂ ಪರಿಪೂರ್ಣನಾಗಿಯೇ ನೆಲಸಿರುತ್ತಾನೆ. ಅವನು 
ಯಾವುದರಲ್ಲಿಯೂ ಅಪೂರ್ಣನಲ್ಲವೇ ಅಲ್ಲ. ಇದು ಶತಸಿದ್ಧ. ಅವನು 


ಯಾವುದನ್ನೇ ಸೃಷ್ಟಿಸಲಿ, ಕಾರ್ಯಕಾರಣರೂಪನಾಗಿಲಿ, ಅದರಲ್ಲಿಯೇ ಒಳಗೂ, 


ಹೊರಗೂ ಪರಿಪೂರ್ಣನಾಗಿಯೇ ಇರುತ್ತಾನೆ. ಎಲ್ಲೆಲ್ಲೂ ಹರಡಿರುವುದರಿಂದ 


ಎಲ್ಲಿಂದ ಎಲ್ಲಿಯವರೆಗೆ ಗಣನೆಗೆ ತೆಗೆದುಕೊಂಡರೂ ಆ ಭಾಗವು 


ಪೂರ್ಣವಾಗಿಯೇ ಇರುತ್ತದೆ. ಪೂರ್ಣನಾದರೂ ಪೂರ್ಣನೇ. 
ಅಪೂರ್ಣನಾದರೂ ಪೂರ್ಣನೇ. ಅವನೇ ಸಿದ್ಧ ಸ್ವರೂಪನಾದ್ದರಿಂದ ಈ 
ಪರಿಪೂರ್ಣತೆ ಸಾಧ್ಯ. ಅಥವಾ 

ಸಿದ್ದ - ಯೋಗಶಕ್ತಿಯುಳ್ಳವನು, ತ್ರಿಕಾಲಜ್ಞಾನಿ, ಮಂತ್ರದಿಂದ 
ಪರಿಪೂರ್ಣನಾಗುವವನು (ಪ್ರಾರ್ಥಿಸುವವರಿಗಾಗಿ). 

ಸಿದ್ದ - ನಿಶ್ಚಯಮಾಡಲ್ಪಟ್ಟವನು, ವಾದ, ವಿವಾದಗಳಿಂದ, 


ನಿಶ್ಚಯಿಸಲ್ಪಟ್ಟವನು. 


ವೇದ, ಪುರಾಣಗಳಿಂದ ಹೊಗಳಲ್ಪಟ್ಟವನು - ನೇತಿ, ನೇತಿ ಎಂದು 
ಕರೆಯಿಸಿಕೊಳ್ಳುವವನು. 


ಸಾಧ್ಯಾಯ ನಮಃ 3 
ಸಾಧ್ಯ - ಬಹಳ ಪ್ರಾರ್ಥನೆ, ಧ್ಯಾನ, ಜಪ, ತಪ, ಭಜನೆ ಮುಂತಾದ 
ಹಿ ಭಕ್ತಿಯಿಂದ ಪಡೆಯಲು ಸಾಧ್ಯವಾದವನು. ಭಕ್ತರಿಂದ 
ಮಾತ್ರ ತಿಳಿಯಲು ಸಾಧ್ಯನು. 
ಅಥವಾ 
ಸಾಧ್ಯರು - ದೇವತೆಗಳು, ಅಂತರಿಕ್ಷದಲ್ಲಿ ವಾಸಮಾಡುವ ದೇವತೆಗಳು. 
ಅಥವಾ 
ಸಾಧ್ಯ - ಸಾಧನೆ, ಉಪಾಯಗಳಿಂದ ಹೊಂದಲ್ಪಡುವವನು - ಪರಮಾತ್ಮ. 


ಶರಭಾಯ ನಮಃ 

ಶರಭ - ಸಿಂಹಕ್ಕಿಂತಲೂ ಬಲಿಷ್ಕ್ಠನು, ಪರಮಾತ್ಮನು ಸಕಲ 
ಪ್ರಾಣಿವರ್ಗಗಳಲ್ಲಿಯೂ ಬಲಿಷ್ಠನಾದವನು - 

- ಏಕೆ ಸಕಲ ಜೀವಕೋಟಿಗೂ ಬಲಿಷ್ಠನಾದವನು - ಸಕಲ ದೇವ 
ದೇವತೆಗಳಿಗೂ ಬಲಿಷ್ಠನು. 

ಸೃಷ್ಟಿಯನ್ನೇ ಮಾಡುವ ಬ್ರಹ್ಮನಿಗಿಂತಲೂ ಸರ್ವಶ್ರೇಷ್ಠನು - ಇವನಿಗಿಂತ 
ಶ್ರೇಷ್ಠರು ಇಲ್ಲವೇ ಇಲ್ಲ. 


560 


945. 


946. 


947. 


`ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಪ್ರಬೋಧಾಯ ಸುಬೋಧಾಯ ನಮೋ ಬುದ್ದಿಪ್ರಿಯಾಯ ಚಿ! 
ಸ್ಥಿಗ್ಗಾಯ ಚ ವಿದಗ್ದಾಯ ಮುಗ್ದಾಯ ಮುನಯೇ ನಮ: 11591 
(945-951) 


| ಪ್ರಬೋಧಾಯ ನಮಃ 


ಪ್ರಬೋಧ - ಎಂದರೆ ಎಚ್ಚರವಾಗಿರುವವನು, ನಿಜವಾದ ಜ್ಞಾನವನ್ನು 
ತಿಳಿಸುವವನು / ಅರಳಿಸುವವನು. 

ಪರಮಾತ್ಮನು ನಿರಂತರವಾಗಿ ಎಚ್ಚರವಾಗಿಯೇ ಇರುತ್ತಾನೆ. ಸದಾ 
ನನ್ನನ್ನೇ ಎಲ್ಲರೂ ಅವಲಂಬಿಸಿರುವುದರಿಂದ ನಾನು ಕಾರ್ಯ, ಕಾರಣ, 
ಕರ್ಮಗಳನ್ನು ಮಾಡುತ್ತಲೇ ಇರುತ್ತೇನೆ ಎಂದು ಭಗವಂತನು ಗೀತೆಯಲ್ಲಿ 


| ಹೇಳಿದ್ದಾನೆ. 


ಭಗವಂತನು ತನ್ನ ಅಪಾರ ಕರುಣೆ, ಕೃಪೆ, ದಯೆಯಿಂದ ಆತ ಗಳನ್ನು 
ಭವಸಾಗರದಿಂದ ಪಾರುಮಾಡುತ್ತಾನೆ. ಆತ್ಮಗಳಿಗೆ ಜ್ಞಾನ ನೀಡುವುದರಿಂದ 


ಅವನು - ಪ್ರಬೋಧನು - ಅಂದರೆ ಪ್ರಬೋಧಾಯ ನಮಃ ಎಂದರೆ ಅವನಿಗೇ. 


ಸಲ್ಲುತ್ತದೆ. 


ಸುಬೋಧಾಯ ನಮಃ 
ಸುಬೋಧ - ಎಂದರೆ ಬಹಳ ಸುಲಭವಾಗಿ ತಿಳಿಯುವಂತಹವನು. 

ಪರಮಾತ್ಮನ ಕರುಣೆಯಿಂದಲೇ ಅತಿ ಸುಲಭವಾಗಿ ಅವನನ್ನು ತಿಳಿಯಲು 
ಸಾಧ್ಯ. ಅವನ ಕೃಪೆಯಾಗಿದೆ ಎಂದು ತಿಳಿಯಲೂ ಸಹ ಅವನ ದಯೆ 
ಬೇಕು. 

ಎಂತಹ ಕಷ್ಟಸಾಧ್ಯವಾದ ಕ್ರಿಯೆಯನ್ನು ಮಾಡಲು ಸುಲಭ ರೀತಿಯಲ್ಲಿ 
ಪ್ರೇರಣೆಮಾಡುವವನೇ ಪರಮಾತ್ಮ - ಸುಬೋಧನು. 

ಸು - ಒಳ್ಳೆಯದನ್ನು, ಬೋಧ - ಪ್ರೇರಿಸುವವನು. 

ಸುಬೋಧ - ಆತ್ಮಜ್ಞಾನ, ಪರಮಾತ್ಮಜ್ಞಾನ, ಸಂಸಾರದ ನಶ್ವರತೆ, ""ಬ್ರಹ್ಮ 
ಸತ್ಯಂ ಜಗನ್ಮಿಥ್ಯಂ, ಜೀವೋ ಬ್ರಹ್ಮಸ್ಸನಾತನಃ'', ಎಂದು ""ಶ್ಲೋಕಾರ್ಧೇನ 
ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭೀಃ'' ಎಂದು ಶಂಕರರ ಮೂಲಕ 


- ಹೇಳಿರುವವನು - ಸುಬೋಧಾಯ ನಮಃ ಎಂದರೆ ಪರಮಾತ್ಮನೇ - ಶಂಕರರೇ 


ಪರಮಾತ [ನ ಅಪರಾವತಾರ. 


ಬುದ್ಧಿ ಪ್ರಿಯಾಯ ನಮಃ 
ಬುದ್ಧಿ - ಎಂದರೆ ತಿಳಿವಳಿಕೆ, ಯಾವುದು ಸರಿ, ಯಾವುದು ತಪ್ಪ 


ಎಂದು ನಿರ್ಧರಿಸುವ ಶಕ್ತಿ - ಧೀ ಶಕ್ತಿ - ವಿವೇಕತೆ. 


ಸಹಸ್ರನಾಮಾವಳಿಃ . ಚು 561 


ಇಂತಹ ಬುದ್ದಿ - ವಿವೇಕ ಶಕ್ತಿಗೆ ಪ್ರಿಯನು - ಬೇಕಾದವನು - ಬುದ್ಧಿಯನ್ನು 
ಕೊಡುವವನು, ಪ್ರೇರಿಸುವನನು ಅವನೇ! ಬುದ್ದಿಗೆ ಬೇಕಾದ ಆಪ್ತಬಂಧು. 

ಇಂದ್ರಿಯಾಣಿ ಪರಾಣ್ಯಾಹುರಿಂದ್ರಿಯೇಬ್ದಃ ಪರಂ ಮನಃ / 

ಮನಸಸ್ತು ಪರಾಬುದ್ದಿರ್ಯೋ ಬುದ್ದೇಃ ಪರತಸ್ತು ಸಃ /! 

| (ಶ್ಲೋಕ 42, ಅಧ್ಯಾಯ 3, ಗೀತಾ) 

ಎಂದರೆ ಬುದ್ದಿಗೆ ಪರಮಾತ್ಮಜ್ಞಾನ, ವಿವೇಕತೆ, ಆತ್ಮಜ್ಞಾನಗಳನ್ನು ಪ್ರೇರಿಸಿ 


 ಪ್ರಿಯನಾಗುವವನು - ಪರಮಾತ್ಮನೇ! ಅಂದರೆ ಬುದ್ದಿಪ್ರಿಯಾಯ ನಮಃ 


948. 


ಎಂಬುವನು. 
ಸ್ನಿಗ್ಗಾಯ ನಮಃ 
ಸ್ನಿಗ್ಗ - ಮನೋಹರನಾದ, ರಮ್ಯವಾದ, ಪ್ರೇಮದಿಂದ, ಪ್ರೀತಿಯಿಂದ 
ಕೂಡಿದವನು - ಇವುಗಳಲ್ಲಿ ಇವನನ್ನು ಮಾರಿಸುವವರು ಯಾರೂ ಇಲ್ಲ. 
ಪರಮಾತ್ಮ ನೇ ಅತಿ ಸ್ನಿಗ್ಗನು. | 
ಸಕಲ ಜೀವಿಗಳಿಗೂ, ಚರಾಚರ ವಸ್ತುಗಳಿಗೂ, ಸಕಲ ಸೃಷ್ಟಿಯ 
ವಸ್ತುಗಳಿಗೂ ದೇವ ದೇವತೆಗಳಿಗೂ ಬಹಳ ಬೇಕಾದವನು - ಪ್ರೀತಿ, 
ಸಾಂತ್ವನವನ್ನು ದಯಪಾಲಿಸುವವನು ಇವನೇ! ಇವನೇ ಸ್ಲಿಗ್ಗನು - ಅದರಿಂದ 


ಸ್ನಿಗ್ದಾಯ ನಮಃ. 


949. 


950. 


ವಿದಗ್ಧಾಯ ನಮಃ 

ವಿದಗ್ಗ - ವಿದ್ವಾಂಸನು - ಪಚನವಾದವನು, ಸುಟ್ಟು ಹೋದವನು, ಅಗ್ನಿ 
ಸ್ವರೂಪನು. 

ಪರಮಾತ್ಮನು ಸಕಲವನ್ನು ವೈಶ್ವಾನರನಾಗಿ ಪಚನಮಾಡುತ್ತಾನೆ. 

ವಿದಗ್ದಾ - ಚತುರಶೀಲನು. | 

ಅಗ್ನಿ ಸ್ವರೂಪದಲ್ಲಿ ಸಕಲವನ್ನು ಭಸ್ಮಮಾಡಿಬಿಡುವವನು - ಸುಟ್ಟು 
ಹೋದ ವಸ್ತುಗಳೂ ಸಹ ಅಗ್ನಿಯ ಸ್ಪರ್ಶ ಮಾತ್ರದಿಂದ ಪವಿತ್ರತೆಯನ್ನು 
ಪಡಯುತ್ತವೆ. ಸಕಲವೂ ಪಂಚಮಹಾಭೂತಗಳ ಪರಿವರ್ತಿತ ರೂಪಗಳೇ 
ಆದ್ದರಿಂದ ಸಕಲವನ್ನೂ ಪರಮಾತ್ಮನೆಂದೇ ತಿಳಿಯಬೇಕು.  ಧಗ್ದಮಾಡಿ 
ಪವಿತ್ರತೆಯನ್ನುಂಟುಮಾಡುವುದರಿಂದ ಅವನಿಗೆ ವಿದಗ್ದಾಯ ನಮಃ ಸಿ 
ನಮಸ್ಕರಿಸುತ್ತೇವೆ. 


ಮುಗ್ಧಾಯ ನಮಃ 
ಮುಗ್ದನು - ಎಲ್ಲವನ್ನೂ ತಿಳಿದೂ ತಿಳಿಯದಂತೆ ಸೌಮ್ಯವಾಗಿ 
ವರ್ತಿಸುವವನು. 


562 


951. 


952. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿ, 


- ಸುಂದರನು, ಮೋಹಕನು - ಸರಳ ಮನಸ್ಸಿನವನು. 
ಪರಮಾತ್ಮನು ಅತಿ ಸರಳ ಮನಸ್ಸಿನಿಂದ ಶತ್ರುಗಳನ್ನೂ ಸಹ 
ಪರಿಪಾಲಿಸುವವನು - ಎಂದರೆ ಅವರಿಗೆ ಮುಕ್ತಿಯನ್ನು ದಯಪಾಲಿಸುವವನು 
- ಮುಗ್ಗನು | 
ಮುಗ್ದ - ಸಮಾನ ಪ್ರೇಮ, ಕರುಣೆ, ದಯೆ, ಕೃಪೆಯನ್ನು ಕೊಡುವವನು. 


ಮುನಯೇ ನಮಃ | 
ಮುನಿ - ತಪಸ್ವಿಯು, ನರನಾರಾಯಣ ರೂಪದಲ್ಲಿ, ಶಿವ ಪಾರ್ವತಿಯ 
ರೂಪದಲ್ಲಿ, ಬ್ರಹ್ಮನ ರೂಪದಲ್ಲಿ ತಪಸ್ಸು ಮಾಡುವವನು - 
ಮುನಿ - ಮೌನವನ್ನು ತಾಳಿದವನು - ಮುನಿ. 
- ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಟುಕೊಂಡಿರುವವನು - ಮುನಿ. 
ಮುನಿಗಳಿಗೆ ಸಿದ್ದಿಯನ್ನು ಕೊಡುವ ಮುನಿಯು, ಸಾತ್ವಿಕ ಭಾವವನ್ನು 
ಹೊಂದಿದ ರೂಪವೃವನು. 
ಪ್ರಿಯಶ್ರವಾಯ ಶ್ರಾವ್ಯಾಯ ಸುಶ್ರುತಾಯ ಶ್ರುತಾಯ ಚ ! 
ಗ್ರಹೇಶಾಯ ಮಹೇಶಾಯ ಬ್ರಹ್ಮೇಶಾಯ ನಮೋ ನಮಃ 116011 
(952-958) 
ಪ್ರಿಯಶ್ರವಾಯ ನಮಃ 
ಪ್ರಿಯ - ಶ್ರವ - ಪ್ರಿಯವಾದದ್ದನ್ನೇ ಕೇಳುವವನು. ಪರಮಾತ್ಮನನ್ನು 
ಪ್ರೀತಿಯಿಂದ, ಭಕ್ತಿಯಿಂದ, ಶರಣಾಗಿ ಕರೆದರೆ ಬರುತ್ತಾನೆ. ನಮ್ಮ ಕರೆಯನ್ನು 
ಕೇಳುತ್ತಾನೆ. ಕೇಳಿದಾಕ್ಷಣ ಬರುತ್ತಾನೆ. ಎಲ್ಲಿ ಭಕ್ತಿ, ಶ್ರದ್ದೆ ಇರುವುದೋ 
ಅಲ್ಲಿ ಪರಮಾತ್ಮನು ತಾನೇ ಆವಿರ್ಭವಿಸಿ ವಾಸಮಾಡುತ್ತಾನೆ. ಎಲ್ಲಿ ಭಜನೆ, 
ಪೂಜೆ, ಆಳವಾದ ಶ್ರದ್ದೆ, ಭಕ್ತಿಯಿಂದ ನಡೆಯುತ್ತವೆಯೋ ಅಲ್ಲಿ ಪರಮಾತ್ಮನು 
ಕೇಳಲು ಬರುತ್ತಾನೆ. 
ಒಬ್ಬರನ್ನೊಬ್ಬರು ಪ್ರಿಯವಾಗಿ ಭಾವಿಸಿದರೆ ಅಲ್ಲಿ ಅವರ 
ಅಂತಃಕರಣದಲ್ಲಿರುವ ಚಿತ್‌ ಶಕ್ತಿಯು ಮನಸ್ಸಿನಲ್ಲಿ ಪ್ರಕಟವಾಗಿ ಶಾಂತಿ, 
ಸಮಾಧಾನ, ಜ್ಞಾನವನ್ನು ಕೊಡುತ್ತದೆ. ಆಗ ಅವರಲ್ಲಿ ಪರಮಾತ್ಮನು 
ಪ್ರಿಯಶ್ರವನಾಗಿ ಇರುತ್ತಾನೆ. 
ಹೇಗೆ ನಮ್ಮವರು ನಮಗೆ ಪ್ರಿಯವೋ ಹಾಗೆಯೇ ಆತ್ಮಗಳು 
ಪರಮಾತ್ಮನಿಂದ ಬಂದವಾದ್ದರಿಂದ ಅವನಿಗೆ ಪ್ರಿಯರು. ಹೇಗೆ ನಮ್ಮವರು : 
ಏನೇ ಮಾಡಿದರೂ ಅವರನ್ನು ಕ್ಷಮಿಸಿ ಪ್ರೀತಿಸುವೆವೋ ಹಾಗೆಯೇ ಪರಮಾತ್ಮನು 
ದುಷ್ಟರನ್ನೂ ಸಹ ಪ್ರೀತಿಸಿ ತನ್ನವನನ್ನಾಗಿಸಿಕೊಳ್ಳುತ್ತಾನೆ... ಅವನು 


ಶ್ರೀ ನೃಸಿಂಹ 


953. 


ಸಹಸ್ರನಾಮಾವಳಿಃ '` 563 


ಹೇಗೆಯಾದರೂ ಪ್ರಿಯರನ್ನಾಗಿಸಿಕೊಳ್ಳುತ್ತಾನೆ. ಅವನಷ್ಟು ಕರುಣಾಳುಗಳು 
ಯಾರೂ ಇಲ್ಲ. ಅವನೇ ಗತಿ. ಭರ್ತಾ, ಹರ್ತಾ, ಈಶ್ವರನು, ಎಲ್ಲವೂ 
ಅವನೇ. 


ಶ್ರಾವ್ಯಾಯ ನಮಃ 
ಶ್ರವಣ - ಎಂದರೆ ಕೇಳುವ ವಿಚಾರಗಳು. ಶ್ರಾವ್ಯ - ಎಂದರೆ ಕೇಳಲ್ಪಡುವ 
ವಸ್ತು. ಕೇಳುವವನು, ಕೇಳಲ್ಪಡುವವನು, ಎಲ್ಲವೂ ಅವನೇ. ಪರಮಾತ್ಮನೇ! 


 ಶ್ರಾವ್ಯನು ಪರಮಾತ್ಮ. ಎಲ್ಲರಿಂದಲೂ ಕೇಳಲ್ಪಡುವವನು ಪರಮಾತ್ಮನೇ! 


954. 


955. 


956. 


ಸುಶ್ರುತಾಯ ನಮಃ 

ಸುಲಭವಾಗಿ, ಸಾತ್ವಿಕವಾಗಿ, ಒಳ್ಳೆಯದಾಗಿ ಶ್ರತ - ಕೇಳಲ್ಪಡುವವನು - 
ಸುಶ್ರುತನು - ಸೃಷ್ಟಿಯಲ್ಲೆ ಲ್ಲ ಪರಮೋಚ್ಚ, ಪರಮೋತ್ತಮರಾದ ಸುಶ್ರುತನು 
- ಪರಮಾತ್ಮನೇ! ಸಕಲ ಚರಾಚರ ವಸ್ತುಗಳು, ಜೀವಕೋಟಿಯ ಪ್ರತಿಯೊಂದು 
ಜೀವಿಯಿಂದಲೂ ಅತ್ಯಂತ ಆಳದಿಂದ, ಗಹನವಾಗಿ ಅಪೇಕ್ಷಿಸಲ್ಪಡುವವನು 
- ಪರಮಾತ್ಮನೊಬ್ಬನೇ!! - ಸುಶ್ರುತಾಯ ನಮಃ. 


ಶ್ರುತಾಯ ನಮಃ 
ಶ್ರುತ - ಎಂದರೆ ಕೇಳಲ್ಪಡುವವನು, ಸಕಲ ಜೀವಕೋಟಿಯ ಪ್ರತಿ 
ಆತ್ಮನೂ ಅಪೇಕ್ಷಿಸುವುದು ಸಂಸಾರ ಸಾಗರದಿಂದ ಬಿಡುಗಡೆಯನ್ನೆ! ಅದರಿಂದ 
ಎಲ್ಲರ ಅಂತಃಕರಣದ ವಾಣಿಯನ್ನು ಕೇಳುವವನು ಪರಮಾತ್ಮನೇ! 
ವೇದಗಳಿಂದ ಹೊಗಳಲ್ಪಡುವವನು - ಶ್ರುತನು, ಈತನೇ! ಪರಮಾತ್ಮನೇ! 
ಎಲ್ಲರಿಂದ ಕೇಳಲ್ಪಡುವನು ಇವನೇ! ಅದರಿಂದ ಇವನನ್ನು ಶ್ರುತ ಎಂದು. 


ಕರೆಯುತ್ತೇವೆ. ಶ್ರುತಾಯ ನಮಃ ಎಂದು ಇವನನ್ನು ಹೊಗಳುತ್ತೇವೆ. 


ಗ್ರಹೇಶಾಯ ನಮಃ 

ಗ್ರಹೇಶ - ಗ್ರಹಗಳಿಗೆ ಒಡೆಯನು. ನವಗ್ರಹಗಳಿಗೆ ಒಡೆಯನು - 
ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು - 
9 ಗ್ರಹಗಳು. ಇವುಗಳಿಗೆ ಆಧಾರಸ್ಥಂಭನು ಪರಮಾತ್ಮನೇ! - ಇವುಗಳ 
ಸೂತ್ರಧಾರನು ಈತನೇ! 

ಮೇರು ಪರ್ವತವನ್ನು ಹ್‌ ಭೂಮಂಡಲವನ್ನು 
ನಿರ್ದೇಶಿಸುತ್ತೇವೆ. ಸೂರ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ಸಕಲ 
ಭೂಮಂಡಲ, ಗ್ರಹಗಳು ಸುತ್ತುತ್ತಿರುತ್ತವೆ. ಇದೇ ಸೂರ್ಯಮಂಡಲ. 

ಧೃವ ನಕ್ಷತ್ರವನ್ನೇ as ac ಸಕಲ ಸೃಷ್ಟಿಯು 


564 


957. 


958. 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 


ಸಪ್ತದ್ವೀಪಗಳು, ಸಪ್ತ ಸಾಗರಗಳು ಶಿಂಶುಮಾರ ಚಕ್ರವೆನಿಸುವ ಚಕ್ರವಾಗಿ 
ತಿರುಗುತ್ತಿರುತ್ತವೆ. ಬ್ರಹ್ಮಾಂಡಗಳು ಸುತ್ತುತ್ತಿರುತ್ತವೆ. ಈ ಗ್ರಹ, ಸೃಷ್ಟಿಗಳಿಗೆ 
ಒಡೆಯನಾಗಿರುವ ಪರಮಾತ್ಮನು ಗ್ರಹೇಶನೆನಿಸುತ್ತಾನೆ. ಎಂದರೆ ಪ್ರತಿಯೊಂದು 
ಬೃಹತ್ತಿಗೂ ಇನ್ನೊಂದು ಬೃಹತ್ತಿರುತ್ತದ. ಆದರೆ ಪರಮಾತ್ಮನಿಗಿಂತ 
ಬೃಹತ್ತಾದುದು ಇಲ್ಲ. ಇವನೇ ಸಕಲಕ್ಕೂ ಈಶನು. 


ಮಹೇಶಾಯ ನಮಃ 
ಮಹಾ - ಈಶ - ಮಹೇಶನು. ಮಹಾಮಹಿಮನಾದ ಈಶನು - 

ಮಹನೀಯನೇ - ಮಹೇಶನು. ಸಕಲ ರೀತಿಯಲ್ಲಿಯೂ ಪರಮಾತ್ಮನು 
ಮಹತೋ ಮಹೀಯಾನ್‌. ಶಿಂಶುಮಾರ ಚಕ್ರವನ್ನೇ ತಿರುಗಿಸುವಂತಹವನು 
- ಮಹೇಶನೇ ಹೌದು - ಮಹನೀಯನು - ತತ್‌ ಕ್ಷಣದಲ್ಲಿಯೇ 
ವಿರೋಧಾಭಾಸವಾಗುವಂತಹ ಅಣೋರಣಿಯಾನ್‌ - ಅಣುಮಾತ್ರದವನನು 
- ಅವನು ಹೇಗಾದರೂ ಇರಬಹುದು - ಆದರೆ ಅವನು ಅವನೇ! ಅವನನ್ನು 
ಹೀಗೇ ಎಂದೋ ಅಥವಾ ಹಾಗೇ ಎಂದೋ ಅಥವಾ ಹೇಗೇ! ಎಂದೋ 
ಪ್ರಶ್ನಿಸಲು ಅಥವಾ ಉತ್ತರ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. 

“ಯಥಾ ತಥಾ ಯಥಾ ತಥಾ ತಥೈವ ಕೃಷ್ಣ ಸತ್ವದಾ | 

ಮಯಾ ಸ ದೈವ ಗೀಯತಾಂ ತಥಾ ಕೃಪಾ ವಿಧೇಮತಾಮ್‌ ।!'' 

ಎಂದರೇನೆ ಸರಿ. ಆಗ ನಮ್ಮ ಶರಣಾಗತ ಸ್ವಭಾವ ಉದ್ಭವವಾಗುತ್ತದೆ 
- ಅವನು ಮಹೇಶನೇ ಸರಿ!! 
ಬ್ರಹ್ಮೇಶಾಯ ನಮಃ 


ಸಕಲ ಜೀವಕೋಟಿಯನ್ನು ಮತ್ತು dd ವಸ್ತುಗಳನ್ನು 
ಬ್ರಹ್ಮಾಂಡಗಳನ್ನು ಲೋಕಗಳನ್ನು ಸೃಷ್ಟಿಸಿದವನೇ ಬ್ರಹ್ಮ ಈ ಬ್ರಹ ನಿಗೆ | 


ಒಡೆಯನೆಂದ ಮೇಲೆ ಅವನ ರೂಪ, ರೇಖೆ, ಬಲಾಬಲಗಳು, ಗುಣಾಗುಣಗಳು; ಸ 


ಧೀ, ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳು ಹೇಗಿರಬೇಕು, ಊಹಿಸಲು ... 
ಸಾಧ್ಯವೇ?? 
ಬ್ರಹ್ಮನನ್ನೇ ತನ್ನ ನಾಭೀಕಮಲದಲ್ಲಿ ಪಡೆದ ಮೇಲೆ ' ಆ ಆನಂತ 
ಪದ್ಮನಾಭಸ್ವಾಮಿಯು ಹೇಗಿರಬೇಕು??.:.. 
ವಿಚಿತ್ರ ರೂಪ; ವಿಚಿತ್ರ ಶಕ್ತಿ ; ಸಕಲವೂ ವಿಚಿತ್ರವೇ! ಅವನೇ ವಿಚಿತ್ರ! | 
ಸಂಕಲ್ಪಮಾತ್ರದಿಂದ ಎಲ್ಲವನ್ನು ನಡೆಸುವವನು. ತ್ತ ವಿಚಿತ್ರವೇ! ಅವನ 
ವೈಚಿತ್ರವೇ ವೈಚಿತ್ರ!! ಬ್ರಹ್ಮೆಶಾಯ ನಮಃ ಎಂದು ಅವನಿಗೆ ನಮಸ್ಕ ರಿಸಿದರೆ 
ಸಮಂಜಸವೇ! 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 565 


959. 


960. 


ಶ್ರೀಧರಾಯ ನಮಃ 


ಶ್ರೀಧರಾಯ ಸುತೀರ್ಥಾಯ ಹ.ಗ್ರೀವಾಯ ತೇ ನಮಃ ! 
ಉಗ್ರಾಯ ಚೋಗ್ರವೇಗಾಯ ಉಗ್ರಕರ್ಮರತಾಯ ಚ 11614 . 
(959-964) 


ಶ್ರೀ - ಎಂದರೆ ಲಕ್ಷ್ಮಿ, ಸಂಪತ್ತು. 
ಧರ - ಎಂದರೆ ಧರಿಸಿರುವವನು, ತನ್ನದಾಗಿ ಹೊಂದಿರುವವನು. 
ಶ್ರೀಧರ - ಲಕ್ಷ್ಮಿಯನ್ನು ತನ್ನವಳನ್ನಾಗಿ ಪರಿಗ್ರಹಿಸಿರುವವನು ಯಾರೋ 
ಅವನು - ಶ್ರೀಧರ - ಮಹಾವಿಷ್ಣು. 
_ ಲಕ್ಷ್ಮಿಯನ್ನು ತನ್ನವಳನ್ನಾಗಿ ಪಕ್ಕದಲ್ಲಿಯೂ, ತನ್ನ ವಕ್ಷಸ್ಥಳದಲ್ಲಿ ವಿಶೇಷ 
ಸ್ಥಾನದಲ್ಲಿ ನಿಲ್ಲಿಸಿಕೊಂಡಿರುವವನು - ಧರಿಸಿದವನು ಎಂದರೆ. ದೇಹದ ಮೇಲ 
ಆಭರಣ, ವಸ್ತ್ರದಂತೆ ಅಲಂಕಾರ ಮಾಡಿಕೊಂಡಿರುವವನೆಂದು ಮಾತ್ರವಲ್ಲ - 
ದೇಹದ ಒಂದು ಅ-ಭಿನ್ನ ಭಾಗವನ್ನಾಗಿ ಮಾಡಿಕೊಂಡು ಇರುವ ಮಹಾವಿಷ್ಣು 
- ಇದು ಅವನ ವಿಶೇಷ ರೀತಿ. - ಅದರಿಂದ ಶ್ರೀಧರಾಯ ನಮಃ. 
ಅಥವಾ ಶ್ರೀ ಎಂದರೆ ಲಕ್ಷ್ಮಿದೇವಿಯ ಗುಣಗಳಾದ ಧನ, ಸಂಪತ್ತುಗಳನ್ನು 
ತನ್ನಲ್ಲಿಟ್ಟುಕೊಂಡು ಎಲ್ಲರಿಗೂ ನಿರಂತರ ಹಂಚುತ್ತಿರುವವನು - ಎಂದರೆ 
ಶ್ರೀಧರ - ಅಪರಿಮಿತನು. ಆದರೆ ಜೀವಿಗಳಲ್ಲಿರುವ “ಶ್ರೀ” ಸಂಪತ್ತು 
ಕ್ಷಣಿಕ, ಕ್ಷಣದಲ್ಲಿ ನಾಶವಾಗತಕ್ಕದ್ದು. 
ಅಥವಾ | 
ಅತ್ಯುತ್ತಮ ಸಂಪತ್ತುಗಳಾದ ಸಾಲೋಕ್ಯ, ಸಾಯುಜ್ಯ, ಸಾರೂಪ್ಯ, ಸಾಮಾಷ್ಠ, 


`ಪುನರಾವೃತ್ತಿರಹಿತ ಲೋಕಗಳನ್ನು ತನ್ನಲ್ಲಿಯೇ ಇಟ್ಟುಕೊಂಡಿರುವವನು - 


ಅಥವಾ ಧರಿಸಿರುವವನು. ಇದನ್ನೇ ಪರಮ ಜ್ಞಾನಿಗಳಾದ ಭಕ್ತರು, 
ಯೋಗಿಗಳು, ಸಾಧಕರು ಅಪೇಕ್ಷಿಸಿ ಪರಮಾತ್ಮನಿಗೆ ತಮ್ಮನ್ನು ತಾವೇ ಧಾರೆ 
ಎರೆದು ಶರಣಾಗತರಾಗುತ್ತಾರೆ. ಅವರಿಗೆ ಪರಮಾತ್ಮನು ಅಪೇಕ್ಷಿಸಿದ 
ಕಾಮನೆಗಳನ್ನು ಕೊಟ್ಟು ಅವರಲ್ಲಿಯೇ ವಾಸಮಾಡುತ್ತಾನೆ. ಇದು - ಶ್ರೀ - 
ಈ ಶ್ರೀಯನ್ನು ಧರಿಸಿ ಕೊಡುವವನು - ಧರ - ಅವನೇ ಶ್ರೀಧರ - ಅವನಿಗೆ 
ಶ್ರೀಧರಾಯ ನಮಃ ಎಂದು ಕೃತಜ್ಞತೆಯಿಂದ ನಮಸ್ಕರಿಸುತ್ತೇವೆ. 


ಸುತೀರ್ಥಾಯ ನಮಃ ' 
ತೀರ್ಥ - ಎಂದರೆ ಪವಿತ್ರಮಾಡುವ ಶಕ್ತಿಯುಳ್ಳ ವಸ್ತು - ಸ್ಥಾನ, ಕ್ಷ ಕ್ಷೇತ್ರ 


| - ನೀರು. 


ತೀರ್ಥ - ಎಂದರೆ ಗುಲಾಬಿ ನಾಮ: ಸಂನ್ಯಾಸದ ಸಂಪ್ರದಾಯಗಳಲ್ಲಿ 
ಒಂದು. 


566 


963. 


ಶ್ರೀ ನೃಸಿಂಹ, ಸಹಸ್ರನಾಮಾವಳಿಃ 


ತೀರ್ಥ - ಪವಿತ್ರವಾದ ಗುರುವಿನ, ದೇವರಿಗೆ ಅಭಿಷೇಕ ಮಾಡಿದ 
ವಸ್ತು - ತೀರ್ಥ - ಪಾದತೀರ್ಥ. 

- ನಿವೇದನ ಮಾಡಿದ ಪ್ರಸಾದ 

- ಪಾದವನ್ನು ಅಭಿಷೇಕಿಸಿ ತೊಳೆದ ನೀರು. 

ಸುತೀರ್ಥ - ಪರಮ ಪವಿತ್ರವಾದ ಗುರುವಿನ ಮತ್ತು ಪರಮಾತ್ಮನ 
ಪಾದತೀರ್ಥ. 

ಈ ಪಾದ ತೀರ್ಥಗಳು ಪರಮಾತ್ಮನಿಗಿಂತ ಶ್ರೇಷ್ಠವಾದ ಗುಣಗಳನ್ನು 
ಹೊಂದಿರುತ್ತವೆ. ಸದ್ಗುಣಗಳನ್ನು ಬೆಳೆಸುತ್ತವೆ. ಪವಿತ್ರತೆಯನ್ನು ಮನಸ್ಸಿನ 
ಶಾಂತಿಯನ್ನು ಹೆಚ್ಚಿಸುತ್ತವೆ. ಭಕ್ತಿ ಮತ್ತು ಶ್ರದ್ದೆ ಆಳವಾದಷ್ಟು ಫಲಗಳು. 
ಬಂದೇ ಬರುತ್ತವೆ. | 

ಪರಮಾತ್ಮನು - ಸುತೀರ್ಥನು - ಶ್ರೇಷ್ಠನು - ಅವನ ಜಪ, ತಪ, ಧ್ಯಾನ, 
ನಾಮಸ್ಮರಣೆ, ಭಗವಚ್ಚಿಂತನೆಗಳು ಮನಸ್ಸಿಗೆ ಪವಿತ್ರತೆಯನ್ನು ನಿಶ್ಚಲ, ನಿರ್ಮಲ 
ಶುದ್ಧತೆ, ಸರಳತೆಯನ್ನು ಕೊಡುತ್ತವೆ. ನಿರಂತರವಾಗಿ ಈ ದಾರಿಯಲ್ಲಿ 
ಹೋಗುವುದರಿಂದ ಭವಸಾಗರದಲ್ಲಿ ಇದ್ದೂ ಸಹ, ಅದನ್ನು ದಾಟಿ ಮನಸ್ಸಿನಿಂದ 
ಭಗವಂತನನ್ನು ಸೇರಿ ಆನಂದಿಸಬಹುದು. ನಮ್ಮ ಚಿತ್ತದಲ್ಲಿರುವ ಮೂಲ 
ಆನಂದವನ್ನು ಹೊರಗೆಡವಬಹುದು - ಇಲ್ಲಾ ನಾವೇ ಬುದ್ಧಿ ಮನಸ್ಸನ್ನು 
ಚಿತ್ತದಲ್ಲಿ ಲೀನಮಾಡಿ ಆ ಸಮಯವನ್ನು ಕ್ಷಣಮಾತ್ರದಿಂದ 
ವೃದ್ಧಿಮಾಡಿಕೊಳ್ಳಬಹುದು - ಇದೇ ಸುತೀರ್ಥದ ಪ್ರಭಾವ, ಪರಮಾತ್ಮನು 
ಕೊಡುವ ಅಮೂಲ್ಯವಾದ ಕೊಡುಗೆ. ನಾವು ಸಹ ಸುತೀರ್ಥರಾಗಬಹುದು - 
ಸಜ್ಜನರು ಸತ್ಪುರುಷರು, ಸಾಧಿಸಿ ಸಿದ್ದಿ ಪಡೆದವರುಗಳು ಸುತೀರ್ಥರೇ ಸರಿ!! 
ಹಯಗ್ರೀವಾಯ ನಮಃ | | 
ಹಯ - ಎಂದರೆ ಕುದುರೆ, ಗ್ರೀವ - ಎಂದರೆ ಕತ್ತು. | 
ಹಯಗ್ರೀವ - ಕುದುರೆಯ ಕತ್ತು ಉಳ್ಳವನು - ಪರಮಾತ್ಮನ ಒಂದು 
ರೂಪ - ಹಯಗ್ರೀವ ದೇವರು, ಹಯವದನ ಎಂದೂ ಈ ರೂಪಕ್ಕೆ ಹೆಸರು. 
ಪರಮಾತ್ಮನನ್ನು ಕುದುರೆಯ ರೂಪದಲ್ಲಿ ಆಹ್ವಾನಿಸಿ ನಿವೇದಿಸಿದಾಗ 
ಪರಮಾತ್ಮನು ಕುದುರೆಯ ಕತ್ತುಳ್ಳವನಾಗಿ ಬಂದು ಆಚಾರ್ಯರಿಂದ 
ನಿವೇದನವನ್ನು ಸ್ವೀಕರಿಸಿದನು - ಇದು ಆಚಾರ್ಯರ ಭಕ್ತಿಯ ಪರಾಕಾಷ್ಠೆ - 
ಪರಮಾತ್ಮನ ಅಪಾರ ಕರುಣೆ, ದಯೇ - ಭಕ್ತ ಬಾಂಧವನಾಗಿ ಹೇಗೆ ಕರೆದರೂ 
ಬರುತ್ತಾನೆ ಎಂಬುದಕ್ಕೆ ನಿದರ್ಶನ - ಹಾಗೆಯೇ ಕರೆದ ಹಯದ ರೂಪದ 


 ವದನದಲ್ಲಿ ಬಂದು ನಿವೇದನವನ್ನು ಸ್ವೀಕರಿಸಿ, ಅದೇ ರೂಪದಲ್ಲಿ ಹಯಗ್ರೀವ, 


ಹಯವದನ ಎಂದು ಪೂಜಿಸಿಕೊಳ್ಳುತ್ತಿದ್ದಾನೆ. ಪರಮಾತ್ಮನು ಅವ್ಯಾಜ 


962. 


963. 


ಕರುಣಾಮೂರ್ತಿ - ಬೇಡಿದ್ದಕ್ಕಿಂತ ಹೆಚ್ಚು ಕರುಣೆಯನ್ನು ನೀಡುಐವನು - 
ಸಮ ಸಮ ಮಾಡುವುದಿಲ್ಲ. ನಮಗೆ ತಿಳಿಯದೇ ಪರಿಸರದಲ್ಲಿ ಈ ಜಗತ್ತಿನಲ್ಲಿ 
ನಮಗಾಗಿ, ನಮ್ಮ ಅನುಕೂಲಕ್ಕಾಗಿ ಏನೇನನ್ನು ನಾವು ಜಗತ್ತಿಗೆ ಬರುವ 
ಮೊದಲೇ ಸೃಷ್ಟಿಸಿ ತಯಾರಾಗಿ ನಮಗಾಗಿ ಕಾಯುತ್ತಿದ್ದಾನೆ - ಇದಕ್ಕಿಂತ 
ಕರುಣೆ ಬೇಕೇ!! - ಅವ್ಯಾಜ ಕರುಣಾಮೂರ್ತಯೇ ನಮಃ 

ಉಗ್ರಾಯ ನಮಃ 


ಉಗ್ರ - ಬಹಳ ಕೋಪದಿಂದಿರುವ ರೂಪ, ಭಾವ, ಶತ್ರುಗಳ ಮೇಲೆ 
ಶಿಕ್ಷಿಸುವಾಗ ಉಗ್ರಕೋಪದಲ್ಲಿರುತ್ತಾನೆ. ಇವನು ಉಗ್ರನಾದರೆ ತಡೆಯುವವರು 
ಯಾರೂ ಇಲ್ಲ. ಈ ಉಗ್ರತೆಯನ್ನು ನರಸಿಂಹ ರೂಪದಲ್ಲಿದ್ದ ಈ ಉಗ್ರತೆಯನ್ನು 
ಹೋಗಲಾಡಿಸಲು ಲಕ್ಷ್ಮಿ, ಪ್ರಹ್ಲಾದ ಪ್ರಾರ್ಥಿಸಿದರು. ಬ್ರಹ್ಮದೇವರು: 
ಸಹಸ್ರನಾಮವನ್ನೇ ಹೇಳಿದರು - ಆಗ ಉಗ್ರ ನರಸಿಂಹಸ್ವಾಮಿಯು ಶಾಂತನಾಗಿ 
ಲಕ್ಷ್ಮಿಯನ್ನು ತೊಡೆಯ ಮೇಲೆ ಕುಳ್ಳಿ ರಿಸಿಕೊಂಡು ಪ್ರಹ್ಲಾದನಿಗೆ 
ಪಟ್ಟಾಭೀಷೇಕವನ್ನು ಬ್ರಹ್ಮದೇವರಿಂದ ಮಾಡಿಸಿದನು. ಅದರಿಂದ ನರಸಿಂಹನಿಗೆ 
ಉಗ್ರಾಯ ನಮಃ ಎಂದೂ ಉಗ್ರನರಸಿಂಹನೆಂದೂ ನಮಸ್ಕರಿಸುತ್ತೇವೆ. 


ಅಥವಾ ನವರಸಗಳಲ್ಲಿ ಒಂದು ರಸ - ರೌದ್ರರಸ, ಉಗ್ರ - ಭಯಂಕರ, 
ಕ್ರೂರ, ಸಿಟ್ಟಿನ ಭಾವ 

ಅಥವಾ 

ಉಗ್ರ - ಶಿವ - ಪ್ರಳಯ ಕಾಲದ ರುದ್ರನು, ಮನ್ಮಥ ದಹನ ಮಾಡುವ 
ಕ್ಷಣದ ಉಗ್ರ ರುದ್ರನು | 


ಉಗ್ರವೇಗಾಯ ನಮಃ 

ಉಗ್ರ - ಭಯಂಕರತೆ, ಕೋಪ, ರೌದ್ರರಸ - ಬಹಳ ವೇಗವಾಗಿ ಬರುತ್ತದೆ. 
ಬಹಳ ಕಾಲ ಇರುತ್ತದೆ, ನಿಧಾನವಾಗಿ ನಾಶ/ಲಯ ಹೊಂದುತ್ತದೆ. ಆದರೆ 
ಪರಮಾತ್ಮನಲ್ಲಿ ಎಂತಹದೇ ಕೋಪವಾಗಲೀ ಕ್ಷಣಮಾತ್ರದಲ್ಲಿ ಶಮನವಾಗುತ್ತದೆ. 
ಹ ಸ್ವಾಮಿಗೆ ಅಪಾರ ಕೋಪವಾಗಿದ್ದಿತು, ಅದು ಪ್ರಹ್ಲಾದ, ಲಕ್ಷ್ಮಿ 
ಬ್ರಹ್ಮರಿಂದ ವೇಗವಾಗಿ ಶಮನವಾಯಿತು. ಇದಕ್ಕೆ ಅವನನ್ನು ಉಗ್ರವೇಗಾಯ 
ನಮಃ ಎಂದು ಕರೆದರು. | 

ಅಥವಾ 

ಪರಮಾತ್ಮನ ಸಂಕಲ್ಪ, ಅವುಗಳು ನೆರವೇರುವ ವೇಗ, ವಿಶೇಷವಾದುದು, 
ಭಯಂಕರವಾದ ವೇಗದಲ್ಲಿ ನಡೆಸುತ್ತಾನೆ. 


ಗವೇ 


ಬತ್ತಲೇ 


ತು 


ಗು'ಗಳಿಗೆ 


[e 
ಎ 


ಕರ್ಮಗಳನ್ನು 


(ಜು 
ನ ಅತೀವ ವೇ 


ಹ 
೬ಜಿ 
ಸರಿಹಾರವನ್ನು ಅವನೇ 


ುಗ್ರವೇಗಾಯ ನಮಃ ಎಂದು 
ದೂ ಇದ್ದ ಹಾಗೆಯೇ 


ಹ 


ತ 
ಸಂಕಲ್ಪದಿಂದ ನಡೆಯುವ 


ದೂರದಲ್ಲಿದ್ದರೂ ನಮ್ಮ 
ನಿರಂತರ ನಡೆ 


1116211 (965-969) 


ರಮಾ 
ಯಾವು 


4 
ತಿ 


ತೆಗೆ 
ವಕ 
ಉಲ 
ಕ್ಷಣೆಗೆ ಮಾರಿ ನಡೆಸುವುದು ಅವನ 


ಲನ ಮಾಡುವವನು ಇವನೇ! ಸೃಷ್ಟಿ, 
€ ಇರಬೇಕು. 
’ 


4 


ರ್ಕ. ಬಯಂಕರಪಾದ 


ದಾಂದಲೆ 
ಗಿ ವಿರೀಕ 


ಏ 


ವ 
ಲ 


ಲ್ಲಿ 


ಫಿ ಎನ 


ಗ, ವಾಯುವೇಗದ ಜೊ 


ಉಗ್ರಕರ್ಮರತಾಯ ನಮಃ 


964. 
965. 


568 


ಭಕ್ತರಿಗೆ 


ತವ 


ವವನು - ಅದೇ ಪರ 


ೋಡ 


ನೆ 


೦ಕರ ರೀತಿಯಲ್ಲಿ, ಈಕ್ಷಣ - ನೋಡುವಿಕೆ - ಭಯಂಕರ 
ಲ, 


ಯಂ 
ಕಾ 
ಬಾವದ 


+ 


p, 


ಗ್ರ 


ಉಗ್ರೇಕ್ಷಣಾಯ ನಮಃ 


966. 


967. 


968. 


ಶಾಂತನಾಗಿಯೂ, ಶತ್ರುಗಳಿಗೆ ಭಯಂಕರನಾಗಿಯೂ ತೋರುವವನು. 


2 
O 
ತ 
a 
tL 
2 

| 
3 
(ನ್ಯ 
ಟ್ರ 
tl 
ಸ] 
> 
ಣಿ 
el 
GL 
5 
el 

ಕ] 
| 
GL 
ಟಿ 
(ಬ್ರ 
(ಡೆ 


ವ್ಯಗ್ರಾಯ ನಮಃ 
ವ್ಯಗ್ರ - ವ್ಯಾಕುಲ, ದುಃಖದಲ್ಲಿದ್ದ, ಗೊಂದಲದಲ್ಲಿ ಬಿದ್ದಾಗ ಪರಮಾತ್ಮನು 


ಇಂತಹವರಿಗೆ ಆಶ್ರಯನು - ಸರ್ವರೀತಿಯ ದುಃಖಗಳನ್ನು ಬಿಡಿಸುವುದರಿಂದ 


ಸ 
ವ್ಯಗ್ರ - ಎಂದರೆ ಮಗ್ಗನು, ತಲ್ಲೀನನು. 
ಪರಮಾತ್ಮನ ಧ್ಯೇಯವೇ ಜೀವಿಗಳನ್ನು ಸಂಸಾರ ಸಾಗರದಿಂದ ಬಿಡುಗಡೆ 


ಮಾಡುವುದು - ಇದಕ್ಕೆ ಇದರಲ್ಲಿಯೇ ತಲ್ಲೀನನಾಗಿರುವುದರಿಂದ ಅವನನ್ನು 


""ವ್ಯಗ್ರ''ನು ಎಂದು ಹೇಳುತ್ತೇವೆ. 


ಈ ಗುಣದಲ್ಲಿ ಯಾರೂ ಇವನನ್ನು ಮಾರಿಸುವವರಿಲ್ಲ. ಅದರಿಂದ 


3 
ಅವನು - ವ್ಯಗ್ರಾಯ ನಮಃ ಎನಿಸಿಕೊಳ್ಳುತ್ತಾ 


ಸ್ಪ 


ಫು 
KU ಕಾ 


ಸಮಗ್ರಗುಣಶಾಲಿನೇ ನಮಃ 

ಸಮಗ್ರ - ಎಂದರೆ ಎಲ್ಲವೂ, ಮೊದಲಿನಿಂದ ಎಲ್ಲವೂ, ಏನನ್ನೂ ಬಿಡದೆ 
ಎಲ್ಲವೂ, | | 

ಗುಣ - ಗುಣಗಳನ್ನು, ಶಾಲಿನೇ - ಹೊಂದಿರುವವನು. 

ಪರಮಾತ್ಮನು ಸಕಲ ಗುಣಗಳನ್ನು ಹೊಂದಿರುವವನು - ಏನನ್ನೂ ಬಿಡದೆ 
ಎಲ್ಲಾ ಗುಣಗಳನ್ನು ಭಾವನೆಗಳನ್ನೂ ಹೊಂದಿರುವವನು. ಇವನನ್ನು 
ಮಾರಿಸಿದವರು ಯಾರೂ ಇಲ್ಲ. ಎಲ್ಲಕ್ಕೂ ಮಾರಿದ ಗುಣವೆಂದರೆ ತನ್ನ 
ಸಂಕಲ್ಪ ಮಾತ್ರದಿಂದ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ 
ಸಂಕಲ್ಪ ಮಾತ್ರದಿಂದ ಸೃಷ್ಟಿಸಿ, ನಡೆಸಿ, ಲಯ ಮಾಡುವ ಅಥವಾ ತನ್ನಲ್ಲಿ 
ಲೀನಮಾಡಿಕೊಳ್ಳುವ ಜ್ಞಾನವನ್ನು ಹೊಂದಿರುವವನು - ಪರಮಾತ್ಮನು. ಅವನಿಗೆ 
ಸಮರಾದವರಾಗಲೀ, ಅವನಿಗಿಂತ ಉತ್ತಮರಾಗಲೀ ಯಾರೂ ಇಲ್ಲ. 


ಅದರಿಂದ ಇವನು - ಸಮಗ್ರ ಗುಣಶಾಲಿನೇ ನಮಃ. 


ಬಾಲಗ್ರಹವಿನಾಶಾಯ ನಮಃ 
ಗ್ರಹಗಳು, ಪಿಶಾಚಿಗಳು, ಬಾಲಗ್ರಹಗಳು, ಜೀವಿಗಳು (ಎಂದರೆ ದೇಹಗಳ 


ಚ sy ಕಿ. [ಈ ವಿ ಸ 3 ¢ * Up uu 

5 By LSE g 4 

9 ಣ್‌ Oo ೧ (5 ಎ ಗ್ರ 101 70 ಲ 

1 (3 WB a ey fy 2 ಣು HB ಎ ಸ್ಯ . 10 
R ನ Pa ಇ ಣ್ಯ 

ಗ್ಗ ತ್ಸ ಗ್ಗ ಗಿಳಿ “ಅ ph ಸ par: 

x 1 2 1 fp; ಟಿ (5 105 q FE 18 1) ಲ ಟಿ 

B 1% NH ಇನ ೧ ( ೧5 BW | ನ 

1 HSS 1. ಕ್ಟ] 
ಇ. ಗಿ ಟೆ ಬಡು ಬ 1೫ಐ್ಥ mB ಟ್ಟ ಇ 1] ಇತ್ತಿ 

18 A a ಗ್ರ 6 6) a, ಒಟ್ಟ (1) 1) {| 

೧ ರ °C ೧ 1) ಆ ತು ಜೇ ಬು ಆಟ wy 

© ಗ ಗೆಉ್ಸಿಎ ಬಿಟ್ಟಿ aE TSS A ಧ್ಯ 

12 pe! ಟ್ಟ ಸ li \ ಗಾ ಗೆ ಇ ಶ್‌ ಇ ತ್ತಿ ) ಗ ನು My 

ಟಃ ಟಿ ಗ್ರೆ \ ರ (> K ¢ 13 ಆ (6; K 10 ಬೆ 

ಮು SN ರಾದ ಇಡಿ BD 1) "ಅ ಇ ಉ © ನಿ ಟ್ಟಿ 

4ಬ |e: 4 tp 63 1) D 13 13° 3 Wp (ಭ um ಟು] 1 ಗ 
೨ ೧ © 18 | pe ಇ WW (೨ ಇಸಿ ಕೇ (3 Bu Ie; ನ್‌ 
ORB ale - [5ನ ಇ ಬಟ ಸ ls ( 

BSR H ಜ| CD 

4ಎ ಬಿಚೆ 6 ಬ್ರ 1] ನ ಪ ಉಳು ಡು 17? 2೯% RH 173 pe 
13 (2 ಇ 1); ೨ C ಭೆ » (5 ಚ ಕ್ವ 1 Ww TN 19 WB Y ಸಿ 
5 3 ಗ್ಯ ಟ್ಟ ( ಇ ಕ ಪ 1 23 ಲ 1) (ಲೈ (3ರ 0 ) (3 
ಓಜಾ ಬ 22 ಇಇ 0 1 0 3“ TW 1 ನ 
18 G ಸ್ಯ 1 {3 3 1) [5 ತ್ತ ಗ 1ರ | 1) ಡಾ 
12 KN ಗ is ಸ ¢ ಆಂ 0) 1 1) 3೨ 3 |] 1 ಲ್ಲ ಜ್‌ 
OB a BOB GBS ee ಭಃ ಕ 
Jpop ॥ (ಟಕ ಕಳೆ ಕಷ್ಣ ಸ. 
ಡು ಬನು ಉದ 8p 4 7 $ 1 3 ff. 
> ಕ. ತ್ತ Ye “Ye. Ke ದ ಸ) ಡಿ ಆ ಊ1 ಣ್ಕಂ] ಢಿ) Kk “ಡೆ ಜೆ {2 “Vc 14 
NX 0 fol 1 “MERKEL A ್ಯೃ್ಠ pe 4 
1 ನ 10) ರ) | | ) ಸಣ Ts () 6 (3 ಗ) ( 
ಟ್ಟೆ ೪) V3 (> (0) Wy ian ನ್ವ ಚಃ 18 oY 67) ” | ಗ್ರ 0 ; ~~ ಗಿ ಈ ls 
ಇಳಿಸು ಇ Be WB = 11೫ ಗ ಓಸಿ ಕ್ಲಿ ನ ನಿ 
WM RGN ಇ .್ಲಿ ಶಿ ಲೈಸ್ರ DENS ರಚಿ ಸೂ 
ಹೊತ್ತ ಇಸು ಬೈಪ್ರಾ ಉಚ್ಚ ಉ ೪ ಜೈಸಾ ಗ ಟ್ರ qn 1 
೧ ಬಾಸ ಭ್‌ ಕ ೫೧ರ ಚಿಲಿ ರ 13 (ಟೆ ಇಇ ಇಇ ೫ ಫಿ 3) 12 43 3 
hn nih hk pT pg . । 
ಗ ಉಗಿ i ೫ ೯ ಭಿ a Buh a ಗಿ 


SVs, 
969. 


ನಿ 


~ 


ಇರಿ 


(970925) 
ಪಾರುಮಾಡುತಾ 


EN 


ಕ 


ed 


, ರಾಶಿಗಳ ಕಾರಣ ಆತ್ಮನು 
ಲ 


ಗವಂತ 


571 


೧೨ 


ಇವ್ರ ಇಳೆ ಡಿ ಸ್ವ ಕಷ್ಟ, ನಷ್ಟು 
MS ಭಗ ೪" (| ಸಜ 132 3 190. ಇ ಇಡಾ 
425 ಡ್‌ PRS 8° 75 15 
Spd Sg dg ನ SEL 
u 2 ೨% _ಸ್ಲಸ್ಟ ಇ Dd 3 ಗರ ಕಭಿ ಸೆ ಅಸ್ತ ಇರೆ 
$B $j HEBER 
ನಾತ್‌ SND IE ಗ್‌ ೬.111. ಬ 
ಜಟೆ ಯ ಬು  ಶ೫1 1 1 9 pS 
JS ಜಿ B P A 7೨ [ಡಿ | wp 9) Ky) ಲ D 
ಸ DE 11! 44 ಸ Rwy ಡಿ 
w ರ A 6 hog ಯ 4B Ud A ಇ ಸ್ಯಾ ೫೫ 
"ಸಳ | (| ಹ 0 9 RPDS ಓಶಿಕ್ಕಿ 
Bm SS AUS gD PBS ನ 1ಕ್ಕೆ 
pep Mayen sg RRR ABBR 
BF ನ? ಜ.1 1ಬ.) ಗ್ರೆ ಭಿ ಹತ್ತ 8೫ 
1 BoB g fy | I Pew ಚ KE: Ya ಸ್‌ 5 B 
Bp LHS y 3 ಚ BYR BPR 
HDG Dec HDC ಗ p LEAK ಸಗ 
A 1? 7) ೧೨ R ಗ. 18 ಜಿ ೫) at ; I: le @ 5 A 33 [3 13 
ತಾ ಬ ಲಿ ಇರ್‌ ಕ ೩1 ಫೈೆಟ ಭ 54 ಸಜ ಬ ಜಸ gad 
ಸಪ್ರೆ (ಕ್ಟ ಬ್ಗ 19 £02 5 1H AE ೫ 0" ಶಿ 
le ಆ ೪9 ೫ ಇಳೆ ಇ ಭಕ್ತ ಟ್ರ ಈ ಆ ಸೌ ನಗೆ B | gD 
12 ಇಬ್ಬ ಔಟ ak ಸ ಸಾರೆ ಬದ್ರಿ ೫ ಚ Bh ಗಟ ಭಟಟ ೫ 17)” ತ 
mK ೧ 6 | ಭು 
1. ೪೫... BE 11 ೪೪1 ಕ] BP ಟಗ್‌ ಬ ಗು 
ಬ ಜಿ ೪" ಉೌ Shr ಲ ಆ ಗಸ ಕಿ ಶಕ ಇಷ್ಟ 8 
ಜು B 2 ಭ ಬಾಗ್ರ ಇರ್ರಿ Say FS 3 
KB 6 6 ೧ ೪ ನಿ ಈ ೧ 7 ; 
ER EES EL 112 SLL | 
"(ಕೆ ESN Ba 18 I Lu pK AH le 
> ೫7 9 NR A Oo 1 153 3 © © 7 ಚ [3 ಇಡಿ ಗ 2 13- ps ಟಿ 1” 60 
ARMS SK Bn ಇ.ಡಿ 
"181.115 1111] 
BREREBE 


971. 


೨72 


ರ ಖಿ G 
Ye 
1 ಗ 9 
13 ( 
ಚ! 
Baa 
O೦0 DD nn 
© BH Kk 
5 4 
i ಟ್ಬರಿ, [ 
AER 
4 r HB 
gH 
ಇ (3 Te 
ಣ್‌ ps 1 
I 
We) k 
18 Te. ತ 
ಇರಿ 2 
{3 ks PX 
D [8% 
ಇ. ಡಿ 28 
(ನೈ (3 
ಇ 5 ( 
13 | 1] 
aD 


ಲಾ 


ನವೇ ಇಲ. 


ಮಾ 


ಹ್‌ 


ಇದರಲಿ ಅ 


B We 
ದಿ ue 
Bp 
೫ 
Te 
3 
11 
ಕ್ರ್ರೊ 
Ko 
ಇ 
ey 
Xp | 
ts 
WB. 7 
ಗ 
ಜಣ ಭಿ 
೯ ಗ 
ಗಾ 
Bg 
4 
1 
I 
1? iw 
1” ಹ 
{3 
1 


ಯವಾದು. 


ಷಣಪ್ರಾ 


ಭೂ 


ಯವಾಗಿಟು ಕೊಂಡು ಬಕರಿಗೆ ಸಕಲ 


A 
ಇ 

pS 

ಗ 

35) 

gu 
ತ 12 
ಗ 30) 
Ww ಇ 
(ನ 13 
ಆತ 1 
ಸ ಕೆ 
BH 1 
ಈ; A 
{ ಸ್ಯ Ye 
1” 
| £9 
೫ 
J 


ು 


md 


ಜನು. 


Bf 


ನೆಲೆಯಾಗಿರುವವನು ಪರಮಾತ್ಮ. 


ಜಿ 
ಟ್ಟ 


238 


l, (5 


1 1 


13. 2 


ಕ್ಮ 
(3 

1 
Ww, 
1 


ps 
ಊ, 


ಚಿಹ್ನೆಯಾಗಿಟ್ಟುಕೊಂಡಿರುವವನು - ಶಿ 


ಆ 
[a9 


ವಾಹನವನ್ನಾಗಿಯೂ 


ಎದಿ 


ಮತು 


ಗಿಯೂ 


ದಿವಿ ವಾಲೆ ಕಾಲ ಕು 


ಎನಿದು 


ಗಿ 
ಎ ಆ 
ಲ) 


1) ಲಾಲಿ 
ಷಧ್ನ 


ನಂದಿವಾಹನ, ವೃ 


KE 


Cw Tu Te 


ಹನವನ್ನಾಗಿಯೂ ಹೊಂದಿರುವವನು 


ಯೂ, ವಾ 


TY ಗಿ 
ಸಾ 
ಡ್‌ 


Pe 
ಇ 


ಜ್‌ ಧಕ್‌ ಅ ಗಜ 
ಕ್‌ 


573 


974. 


ವೃಷಭಾಯ ನಮಃ 


ಬಾ 1 
or ಹು 


4 ದ್ವಿ ed ಒಲ ಜ್ನು 
UAT ATW UT 


ಇ ಗೆ. 


ತ a 
ಡುವವನು 


ನಿ 


€ವಿಸುವುದರಿಂದ ಶಿವ - ನ 


ತಾನೇ ಸೇವಿಸ 


ಇಬ 
ಬು 


1) 
1 

೫ 

ಚ 
% 

ಸ್ರ By 

BF 
i: ಭಷ 


975. 


ಅಹವಾ 


ನಂದಿ / ಎತ್ತು 


೦ದಿರೂಪನಾದ (ವೃಷ) ಪರಮಾ 


wd) 
೧೨ 


೦೬ 


ಮ 


ನ 


ಶಾಂತಾಯ ವರ್ಮ ಪ್ರ 


ಉಗ್ರವೀರಾಯ 


4 


ಸೇ ಮದುಸೂದನ 11164! 


ಸ 
ಸನಮಸ್ಸಿ 


( 


ಕ 
೦ 


ನಮಸ್ತೇ ದೇವ 


(976-980) 


© 
0 


ಉಗ್ರವೀರಾಯ ನಮ 


976. 


ಭಯವನ್ನು ಹುಟ್ಟಿಸುವ ಪರಾಕ್ರಮಶಾಲಿಯಾದವನು 


- ಅಶ್ವಂತ 
[ 


ಉಗ್ರ - ಎಂದರೆ ಭಯಂಕರ, ಎದುರಿಸಲಸಾಧ್ಯವಾದ, ವೀರ - ಎಂದರೆ 
- ಉಗ್ರವೀರನು. 


ಸಾಮಥಣ್ಯವುಳ್ಳವನು, ಪರಾಕ್ರಮಶಾಲಿಯಾದವನು. 


ಉಗ್ರವೀರ 


೨16 


977. 


978. 


| 
G 
Gl. 
o 
Gl 
tL 
J 
(೮ 
ತ 
ಆ 
(5 
₹$ 
cL 
rg 
YS 
1 
© 
ದ 
ತ 
© 
ಟ್ರ 
ಅ) 
ಬ 
el 
€L 
el 


J 


ಶಾಂತಃ - ಸಮಾಧಾನ ಹೊಂದಿರುವವನು, ಸ್ಲಿತಪ್ರಜ್ಞನು - ಪರಮಾತ್ಮನು 
ಸದಾ ಶಾಂತನು, ಇವನಿಗಿಂತ ಶಾಂತರಾಗಿರುವವರು ಯಾರೂ ಇಲ್ಲ. 
ಯಾವ ಜೀವಿಯೂ ಶಾಂತವಾಗಿದ್ದರೂ ಅದು ಕೇವಲ ಕ್ಷಣಮಾತ್ರ. 
ಆದರೆ ಭಗವಂತನ ಶಾಂತತೆ ವೈಶಾಲ್ಯವಾದದ್ದು . ಇಂತಹ ಅಖಂಡ ಅಖಿಲಾಂಡ 
ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿ, ಸಕಲ ಜೀವಕೋಟಿಯನ್ನು ಅವವುಗಳ 
/ ಅನುಗುಣವಾಗಿ ಕಲ್ಪಾದಿಯಿಂದ ಕಲ್ಪಾಂತದವರೆಗೆ 
ಕಾಲಯಾಪನ ಮಾಡುವಂತೆ ನಡೆಸಬೇಕಾದರೆ ಅವನ ಶಾಂತತೆ ಅತ್ಯಂತ 
ವಿಶೇಷವಾದುದು. ಅವನದು ಪರಮಶಾಂತ ಸ್ವಭಾವ - ಅದಕ್ಕೆ ಶಾಂತಾಯ 


ನಮಃ ಎನ್ನುತ್ತೇವೆ. ಇದರಲ್ಲಿ ಅವನನ್ನು ಮಾರಿಸುವವರು ಯಾರೂ ಇಲ್ಲ. 


ಶಾಂತನು - ಎಂದರೆ ಸಂನ್ಯಾಸಿ, ಯತಿ - ಸೌಮ್ಯ ಭಾವ / ನಮ್ರ ಭಾವ, 
- ಪರಮಾತ್ಮನನ್ನೇ ಹೊಂದುವ ಗುರಿಯುಳ್ಳವನು ಸದಾ ಶಾಂತನಾಗಿರುತ್ತಾನೆ. 


ಅವನ ಆತ್ಮವು - ಪರಮಾತ್ಮನ ಅಂಶ - ಅದರಿಂದ ಅವನ ಶಾಂತಭಾವವನ್ನೇ 
ಹೂಂದಿರುತ್ತದೆ. ಇವನೂ ಸಹ ಶಾಂತಾಯ ನಮಃ ಎನಿಸಿಕೊಳ್ಳುತ್ತಾನೆ. 


ಶ್ರುತಿಧರಾಯ ನಮಃ / ಶೃತಿಧರಾಯ ನಮಃ 


ಶೃತ - ಎಂದರೆ ಕೇಳಿಸಿಕೊಂಡ ವಸ್ತು, ವಿಶೇಷ ವಿಚಾರ, ಅತ್ಯುತ್ತಮ 
ಚಾರವೆಂದರೆ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು. ಇದನ್ನು 
ಕೆ 


1 


ಇಲ್ಲ. ಅದರಿಂದ ಅವನೇ ಶ್ರುತಿಧರನು. 


979. 


980. 


ಕೇಳಿಸಿಕೊಳ್ಳುವ ವಿಚಾರಗಳಲ್ಲಿ ವೇದ ಮಂತ್ರಗಳು ಉಪನಿಷದ್ವಾಣಿಗಳು, 
ಜಪ ಮೊದಲಾದವುಗಳು, ಅತಿ ಉತ್ತಮವಾದುವುಗಳು - ಶ್ರುತಧರಾಯ 
ನಮಃ 

ಅಥವಾ 


_ ಶ್ರುತಿ - ಎಂದರೆ ನ್ನು ವೇದಮಂತ್ರ, ಉಪನಿಷತ್ತು, ಮಂಗಳ. 
ಮಂತ್ರಗಳು, frida ಭಕ್ತರ ಪೂಜೆ, ಜಪ, ತಪ, ಧ್ಯಾನಗಳನ್ನು 
ಧರಿಸುವವನು / ಧರಿಸಿರುವವನು / ಗ್ರಹಿಸಿರುವವನು - ಶ್ರುತಿಧರನು - 
ಶ್ರುತಿಧರಾಯ ನಮಃ. 


ದೇವ ದೇವಾಯ ನಮಃ / ದೇವ ದೇವೇಶಾಯ ನಮಃ 

ದೇವ - ದೇವತೆಗಳಿಗೆ ದೇವ - ದೇವರಾದವನು, ದೇವ ದೇವಿಯರ 
ಈಶನು. ಜೀವಕೋಟಿಗಳಿಗೆ ದೇವತೆಗಳು ಕಾಮ್ಯ ವಸ್ತುಗಳನ್ನು ಕೊಡುತ್ತಾರೆ. 
ಅಂತಹ ದೇವತೆಗಳಿಗೆ (ದೇವ, ದೇವಿಯರಿಗೆ) "ದೇವನಾದವನು - ಎಂದರೆ 
ಇವನಿಗಿಂತ ಉತ್ತಮರಾದ / ಸಮರಾದ ದೇವರಿನ್ನೊಬ್ಬರು ಇಲ್ಲ - ಅದರಿಂದ 
ಪರಮಾತ್ಮನು - ದೇವ ದೇವೋತ್ತಮನು - ದೇವ ದೇವಾಯ ನಮಃ. 
ಮಹಾವಿಷ್ಣು - ಪರಬ್ರಹ್ಮನು - ಪುರುಷೋತ್ತಮನು. ಏನೆಂದು ಕರೆದರೂ 
ಅವನೇ - ಅವನೇ - ಬೇರೆಯವರು ಬರುವುದಿಲ್ಲ! ದೇವ, ದೇವಿಯರ 
ಒಡೆಯನು - ಎಂದರೆ ದೇವ ದೇವೋತ್ತಮ. 
ಮಧುಸೂದನಾಯ ನಮಃ 

ಮಧು - ಮಧುವೆಂಬ ರಾಕ್ಷಸನ, ಸೂದನ - ಪ್ರಾಣಗಳನ್ನು ಹೀರಿದವನು, 
- ಮಧುಸೂದನ. 

ಮಧು - ಮಕರಂದವನ್ನು - ಪುಷ್ಪಗಳಿಂದ - ಸೂದನ - ಹೀರಿದ 
ಮಕರಂದಗಳು. 

ಮಧು - ಸಕಲ ಜೀವಿಗಳಿಗೂ ಮಧುರವಾದ ಮನಸ್ಸನ್ನು, ಸೂದನ - 


ಎಳೆದವನು - ಮಧುಸೂದನ. 


ಮಧು - ಕೈಟಭ - ಮಧು ಮತ್ತು ಕೈಟಭ - ಇವರು ವಿಷ್ಣು ಮಲಗಿದಾಗ 
ಆತನ ಕಿವಿಯಿಂದ ಹುಟ್ಟಿದರು. ಅವರು ಬ್ರಹ್ಮ ದೇವರನ್ನು ಏರಿಹೋದಾಗ 
/ ವೇದಗಳೆನ್ನೆಳೆದುಕೊಂಡು ಅಪಹರಿಸಿಕೊಂಡು ಓಡಿದಾಗ ವಿಷ್ಣುವು ಅವರ 


ಪ್ರಾಣಗಳನ್ನು ಎಳೆದನು - ಅದರಿಂದ - ಮಧುಸೂದನಾಯ ನಮಃ ಎಂದು 


ನಮಿಸುತ್ತೇವೆ. 
ಮಧುವೆಂದರೆ ಜೇನು ತುಪ್ಪ, ಸೂದನ - ಎಂದರೆ ಮಕರಂದಗಳು 
ಎಳೆಯುವುದು. 


(981-984) 


ಜೇ 


ಕ 
[ಈ] 


ನಮಸೇ ದುರಿತ 


೦೬% 


ಕ 


ಮದು - 


ಪುಂಡರೀಕಾಕ್ಷಾಯ ನಮಃ 


576 
981. 


3 Y 1 (2) 4) ರ © ಉ0 © 
ONT: ® HSE 
8 228A ಜತಿ ಚ ಶತಿ 
1B 8 ಉೃ ಗ 8 1 > ¥ ು 
ಬ ೨) HI 38 0೦ ೮ Hn! 1h 
WB Fo: 1” 18 Ww n 
1 3) CA Ye B BRe. 
i ಗ್ದ | ಇಂ) ತ 18 B ಸಾತ್‌ ೧ [3 | 4 H 
4” ಗ |e 5 ಭಂ 5 1 ps ಸ್ಸ Mey DN 
x ೧ ೫ ವಿ ಆಚ ಈ hk ಉಗ್ರ ಗೌಡ್ರ ಜರಿ 
» OO 12೩ 5 HT ೮) (2 ಇ) 1 11] ಇರ ಖಲ 1 
6" 132 1 D 13 (0 [s' NN) 6 ಇ Ie (ಸ್ಥ ಇ 3 
ನ ಚ 0೫ 3143 23೬ SB mB 0 
p48 pH Ba ತ್ತೆ 
ನ ಸೆ LS ದ ಆ ೧ 
GBS ಕಚ ಸಿಳ್ಳು SHAG 
HK 1A ೧ | _ಧ್ರಿ ಇಓ 1 ಇ U3 
9 “ಬ್ಲ ಬಿ n3 a8 MR 388 
ಇ BD ಎ೧ಿಗ್ಲೌ 2 1% 518 H $5 ೫ ೧ © ಗ (3 
ಸಧನ ಶಕತ ತ SBE. 
1 1 ಸ್‌ BW Er ತ 1 
A, (ರ Cy 701 "ಇ ತ 923 10 ಫಿ ತೆ 1 ಗ್ರ ಬೆ 1 ಲ 
1. ಗದ್ದಿ ಬ ಡೌ ಸಸಿ ರ ಭಿ ಳೆ ಜಟ 10 ಇ Ly 
ಬಿ ಗಾಗ EN CN 
8H 4 Wk MC: 1 © 7೧91 0 8 
ಡ್‌ 1. ಚ ಟ್ರಿ. ೧೫ ಗ್ಯ ಕ್ರಷ್ಣ 9 ಡಬ 1 ಈ 
Ww o 1 K Bn (ನ 12 3 [rd i 4 ೫ "ಚ (3 
ಹ ಬ ಟಟ ಟಿ ಟಟ 3 
ಇತ ೪ YT ಭಿ kD HCD 193 Js la f f 
CpG oH 1311 
CRBEDHBPE TB OO BE a 


982. 


ke 


ಗೆ ನಮಸ್ತಾರಗಳು. 


ದ್ಮ್ಮಾ 
ಧಿ 


ಹ 


ಹ್ಮ 


ಆ 


೧ 


ರ 


“ಭ್‌ 
ಆ 


ಆ 
ಕರುಣಾಸಿಂಧವೇ ನಮಃ 


ಬ 


984. 


೨85. 


ಸಹಸನಾಮಾವಳಿಃ 577 


€L 
ಮ 
ತ 
© 

GL 
ye 
೧ 

(© 

ಶಿ 
ತ್ರ 

ಣಾ 
ಲ 
cH. 
೧ 
ತ 
2 
wR 
tl 
ಬಿ 

ಸಾಹ 
CL 


ಪರಮಾತ್ಮನು ಆಖಿಲಾಂಡ ಕೋಟಿ ಬ್ರಹ್ಮಾಂಡದ ಚರಾಚರ ವಸ್ತುಗಳಿಗೂ 


ಅಪರಿಮಿತ, ಅನಂತ ಜೀವಕೋಟಿಗೂ - ಪ್ರತಿ ದೇಹವನ್ನೂ ಧರಿಸಿದ 


ತ್ಮನಿಗೂ ನಿರಂತರ ಅಪಾರ ಕರುಣೆಯನ್ನು 


ತಿ ಸೆ 
- ಕರುಣೆಯ ಬಿಂದುಗಳನ್ನು ಹಂಚುತ್ತಿದ್ದಾನೆ - ಹಂಚಿದ್ದಾನೆ, ಹಂಚುತ್ತಾನೆ - 
ದುರಿತ ಸಾಗರ, ಭವಸಾಗರ, ಸಂಸಾರ - ಪ್ರಕೃತಿ, ಪುರುಷ, ಮಾಯಾಪಾಶದಿಂದ 
ಬಿಡುಗಡೆ ಹೊಂದಲು ಆತ್ಮನಿಗೆ ಸಹಾಯಮಾಡುತ್ತಿದ್ದಾನೆ. - ಇದನ್ನು 
ಕಲ್ಪಾದಿಯಿಂದ ಕಲ್ಪಾದಿ - ಕಲ್ರಾಂತ - ಸಮಯ ಯಾನದಲ್ಲಿ ಕರುಣಿಸುವುದೇ 
ಅವನ ಕೆಲಸ. ಜೀವಿಗಳಿಗೆ ಸೂಕ್ತವಾದ ಪ್ರೇರಣೆಯನ್ನು ಕೊಡುವವನೂ 


ಅವನೇ! ಸಂಸ್ಕಾರಗಳನ್ನು ಭಸ್ಮಮಾಡಿ ಆತ್ಮನನ್ನು ತಾನೇ ತಾನಾಗಿಸುವವನು 


th 
tL 
| 
(ಕ 


ಪರಮಾತ್ಮನೇ! - ಕರುಣಾಸಿಂಧವೇ ನಮಃ. 


ಸಮಿತಿಂಜಯಾಯ ನಮಃ 

ಸ -ಮಿತ - ಮಿತಿಂ - ಜಯಾಯ - ನಮಃ 

ಮಿತಿ - ಎಂದರೆ ಇಷ್ಟೇ, ಇಷ್ಟೆಂದು ವ್ಯಕ್ತವಾಗುವ ಎಲ್ಲೆ, ರೂಪರೇಖೆ, 
ಪರಿಮಿತ - ಅಳತೆ, ಪ್ರಮಾಣ, ಸಾಮ್ಯತೆ. 

ಸ - ಎಂದರೆ ಕೂಡಿದ್ದು, 

ಜಯ - ಎಂದರೆ ಅದನ್ನು ಮಾರಿದವನು. 

ಸಮಿತಿಂಜಯ - ಎಲ್ಲ ರೀತಿಯ ಅಳತೆ, ಪ್ರಮಾಣ, ಕಾಲದೇಶಗಳನ್ನು 
ಮಾರಿದವನು - ಯಾವ ರೀತಿಯಲ್ಲಿಯೂ ಅಳತೆಗೆ, ಮಾಯೆಗೆ, ಪ್ರಮಾಣಕ್ಕೆ, 
ಕಾಲಕ್ಕೆ, ದೇಶಕ್ಕೆ ಒಳಪಡಿಸಲ್ಪಡದಿರುವವನು - ಅದರಿಂದ ಅವನು - ಅಮಿತ, 
ಮಾಯಾತೀತ, ಕಾಲಾತೀತ, ಗುಣಾತೀತ, ದೇಶಾತೀತ, ಸಕಲ ರೀತಿಯ 
ಅತೀತನು. ಇಂತಹ ಅತೀತಗಳಿಗೂ ಅತೀತನು - ಅವನು ಅವನೇ! ಹೀಗೇ 
ಎಂದು, ಹೇಗೆ ಎಂದು, ಹಾಗೇ ಎಂದು, ಇದೇ ಎಂದು ಮಿತಮಾಡಲಸಾಧ್ಯನು 
- ಅಂದರೆ ಎಲ್ಲ ರೀತಿಯ ಸಮಿತಿಗಳಿಗೂ ಸಿಕ್ಕದವನು - ಸಮಿತಿಂಜಯನು 
- ಸಮಿತಿಂಜಯಾಯ ನಮಃ - ಎನ್ನಲ್ಪಡುವವನು. 


ನಾರಸಿಂಹ ನಮಸ್ತೇ5ಸ್ತು ನಮಸ್ತೇ ಗರುಡಧ್ವಜ / 
ಯಜದಧ್ವಜ ನಮಸ್ತೇಔಸ್ತು ಕಾಲದ್ವಜ ಜಯಧ್ವಜ 1116611 
(985-988) 
ನಾರಸಿಂಹ ಗರುಡದ್ವಜಾಯ ನಮಃ 
ನಾರಸಿಂಹ - ನರಸಿಂಹನಿಗೆ ಸಂಬಂಧಪಟ್ಟದ್ದು - ನಾರಸಿಂಹ, ಗರುಡ 


0 ಟ್‌. 


578 


ಹೊಂದಿರುವವನು. 


ಅಜಾ 
ತ್ರಾ 
ಲ್ಲ 


ಲೈ 
YI 


Ww 
13 
(ಡಿ 


2 
13: 


ಸು 


pp 
1) 


Ww 
ಟ್ರೂ 


ದಾ 
WB x 
(3 901 
° 73 
* | 
೨01 
7 ಗ್ರ 
¥ 8 
ಇ 4 
5 [4 
1 ಇ 
Ra 
ಎ ಇ 
ಇ 1B 
Te ಗ 
£೮ 
13 
ry) 2 
ಇ 5 
(3 
60 WC 
2) 68) 
1 
೪12 ಎ 
3 5 
13 ಎಟಿ 
| (3 
BB 
ಜ್‌ 
ಇಂ 13 


ರಾಜಾಯ ತೇ ವರ್ಮ 1! 


ಬ ಹಲ ಬಿಸು ೦ ಬಿರ 
ಜಣ ೨ *ಓ್ರ pe 


Tad Wy 


ಅವತಾರಗಳಿಗೂ ಈ ನಾಮವು 


, ಅವನ ರೂಪ / 


- ವಿಷು 


೪) 
1 3) 
ಬಿ Mk 


ಣು 
ಯಜವೇ 
ಷಿ 


ಪರಮಾತ್ಮನಿಗೆ 


, ಚಿಹ್ನೆ, ಗುರುತು - ಅರ್ಪಣೆಯ 


೪ 
ಕ) 


ಶ್ರ 
ಣ 


ಅಗ್ನಿಯಲ್ಲಿ ಸಮರ್ಪಿಸುವ ಹವಿಸ್ಸಿನಿಂದ 
ಗಳು - ಅದರಿಂದ ಅವನು ಯಜದ 


ಮು 
ಯು 


೯ 


ನಜನು 


ತಾಡಿ 


ಗು 
ಕ 
4 
(2 
Ww 
1 ಕ) 
Bn 
14 
ಜತ 
1.) 
ಸ 
#3 
~ HH 
4 1 
| ( 
jx 
7 
ಇ HB 
B a FR 
ತೆ ೪ ಡೆ 
ಕಃ ಗ le 


ಕಾಲವೆಂದರೆ ಮೃತ್ಸುದ ದೇವತೆ - ಯಮ ಎಂದು ಅರ್ಥಮಾಡಿದಾಗ - 
ಷ್ಟಿ, ಸಿತಿ, ಲಯಗಳು ನಡೆಯದಿದರೆ ಜೀವಿಗಳು ಸಂಸಾರ ಸಾಗರಕ್ಕೇನೆ 


ರು 


id ಸಾಧ್ಯವಾಗುತ್ತಿರಲಿಲ್ಲ. ಇದು ಸಂಸಾರ ಚಕ್ರ. ಅನೇಕ ಯೋನಿಗಳಲ್ಲಿರುವ 


ದಿ 
ಶರೀರಗಳನ್ನು ಆತ್ಮನು ಜೀವಿಯಾಗಿ ಧರಿಸಲೇಬೇಕು - ಇದು ಪರಮಾತ್ಮನ 
ಸಂಕಲ್ಪ. ಇದಕ್ಕೆ ಮೃತ್ಯುದೇವತೆಯ ಅವಶ್ಯಕತೆ ಇದ್ದೇ ಇದೆ. ಶರೀರಗಳನ್ನು 


ಧರಿಸಬೇಕಾದರೆ EE ಆಗಲೇ 
ಬೇಕು - ಜನನವಾಗಲು ಮೃತ್ಯುವು ಬೇಕೇ 
- ಕಾಲನ ಅವಶ್ಯಕತೆ ಇರಲೇ ಬೇಕು. ಪ್ರತಿ ಆತ ನಿಗೂ ಇದು ಪರಮ 


೬ 
ಪವಿತ್ರವಾದ ಅವಶ್ಯಕತೆ - ಅದರಿಂದ ಕಾಲವನ್ನು ಚಿಹ್ನೆಯನ್ನಾಗಿ ತಿಳಿಯಬೇಕು 
- ಕಾಲದ್ವಜ. ಕಾಲಧ್ವಜನಿಗೆ ನಮಸ್ಕಾರಗಳು. 


ಕಿ 


988. ಜಯದ್ವಜಾಯ ನಮಃ 

ಜಯ - ಎಂದರೆ ಗೆಲ್ಲುವುದು, ಎದುರಾಳಿಗಳನ್ನು ಗೆಲ್ಲುವುದು - 

ಪರಮಾತ್ಮ ನಿಗೆ ಎದುರಾಳಿಗಳು ಯಾರೂ ಇಲ್ಲ. ಸೋಲೆಂಬುದು ಅವನಿಗೇ 
ತಿಳಿಯದು. ಎಲ್ಲಿ ಹೋದರೂ, ಯಾವ ಸ ಸಮಸ್ಯೆಯೇ ಬಂದರೂ, ಎಂತಹ 
ವರಪ್ರದಾತರಾದ ಶತ್ರುಗಳೇ ಆದರೂ ಆ ವರಕ್ಕೆ er ರೂಪ, 
ಉಪಾಯಗಳನ್ನು ಹುಡುಕಿ ಅವರನ್ನು ಸಂಹಾರ ಮಾಡುವವನು - ಮಹಾವಿಷ್ಣು. 
ಅದರಿಂದ ಅವನಿಗೆ ಜಯವನ್ನೇ ತನ್ನ ಬಳುವಳಿಯಾಗಿ, ಟಗ ಧ್ವಜವಾಗಿ 
ಡೆಯುವವನು - ಪರಮಾತ್ಮನು - ಪರಬ್ರಹ್ಮನೆಂದರೆ, ಜಯದ ಗುರುತು. 


ಮಾ 
ಕ್‌ 


ಗ್ರ 


ಯತ್ರಯೋಗೀಶ್ಚರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ! 
ತತ್ರ ಶ್ರೀರ್ನಿಜಯೋ ಭೂತಿರ್ಧ್ವವಾ ನೀತಿರ್ಮತಿರ್ಮಮ !! 
(ಶ್ಲೋಕ 78, ಅಧ್ಯಾಯ 18, ಗೀತಾ) 
ಪರಮಾತ್ಮನಿದ್ದಲ್ಲಿ ಜಯವು ನಿಶ್ಚಯ - ಅವನೇ ಜಯಧ್ವಜ, ಅವನಿಗೇ 
ಜಯಧ್ವಜಾಯ ನಮಃ ಎನ್ನುತ್ತೇವೆ. 


೪.11161/1 (06999) 


ಯು 4 


೨, 
೨ 
ಆ 


ಕಾ 
ಲು. ಡ್‌ 


೦ 


ಗು 


ಣ್‌ 
ಗ 

ಗಿ 

ಹ 


ಎ 
ತಾ ಗೌ ತೆ 
ಇಟ್‌ 


ಕೌ 


pee 


ಲ್ಕ 


TE 
[a 


S 


ಎ 
A 


ಇರ್‌ 


ಕ 


pe 


Kl 


Pe ರಿ ಓ 


ದಾ 


ದ Cn 


[al 


ಎಸ್ಸಾ 


ಚೆ ದ್‌ 
| 


580 





asp 5 Bf ಹಕ ಉಳಿ ಭಕ್ತಿ ಯ ಗ" 
2 “ಎಟಿ 1 ಕೆ ಇ Oo ಟ್ಟ 1 8 ೫೭ ೪ ಜತ 42 ಗ g 
ಹ H ps BD 3 ಇಗ 1%. 5 ದ್ದೆ 1” 
Gp BE ಚ ಭೀ Bo ಬ 18 He 
6° 72 RB ( ie WB 6 ೧13 1 
EBS BS BF Boul. *"್ಛ 
Bp pg I 13 «4 ಇ) 2 71. 9 90, _ 
Dr ೧.. 6 ೫ Ru Bk ನೆ ಇ ಗಿ ಗ್ದ Bue FW 
a 1 ಗೆ ಗ್ರ 1 + ತ 13 ಗ್ರ ತ @ ೧ರ 30 ೦ BD ಗ್ರ x ಲ ರ D 
ARSE BE BoRSEHEBAIS OO ಇ್ಥ್ಗ 
HEDE ಟ ಜೃ ಆ ೧ ೫ HP NRW ಗ Fa: 1 
ಇರ ಯೌ ಲೃ)! Cy Yo. W 8) 8 Ww” W3 ಕಾ Tc ಲ ಗ್ದ ಲ್ಪ ನು 
ELS ಬಟ್ಟ Bobi) BF 
ಜ್‌ (3° 1 ರ ಇ ಗೈ ಗೈ (04 1 3A ಭ್ಯ ("್ಗೆ 
ಮ ed BS ati Bre CBG 
ವ Wot 4 32. ,, 1 BA Kam ಈ ( G 4 at 196 K 
WN 0 1 ಶಿ ಟಿ ಆಸೆಟಚ್ಛ ಅತೆ ಗ] yop 
Ny 12 “1 Ne: _ T 32 le ೨ Kz (a | so ಕ 13 “WN 
೫೫ 1) ಸ 1) ಬೊ 8 (5 %) ೫ | ~ ಟಿ ಅ (ನ (ಟಿ (0 6 
" 4 DPD we ತ C- da 1) ಗ ಇ ಆ, 21. id ಬ ೪1 14 (ಲ | (2 » ಜಃ 
TE ಜು ಜಪ ಇನ ಇ೫ ಲಸ 1೨. K ಉ fy 
ವ್‌ 118 ್ಲೆ ಬ eB ತ sl HUY 18 | p ಗ ನ 1. 8. 2 ಕ್ಯ 
( lS Og a US 12 11. 1% ಟಿ" 
4 12 4 3 Ne ಆ 4- (3 13 13 [ ಕ ( 23 KT 13 1) Ie cp Te ) ಸನಿ ಜೆ 1 
ಸ 1] ತೆ 15 ಸ [BY F i 4d) ( ಚ 1 ke w)” 1 ಟಿ ಚ 72 ww 3 (4 [3 (3. ಹ 
Waa Spl Bp; eB f} DANDY ANH 
2 W u), (3 3 ಟಿ ಟ್ರ HRN | 13 ಟ್ಟ 32] ( ಟಟ 
(2 ೧ WM 2d ಇ "4 ಇ) 1 13 4 64 [ಸ ಣಿ 12 ()' 1) ದ Ls (> ಗ a 10). | ಕ್ಷ 1 
) {3 ಸ | ] ಸ ಟೆ) “a 7) ಗ 12 1] 13 ) 18 1 4) 13 pl 1 ಣಿ ky D 
Waco ಗ 6 1 ಬಂ 11431 ೬೨.1... 
ನ ೫ ಖ0 0 ಭಿ. NH (5 9 ಭಿ 1 ಖರ ಜೂ HB Ha 
ಎ (| 
೮ ದ್ರ 


992. 


po 9೦ 581 


ಶ್‌ ಪ್ತ 
ಮನೋಹರವಾದ ಕಣ್ಣುಗಳಿಂದ ದೃಷ್ಟಿ! ರು ಕಡೆನೋಟಗಳೂ ಸಹ ಮಹಾನ್‌ 
ಆಗುತ್ತವ ಅವನ ದೃಷ್ಟಿಯು ಬಿದ್ದ ಶರೀರವನ್ನು ಧರಿಸಿರುವ ಆತ್ಮನು 
ಮೇಲ್ಮಟ್ಟಕ್ಕೆ ಹೋಗುತ್ತದೆ 


ತ ಪ ತ್ರ 
ಆ ಆತ್ಮಗಳು ಮುಕ್ತಿಯನ್ನು ಪಡೆದರೂ ಪಡೆಯಬಹುದು. ಏಕೆಂದರೆ 
ಅವನ ಶತ್ರುಗಳೂ ಸಹ ಅವನ ನಾಮವನ್ನೇ ಅನವರತ ವಿರೋಧ ಬಾವದಿಂದ 
ಸ್ಮರಿಸುತ್ತಿರುತ್ತಾರೆ. ಅವನ ಕೃಪಾದೃಷ್ಟಿಯಿಂದ ಯಾರು ಏನನ್ನೂ 
ಸಾಧಿಸಬಹುದು | 


u 


“ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೇ ಗಿರಿಮ್‌ / 
ಯತ್ನ್ಮ್ನಪಾ ತಮಹಂ ವಂದೇ ಪರಮಾನಂದಮಾಧವನಮ್‌ 11 


ಅವನ ಕೃಪಾದೃಷ್ಟಿಯ ದೃಷ್ಟಿ - ಅದಕ್ಕೆ ಮಿತಿಯೇ ಇಲ್ಲ - ಮಹಾನೇತ್ರನು - 
ಮಹಾನೇತ್ರಾಯ ನಮಃ ಎಂದರೆ ಅವನೇ! 


ಭಕ್ತವತ್ಸಲಾಯ ನಮಃ 

ವತ್ಸ - ಎಂದರೆ ಮಗು, ಕರು, 

ವತ್ಸಲ - ಪ್ರೀತಿ, ಪ್ರೇಮ, ಸ್ನೇಹ, ವಾತ್ಸಲ್ಯ - ಪ್ರೀತಿಯ ಭಾವ, 

ಭಕ್ತವತ್ಸಲ - ಎಂದರೆ ಭಕ್ತರನ್ನು ತನ್ನ ಅತ್ಯಂತ ಹತ್ತಿರದ ಭಾವ, 
ಪ್ರೀತಿಯಿಂದ ನೋಡಿಕೊಳ್ಳುವವನು. ಇದು ಸತ್ಯವೇ! ಆತ್ಮಗಳು ಅವನಿಂದಲೇ 
ಬಂದಿರುವುದರಿಂದ, ಅವುಗಳನ್ನು ಹೊರಗೆ ಹಾಕಿದವನು ತಾನೇ ಅವುಗಳನ್ನು 
ಒಳಗೆ ಕರೆದುಕೊಳ್ಳುತ್ತಾನೆ. ಅದರಿಂದ ಅವನನ್ನೇ ನಂಬಿದ ಆತ್ಮಗಳಿಗೆ 
ವಾತ್ಸಲ್ಯವೆಂಬ ಅಮೃತವನ್ನು ಕುಡಿಸಿ ಭವಸಾಗರದ ಬಿಡುಗಡೆಗೆ 
ದಾರಿಮಾಡುತ್ತಾನೆ. ಇದನ್ನ ತಿಳಿಯದ ಅಥವಾ ಅವನ ಕೃಪೆಯ ಪ್ರಭಾವವನ್ನು 
ತಿಳಿಯದೆ ಶರೀರ ಹೊಂದಿದ ಜೀವಿಗಳು ಸಂಸಾರ ಸಾಗರದಲ್ಲಿ 

ಇಳಲಾಡುತ್ತಲೇ ಇರಬೇಕು, ಕೋಟ್ಯಾನುಕೋಟಿ ಯೋನಿಗಳಲ್ಲಿ ಶರೀರವನ್ನು 

ಹೊತ್ತು ಸಮಯದ ಉದ್ದಕ್ಕೂ ಹೋಗುತ್ತಲೇ ಇರಬೇಕು. ಹೀಗೆ ಅವನ 
ಕೃಪೆಯಿಂದ ದೂರ ಹೋದವರಿಗೆ ಅವರವರ ಸಂಸ್ಕಾರವೇ ಕಾರಣ - 

ಈ ಪರಮಾತ್ಮನ ಕರುಣೆಯನ್ನು ಹೊಂದಬೇಕಾದರೆ ಯಾವಾಗಲೋ, 


ed 
ಇ ಸಾರಾ 
ps A es 


4 
ತೆ 


"ಸಿ 


582 


Wr 
ಸ ೨ Ve. 1 
4H 
x; 18 J ಇಷ್ಟಾ ) 
ME ಇ ಗ್ಗ ಗ್ಗೆ 
೯4 [ಕ್‌ ಲ lg -~ 
ಇತ್ಲಿ] _ I} FH H 9 
೯ (3 (3 We ಇ. ೧೧ 1) 13 ps 1) 10 ಚ (7 
ಬ್‌ ಎಇ ಈ ೫ ಐ" pH a 
4 1 Oo WD 6 6) WwW [3 ಇ ವ A 
{3 {4 13 ಶಾ ಸ ಸಜ PY) ಇ ಬ್ಬ ವಿ py [3 HX” 
15 J od ಮ ಇಕೆ G [3 A 51% 9 Ne 
1 ; Ww ಇ ಜಟ ಗ 19" 
ಎ iN ಇ ಪ Pai I YE 1) ಲ್ಲ D 2 6) 
pp ಟ್ಛಕ್ಛ » "ಬ ( iu Ua ಟಿ 
We ಲಿ (. ಸ ಣಿ 1 | ಇ 1 5 W 4 ಇ. ಇಯು 3 32 
3 7 [2 (ಇ 1 K 13 13- D ಡ್ನ {2° 13 ಕ್ಯ 1H 4೫ 
3 14 ದ ಣಿ ಎ ೯] fy ಮ ಜ್‌) 12 le 1% 1 ! 
ಯು fe, Tu 4) 1 1 1 1 SF 1 ಡಿ 
310 ಛೆ 1) ಟ್ರ 1! ಡೆ pe WW)” 1) (3% 1 ವ ೪ ಕ 
$e ಈ cl 4 8% 2 HU ಫ್‌ 
5ನ 12 0 ob J: ಡು 3H ps 3° UW 9) 1° 
1 % ವ D pA A [io A ಗಿ] ಹ ವ 6 ob»! ಸ] ಣ್ಯ r ು ಕ 
Ep 4 10 lb ot ಛ {2 118 ಬತ © 0 J: ಜು 
ತೆ - 3 ಸ್‌ 1a 4 ಟಿ (2 nt) ೧ 13 18 ೨ 33 12 13- 4 
ಐ ¢, 1 ಆ ಇ।12 ಈ 3 ಸ್ಯ ಕೆ ಕ 1) 
pe MR ೫ Te 1) ಜ್‌ Wb ಶಿ ಟ್ಲಿ 1 ನು 
12 (2 13 1 ¥: le Wav: | |) 3) ಗೆ {y ಗ f [d ಇ ಯ್‌ 
೨ 3 1) ಉಗ [a y] J 1) 312 Y J 68) ದು 6. ಜಿ [ಟಾ 3 ೪. 31 13 1° 
(೨ ೯ ky | 45 te 1 ಗ ಕ ಇ ೧. 1) 1] |3- k= ( 1) 1 [5 
BU ಜ್‌ ೩ ೀ We ತ 1! DN ಇ a 5 ಸ 1 
ಜು I IF (| WY «MN i} 3° ಇಸ «ೌ ಜಿ 4 ಛಿ 3 1 
11 ೨4.1 ಹ ತ ಇ ಸ ೫೦ ಫಿ | 
1 A ‘Ye Br ಡು ಬ್ದ Re u BW ಟೆ 
| wy IE 1.12 p DP 6 12 1-2 Ww ು 
ತೆ (0 2 pk [೪] 4 19) 1 lu 13 pi | 1» ಸ ಟೈಂ 1.4.) ೪ (0 (ಡಿ 
ಚತ | (ನ TY 15) ಗ್ರ 11 4 | 1 KC ೧೭ 1, FC ೫1೨ 13 Te | 1 KH 
ಗ್‌ 4ಟ WE lo ಫು lL i 13 1a ಜನ್ನ 53 £3 Te pe: fs qd i 4 Dp (ಛ?ೌ 1 
ಕೆ] ಜ್‌ SHV ಹ HST ಸ ಸಗ್ಗ 
RA w ಗ 7. 71 wp PE ಗ po 18 ಓಟ 
| BO WD Hp pT gw 
ಣೆ ಗ್ದ hE ಸ ಎ (| ಗೆ ಚಿ ಡ್‌್‌ ಭೇ 
13 Is py pa 6) ಈ 3 2 K ವೀ ಎ ಇ ಬಿ ಸ್ಟೆ 
ೆ 7 1) 1೫ ಡಿ ಟು ಡೆ ಗಾ UB 
ಕ | Pod ಆ 6 BB Bp 13 
(೧ HEE BD we ¢ 
[oN 76) ದ್ರೆ WT } ww? ಈ) 1 
ಈ WE ಸ w ॥ಭ 
3 18 ೨ 
| 


ಶ್ರೀ ನೃಸಿಂಹ ಸಹಸ್ರನಾಮಾವಳಿಃ 583 


994. 


995. 


ಎಚ್ಚರಗಳಿಸುವುದಕ್ಕೆ ಅವನು ಸ್ವಲ್ಪ ಸ್ವಲ್ಪ ಮಂದ ರೀತಿಯಲ್ಲಿರುವ ಹಾಗೆ 
ಗೋಚರನಾಗುತ್ತಾನೆ. ಇದೂ ಸಹ ಅವನ ಧರ್ಮನೇತ್ರದ ರೀತಿ 


ಹ ಳಾ J 9 ಕಾಲೆಂ ಅ) ಭಿ 
ಪ, ಎಂಬುದನ್ನು ಸಕಲ ಜೀವಿಗಳೂ ಅಪೇಕ್ತಿಸುತ್ತಾರೆ. 


ಕೃ 
ಯಾವಾಗ ಕಷ್ಟ ಬರುವುದೋ, ದುಃಖ ಇರುವುದೋ ಆಗ ಯಾರೇ ಆದರೂ 


ಇತರರ ಸಹಾನುಭೂತಿಯನ್ನು ಅಪೇಕ್ಟಿಸುತ್ತಾರೆ. ಪರಮಾತ್ಮನ ಕರುಣೆಯು 
ಸದಾ ಸಿದ್ದವಿರುತ್ತದೆ. ಆದರೆ ಅದನ್ನು ಆಳವಾದ, ಪರಿಶುದ್ದವಾದ 


8° 
GL 
ತ್ರ 
1 


ಮನಸ್ಸಿನಿಂದ ಮತ್ತು ವಿವೇಕಯುತ ಬುದ್ದಿಯಿಂದ ಅಹಂಕಾರರ 
ಕರೆಯಬೇಕು. ಆಗ ಭಗವಂತನು ಓಡಿಬಂದು ತನ್ನ ಕರುಣಾರಸವನ್ನು 
ವರ್ಷಿಸುತ್ತಾನೆ. ಇದು ಅವನ ನಿಧಿ - ಶ್ರೀ ಸಮಾನ - ಸಂಪತ್ತಿಗೆ ಸಮಾನ. 
ಈ ನಿಧಿಯನ್ನು ಎಲ್ಲರೂ ಆಶಿಸುತ್ತಾರೆ. ತಮ್ಮಲ್ಲಿರುವ ಈ ಕರುಣಾರಸವನ್ನು 
ಆರ್ತರಾದವರಿಗೆ ಕೊಡುತ್ತಾರೆ. ಆದರೆ ಅದರಲ್ಲಿ ಒಂದು ಸ್ವಾರ್ಥತೆ 
ಇರುತ್ತದೆ. ಅದರಿಂದ ಕೃತಜ್ಞತೆಯನ್ನು ಮತ್ತು ಮುಂದೆ ಅನುಕೂಲವನ್ನು 
ಅಪೇಕ್ಷಿಸುತ್ತಾರೆ. ಆದರೆ ಪರಮಾತ್ಮನು ಕರುಣಾರಸವನ್ನು ಹರಿಸುವಾಗ 
ಜೀವಿಯಿಂದ ಏನನ್ನೂ ಆಶಿಸುವುದಿಲ್ಲ, ಆಶಿಸಿದರೂ ಭಕ್ತಿಯನ್ನೇ. ಇಂತಹ 
ನಿಷ್ಕಾಮ ಕರುಣಾನಿಧಿ ಭಗವಂತನಲ್ಲದೇ ಬೇರೊಬ್ಬರಿಲ್ಲ. ಅದರಿಂದಲೇ 


ಸರ್ವ ಜೀವಿಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರುವ ಸಕಲ 


4 


. ಜೀವಕೋಟಿ,.ಸಚರಾಚರ ವಸ್ತುಗಳು ಇವನೊಬ್ಬನನ್ನೇ ಆಶ್ರಯಿಸುವುದು. 


ರು. ೦೯ 

ಇಷ್ಟು ಕರುಣೆಯನ್ನು ಅನಾದಿ, ಕಲ್ಪಾದಿಯಿಂದ ವರ್ಷಿಸುತ್ತಿದ್ದರೂ ಅವನ 
ಕರುಣಾನಿಧಿ, ಕರುಣಾಸಾಗರ, ದಯಾಮಯತೆ ಏನೂ ಕುಗ್ಗಿಲ್ಲ, ಇನ್ನೂ 
ಪರಿಪೂರ್ಣವಾಗಿಯೇ ಇದೆ, ಇತ್ತು, ಮುಂದೆಯೂ ಇರುತ್ತದೆ. ಅದರಿಂದ 
ಅವನು ಶಾಶ್ವತನಾದ ಕರುಣಾನಿಧಿ - ಇಂತಹವನಿಗೆ ಕರುಣಾನಿಧಯೇ ನಮಃ 
ಎಂದು ಆತ್ಮಗಳು ಶರೀರ ಕೋಟಿ ಕೋಟಿಗಳಿಂದ ಕೋಟಿ ಕೋಟಿ 
ಅಗಣಿತವಾಗಿ ನಮಸ್ಕರಿಸುತ್ತೇವೆ. 
ಪುಣ್ಯನೇತ್ರಾಯ ನಮಃ 

ಪುಣ್ಯ - ಎಂದರೆ ಒಳ್ಳಯ, ಸತ್ಕಾರ್ಯದಿಂದ ಗಳಿಸುವ ಫಲ. ಶರೀರವು 
ಪುಣ್ಯ ಪಾಪಗಳನ್ನು ಪ್ರತಿಕ್ಷಣವೂ ಗಳಿಸುತ್ತಲೇ ಇರುತ್ತದೆ. ಪರಮಾತ್ಮನ 
ನೇತ್ರ - ಕಣ್ಣುಗಳು ಪುಣ್ಯದ ಗಣಿ, ಪುಣ್ಯದ ಸಾಗರ, "ಪರೋಪಕಾರಾರ್ಥಮಿದಂ 


ಶರೀರಂ |! ಪಾಪಾಯ ಪರಪೀಡನಮ್‌''. " ಪರಮಾತ್ಮನಾದರೂ 
ಪುಣ್ಯನೇತ್ರನು. ಅವನನ್ನು ನೋಡಿದಾಕ್ಷಣ, ಅವನ ದೃಷ್ಟಿ ಬಿದ್ದಾಕ್ಷಣ, 


“ಕೋಟಿ ಜನ್ಮಕೃತಂ ಪಾಪಂ ತತ್ತತ್‌ ಕ್ಷಣೇ ವಿನಶ್ಯತಿ”. - ಪರಮ 


ed 


584 


ಸ) 
p 


ಡು 
fe 


(ನ 
(೧ 


1 


Ye 


ಕ್ಯ 


1) 
1) 
( 


ಕ 
೯) 
12 


ಭ್ರ 


(2 


ಹೆರ 8 


ಟ್‌ 


(೨ 


73 


ಭಾ 4 


ಕ 


(2 
73 
[3 
(ಗ 


) ತೆ 
Fe} 
[3 


ಸ್‌ 


J) 


Ho 


Te 


ಕಾಯ 


¥ 


996. 


) 0 
ಅಭೀಷ್ಟದಾಂ 


ಯಾರು 


ನದಿ ಹಾ 
ಬು Tus o 


[= 


w Tad 


ಹಾನಿ 
ನ್‌್‌ 


ವ 


ಗ 


ದಿ 
ಣಾ 


ಇಲವೆ 


ಆ ಇ 
ಗೂ” 
ಈ 


[ey 


ಲ್ಲ 
ರು GG, 


ದ 
13 


q್ಕ 
0 


ಆ 


QO 
See Snes Te 


ರುವವರೂ ಯಾರೂ 


ನ್ನು ಮಾ 


ನ್‌ 
~ 


RC] 
ಹ್‌ 


13- 


ಇ ಕ) “| 


TD 
W 


997. 


998. 


 ಆಲಿಂಗಿಸಿಕೊಳ್ಳುತ್ತಾಳೆ ಅವನನ್ನ - ಲ 


ಸ್ರವಾಮಾವಳಿಃ 583 


ವ pe ಇಳಿ ps po 
ನಮೋ ನಮಸೇ ರಣಸಿಂಹರೂಪ 


ನಮೋ ನಮಸ್ತೆ ನರಸಿಂಹರೂಪ 1116911 (97-1000) 


pe 


೨ "ದಿ 
ನರಸಿಂಹ ಸ್ವಾಮಿಯ ಕರಾಳ, ಉಗ್ರರೂಪ, ಮುಖ ಭಾವಗಳು ಸ್ತೋತ್ರವನ್ನು 
ರ ರಡು 
ಹ ಎದಿ 


ಲ 
ಲ 
C 
9 
cil 
(ಗ 
5 
ಟ್ರ 
ಐ 
GL 
Gl, 
31 
st 
i 
ದ 
31 
GL 
€ 
ಚ 
2 
el 
Gl, 


ಜಯಸಿಂಹಾಯ ನಮಃ 
ಪರಮಾತ್ಮನಿಗೆ ಜಯ ಹಾಡಿದ್ದಾರೆ. ಸದಾ ಜಯ. ಅಪಜಯವೇ ಅವನಿಗಿಲ್ಲ. 
ಅವನನ್ನು ಸೋಲಿಸುವವರೇ ಇಲ್ಲ. ಏಕೆಂದರೆ ಸಕಲ ಸೃಷ್ಟಿಯೂ ಅವನ 


""ಏಕಾಂಶೇನ ಸ್ಥಿತೋ ಜಗತ್‌'' ಎಂದಿದ್ದಾನೆ ಶ್ರೀ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ, 


ವಿಭೂತಿಯೋಗದ ಅಧ್ಯಾಯದಲ್ಲಿ. (ಶ್ಲೋಕ 42, ಅಧ್ಯಾಯ 10, ಗೀತಾ) 
ಅವನೇ ಕಾಮಿಸಿ ತನ್ನ ಆಟಕ್ಕಾಗಿ ಈ ಅಖಿಲಾಂಡ ಕೋಟಿ 
ಬ್ರಹ್ಮಾಂಡಗಳನ್ನು ಮಾಡಿ ಅದರ ನಾಯಕನಾಗಿರುವಾಗ ಅವನಿಗೆ ಎದುರು 
ಯಾರಿದ್ದಾರೆ, ಯಾರಿದ್ದರು? ಯಾರಿರುವರು ಮುಂದೆ! ಜಯಸಿಂಹಾ ಯ 
ನಮಃ. | 
ಅವನಿಗೆ ಜಯವೋ! ಜಯ! ಎಲ್ಲೆಲ್ಲಿ ಏನೇನು ಮಾಡಿದರೂ ಇಚ್ಚಿಸಿದರೂ 
ಸಂಕಲ್ಪ ಮಾಡಿದರೂ ಜಯವೇ! ಜಯಲಕ್ತಿಯೇ ಓಡಿ ಬಂದು ಹಾರಹಾಕಿ 
ಕ್ಕಿ - ನರಸಿಂಹನಲ್ಲವೇ! ಅವನು!! 
ಜಯಲಕ್ಷ್ಮಿಯೇ ಅವನ ಬರುವಿಕೆಗಾಗಿ ಕಾಯುತ್ತಿರುತ್ತಾಳೆ! ಕಾಯುವುದೆಲ್ಲಿ 
ಬಂತು, ಅವನ ವಕ್ಷಸ್ಥಳವನ್ನೇ ಆಕೆ ಆಕ್ರಮಿಸಿರುವಾಗ ಲಕ್ಷ್ಮಿಯನ್ನು 
ನರಸಿಂಹನಿಂದ ಬೇರ್ಪಡಿಸುವವರು ಯಾರು! ಲಕ್ಷ್ಮಿ-ನರಸಿಂಹರು, ಶಿವ- 
ಶಕ್ತಿಯ ಹಾಗೆ, ಏಕರು, ಅಭೇದರು - ಇಬ್ಬರೂ ಓಂಕಾರದಲ್ಲಿ ಸೇರಿ 
ಹೋಗಿದ್ದಾರೆ - ಜಯನೂ ಅವನೇ ಸಿಂಹನೂ ಅವನೇ! ಜಯಳೂ ಅವಳೇ, 
ಸಿಂಹ-ಸಿಂಹಿಣಿಯೂ ಅವಳೇ. ಇಬ್ಬರೂ ಒಂದೇ!` ಇದೇ ಪರಮಾತ್ಮನ 


ಪರಬ್ರಹ್ಮ ರೂಪ! ಓಂ ಜಯಸಿಂಹಾಯ ನಮಃ. 


ವನಸಿಂಹಾಯ ನಮಃ | 
ವನ - ಎಂದರ ಅರಣ್ಯ - ಅರಣ್ಯದಲ್ಲಿರುವ ಪ್ರಾಣಿಗಳಿಗೆಲ್ಲ, ಸಿಂಹ - 
ಸಿಂಹನು - ರಾಜನು - ವನಸಿಂಹನು. 





೮ ರ ್‌್‌್ಪ್‌್‌ 


7 ಭೆ ಸ ಬು © n 7, ಜೆ ಸ ಪಡ್‌ *3| 
1 EESTI iy dE 
_ ಗ K ಸ ಇ ಛ್ರ್ಯ/ "೧ 
ಗ DRS GIGS Ba 52S 
18 Es ಡೆ ತೆ ಸ ಗ್ರಜ 1 ಸಗ್ಗ ಭಿ ್ಚಳ್ತಿ 8 We 
12 MBER ST gpk 13 ಟಿ 6B ey 9 ೮ ೦ 
mK ಜಸು ಭ್ರಿ ಇಸ್ಟು 190 8 [ K ಟೆ ಸಜ ॥ ೫ || 
5) ಲ ಲಿ ( 2 Wit ೧ 1 
ಗ ಸೃ BET I. ತ 1 14 DR EN 
My ಹ ಪಡ ಚ 7 @ 1 1 ಎ ಸಾಗಿ ಶಿಬಿ UHH 
ya” 2 | yi ಟ್‌ 2 ಗ್ರ 12, 63 py 1 ಬ | 1) 8: 13 ಇತಿ ಮ್‌ (೧4 ಭೆ 1)” ಯ್‌ ಡೆ 12 6 
ಆ BP , 16೮ 18 [3 | MN 4 43 2 ು ಡಿ | ಸತ್‌ ಇ ತ g ko 
1ನ 2 ಓಗಿ 0 ಬಳೆ ಗಿ ಟ್ರ A 235 ಥೆ SERED. 
ಆಗ ಗಟ ಯಾಜ 1[ | ೨ ಗರಜಭಲಛಿ ಇ ಜಗ ಭ್ರ ೫೪ ೪9 ಖಿ 
5 ಐ ೫ 46. 1] BRB RK ಭಿ ಲು? 301 42 ೫) ly A 
EE: 9) 4 BB MND ಟಿ os 
1೨ 3 [< ೧ 3 {2 % ( ೧12 “ಇ (೨ DPD ಗೂ ಸ I) ಐ I ೧ 1) Te 12) 
|) ಇ ಸ್ನ ಸ್ಯ € 16 Pa 13 (3 ಕ್ರ ಶಿ {3 13೨ `ು f 32 ಗೊ ಕ Te ಇಇ, 
ಒರ ತು ಬೀಜ ಬ ಭ್ರೂ ಬಿ ಬಟು JME ಬ ಟ್ರ ಭ್‌ ಟಿ ಹಳ BNW 
0 ) ಸ್ಥೆ? 5 1! Wy) |) (2 p 2 (ಟೆ (ಟೆ 13 ಎ ಜ್ಯ 1 a ) 3 3 |e ಗಿ (> Ws 
AS ಭ್ಯ lbp ಕಷ 12 ಖಿ 13 303 ಸ್ಸ: ಟ್ಟ Na 0 ಚ 006 BW 
Hb ಟರ ಭರ ೫1ರ ಜಸ ಕ್ಕ. Bd Hwy HHH 
“cotupnbhbhg ©“ 0. |] 3% 1 HARNEY ged (2 
» Hn ಇ © 1 38 Is 2 3 0 ಡಿಟಿ 1) HW Hook ಬಾ 6 I 
3 Hh 0 p By (ಗ {AE mk ಸಪ ತ) 3 103 6% D ew (a1 ಟಿ |] 30 
TE: Fp fp. Gn ph 100೬ 11] 
ಗೆ 13 ಟ್ರ 1] Fer 114 1 ಟೆ fa ff 7% Ks (| 9) 1) ps ನ ಳೆ) ps (9 14 jd 
1 0TH ' Ww ~~ ಸ ಟು ಗ ॥) ಸ್ಸ ಡ0 1. ೫೪ ಸ್‌ 
(3 ಮ ಇಕ್ಕಿ ಬಿ ಕಿ | ಸ WW 1 0 | 0s | 
1 3. 12 13 ಸ್ಸ" | ] 3 1 | Cy 1 [2 4 yy ry 13° Fe a ಟ್ಟ Ie Ve ದ 1 6ನೆ pe | 1 
ಾ Hud DR ಬ ಟಿ TK I SS On AC iS 
ಚೆ " > BD 13 ಈ (` « 0 ಟಟ ಆ (2) [§ ಇ Kh ಇಇ. WY 0 | IR ls: I" e) Ye up e) 
GT ಫ 13 1g «se Yo ಖ ಟ್ರಿ oFKSR WW 5p + 6 (| 
1೫1 ಟ ಟ ಭಳ 8 Aad ತ (ಫೆ 
SE (ಚ ಲೆ oe |. 1) 'ನಿ (2 ಚ ಲ HD SE » le Ww. Hh (ಗ್‌ೆ 
ಲ Ny 2 ಇ ಸಟ +> ೧ 0 13 (53 r 0) ಚ್‌ 2? { lel ರ 
2 SBME ರ ಶೇ ಟ್‌ ಜ 0 
o | - ಹ ಲ. d) I 
ರಾ 
೧ ಲಾ 
ರಾ 


ನಿ 
ಜಿ 


ಕ್ಕ 


ಮ 


ನ 


ನರಸಿಂಹರೂಪಾಯ 


1000. 


587 


md 
ಣ್‌ 


- ವೆರಸಿಂಹರೂಫ 


೪ 
Pay) 
ಆ 

] | (3 
1} 
a} 


ಕಿ 


13 | ಟ್ರ ತ್‌ಾ 
ನ 1121 ಕೆ 13 
Hn ಇತ್ರ Ye 
> 10 If 13 
TH ( ತ 
ಇ ೫ ೫D 
ಕ ಗದ . 
ಚೆ 53 12 4) 
WOE 
ಇದ Wy i b 
Eo 
ರ 

~ Te ಇ 
NT PD 
W ಐ" ಇಂ 13 
Ww D A 
PRS ಆ ಸ | 
ಕ 1ಗ್ಬಿ 
f ಲ್‌ J 18 
11. ಾ ೧ 

| Ne) 
| Ww 
HK 
BEE 
eS | 
ಇ 1 4 

q 
ಗ 4) i Ye 
Ba a8 
೧ € le © 
ಗ 0 
 ಜ] 12 


1110 


ಟ್‌ 


(ಸಿ 
23 
ಲ್ಪ 
75 
3 


ತೆ 


ಮಿಲ್ಲ 


೯೦ ಮಹತ್ವ ತ್ವಾ ಗರ್ಜಸೇ 


ಟ್ಟ 
೨ 


1 


6. 


ಟಃ 
ಹ 
ೂಂಡು ಗರ್ವದಿಂದ ಕೂಡಿ 


ೇೀವರು ಮುಂದುವರಿದು ಹೇಳುತಾರೆ, 


ಹಾ) 
ಆ) 


ಜಿ ನೆ 
ಕೈಕೆ 
hd 


೯ಲದಲ್ಲಿ ಸಿ 


@ 1 
ಇಟು ಗಂ 

{3 
(ಸ {3 
೭ Ye 
13 ೨ 
@ i 
ನ 49) 
7 
ಎ8 
1 B 
೨ ಲ 
2 6 
Te Oo 
W3 ತೆ 
ಗಿಜಿ 
| 
ವ್ಸ ಜೆ 
309 AN 
Rp 
1 8) 
“೫ 
ಇ) ಇಂ) 
12 33 
೪್ರ/ a4 
BB 


ದುಸ್ತಹಂ ದುರತಿಕ್ರಮಮ್‌ ! 


ಅತಿರೌದ್ರಮಿದಂ ರೂಪಂ 


11111 // 


ಛಿ 
೦ 


ಮುಪಾಗತಾ 


pay 


ಸರ್ವೇ ದೇವತಾಸಾ 


[= 
ಫೆ 


ದೃಷ್ಟ್ವಾ ತು ಶಂಕಿತಾ 


588 


{ Fe 
1) 1 
ಜ್‌ ತ 
ಕ 
ಕ 
(3. 
(| 
2) 
ತ 
11 
p> 
ಕ ಹ್ಮ್‌ 
| 1 
11 1] 
ಗು © 
1 3 
(ey 
p 1 
ಈ) 
2 43 
"0 Tc 
Dp 
1 3 
[ಣಿ 
೨ 


We 
k 


HL Z2LH 


ನೀ 


೫ 
3” {3 
p ೫ 
9» ಬಾ 
ಲ್ಲ Ww 
(5° (8 
GQ 
1” 1 
MLE 
ಜ್‌ 
[ಕ ೧೨ 
le 02 
WW 1 
ಪ 
5 D 
6 ಜ್ರ 
3 
Ww 
B 32 
R 
ಬ್ಲ 
60) ಹ 
| 173 
1 
{ |e, 5 
2 1 
~ ಟಟ 
(ಸ ಛಿ 
| Y 
ತ್‌ (1 
ಬ |ಡೈ! 


ನ 
ಜ್‌ 


hd ಜಿ 


up we 
fon ಗ 
ನಾ 


ಕ 
1 


ನ 

ne 
~ 8 
3 ಬಿ 
we (ಸ್ರ 
f 
6 C 
i 1 


ತ Ys 
1 5 
ನ | 
18 88 
೧ 
ಠಿ ಛ್‌ 
ಟಿ 
1 
RH B 
೦ 
9) 
13 (4 
pK 
p 
೫ 332 


ನಿ 
1 0 
RN 
xu oy 
ಕ 
1 
Di [. 
(1ಬ 
|| ಈ. 
1 
3" (64 
1 ಗ್ಗ 
ಾ Py 
9 1 
1 13 
fy] 3೨ 
148 
D ೨ 
ಗ 
ಣಿ ಗೌ 
1 ಜ್ನ 
ಬ .. 
ಟೈ 
ಸಖ PD 
ಛಃ 
18) Wg 
yt 
s (| 
k 
1 «4 


Fj 
k 


11/51 


[os 
2 


3 
p 


ರ 
C 


ಣಿ 
1b 


Fo: W 
ತ 
ತ 
w f' 
12 
a 1 
ಖಿ 16ೌ 
{4 
lc is 
(2 ಇ” 
1 IE 
ಜಿ: 
I, (ಕ 
jC 
p ರ 
4 ಡ್‌ 
HW 
1 FY (| 
DD 5s MK 
» 7 


HR (ಗೃ 
HH NH 


ಸಹಸ್ರನಾಮಾವಳಿಃ 589 


ಶ್ರೀ ಮಾರ್ಕಂಡೇಯ ಉವಾಚ ॥ಟ। 


ಶ್ರೀ ಮಾರ್ಕಂಡೇಯ ಯಷಿಗಳು ಹೇಳುತ್ತಾರೆ - 
ಮಮ್‌ ಈ ನಿ ಇ ಕ ಅತಾ ಕ್ಕ ವಿ 
ದೃಷ್ಟಾ ತು ದೇವತಾಃ ಸರ್ವಾಃ ಶ್ರುತ್ಹಾ ತು ಬ್ರಹ್ಮಣಾಮುಖ್ಯಃ ! 
ಆರ ೦ ಜಗ ಈ ತ್ರಿ 
ಸ್ತೋತ್ರೇಣಾಪಿ ಚ ಸಂತುಷ್ಟಃ ಶಾಂತಭಾವಂ ಚ ಧಾರಯನ್‌ // 17611 
ಇ ೪ & ಇ ಈ ಕ್ಯಾ a 
ದೇವತೆಗಳನ್ನು ನೋಡಿ ಎಲ್ಲಾ ಸಹಸ್ರನಾಮಗಳನ್ನು ಬ್ರಹ್ಮನ ಮುಖದಿಂದ 
ಐ 
ಕೇಳಿದ ನಂತರ, ಈ ಸ್ರೋತ್ರಗಳಿಂದ ಸಂತುಷ್ಟನಾಗಿ (ಸಂತೋಷಭರಿತನಾಗಿ) 
ಶಾತಭಾವವನ್ನು ಧರಿಸಿದನು 
ಅಬ್ರವೀನ್ಮಾರಸಿಂಹಸ್ತು ಘನಗಂಭೀರ ವಿಸ್ತರ ! 
ಸರ್ವಚ್ಛೆತನ್ಯಸರ್ವಸ್ವಸಾರಸತ್ತಾಮಯೋ ಹರಿಃ 117.11 


(ಎ 


( 


ನರಸಿಂಹನಾದರೋ ಘನಗಂಭೀರತೆಯಿಂದ ಉಸಿರಾಡುತ್ತಾ (ನಿಧಾನವಾಗಿ 
೨) ಎಲ್ಲ ರೀತಿಯ ಚೈತನ್ಯ, ಎಲ್ಲದರ ಸಾರಗಳಿಂದ 
ಸಾತ್ನಿಕತೆಯಿಂದ ಕೂಡಿದ ಶ್ರೀ ಹರಿಯು ಈ ರೀತಿ ಹೇಳಿದನು. 


ಶ್ರೀ ನರಸಿಂಹಸ್ವಾಮಿಯು ಹೇಳಿದನು (ಈ ರೀತಿಯಲ್ಲಿ ಎಲ್ಲರಿಗೂ 


ಭೋ ಭೋ ದೇವವರಾಃ ಸರ್ವೇ ಪಿತಾಮಹ ಪ್ರರೋಗಮಾಃ ! 
ಶೃಣುಧ್ವಂ ಮಮ ವಾಕ್ಯಾನಿ ಭವಂತು ವಿಗತಜ್ಜ್ವರಾಃ 1117811 


ಹೇ! ಹೇ! ದೇವ ಶ್ರೇಷ್ಟರುಗಳಿರಾ, ಪಿತಾಮಹ ಬ್ರಹ್ಮನನ್ನು ಮುಂದೆ 
ಮಾಡಿಕೊಂಡು ಬಂದಿರುವ ಎಲ್ಲರುಗಳಿರಾ, ನನ್ನ ಮಾತುಗಳನ್ನು ಕೇಳಿರಿ, 
ನಿಮ್ಮ ಕಾಯಾ ವಾಚಾ ಮನಸ್ಸಿನಲ್ಲಿರುವ ಜ್ವರಗಳಿಂದ ಬಿಡುಗಡೆ 


ಹೂಂದುವರಾಗಿರಿ. 


ಯದ್ದಿತಂ ಭವತಾಂ ನೂನಂ ತತ್‌ ಕರಿಷ್ಯಾಮಿ ಸಾಂಪ್ರತಮ್‌ / 
ಏತನ್ನಾಮಸಹಸ್ರಂ ಮೇ ತ್ರಿಸಂಧ್ಯಂ ಯಃ ಪಠೇತ್‌ ಸುಧೀಃ !1/9// 


ನಿಮಗೆ ಯಾರ ರೀತಿಯಲ್ಲಿ ಹಿತವಾದುದು ಯಾವುದು, ಕಡಿಮೆ 
ಯಾಗಿರುವುದೋ ಅದನ್ನು ಕೂಡಲೇ ಯೋಗ್ಯವಾಗಿ ಕಲ್ಯಾಣವಾಗುವ 
ರೀತಿಯಲ್ಲಿ ಮಾಡುತ್ತೇನೆ. ಈ ಸಹಸ್ರನಾಮವನ್ನು ನನಗಾಗಿ ಮೂರು 
ಸಂಧ್ಯೆಯಲ್ಲಿ ಒಳ್ಳೆಯ ಬುದ್ದಿಯಿಂದ ಯಾರು ಓದುತ್ತಾರೋ ಅವರಿಗೆ 
ಕಲ್ಯಾಣವನ್ನು ಮಾಡುತ್ತೇನೆ. 


(ಗಿ ರ Poe 
ಸ ಇ) (ಎ1 4 Ye, B TX 
ue 1a 1D PD, lu | 1 ಲ ಇ 12 ಛಿ | 63 13 
ಡಿ ಡಾ 3 ಎ") WB 6) ™ 
uh 1 ಎ (5) ೦೦ at (1 4 ಎ೬ ಡೆ 
14 ನ pe 3 4% Ly, ಸೆ ಲ್ಪ ಎಷ್ಟು ೧ 4 13 13 
( ಇ BD ಜಿ 4 GW 
ಹ ತ್‌ “J 4 | Is B 
[3 ಬಜ್‌ 12 ಆ 4 1 I: ೧ 7 ಸ a ಹ ಸಹಿ 1 I 
W fT fn Lo 2 ಜಟ ಶ್ರಿ ವೆ 2 
Hh SD ಭರ | RS EE: 
ಇ ಇ ಥಿ le 9 ೧% ಬರ ಲ್ಲ ೦ PN C ಚಿ ಮ 
HLH BAST 88 AES ಸ್ಟ ಗ By =p 
0 ಟ್ಟ OK ಎ ಇ HE ಬ 9 PD 3 ಉಸ್‌ 
“ಸ ಜು. 12 ೪ 1] 1 Gl ಡಿ ಇದ್ರ ಫ್ರಿ ES HE ೫) 12 
EE ಜ.೬ WEY op DE RU 
ಲ್ಯ © ಸ್ಸ 13 ಸ H ಇ ಸ ಗ್ರ 7605 ಹ್ಮ ಸಲ್ಲಿ ದು ಟ್ರೈ ( Kk 1) 1 Kay 
“AGS LY yom LS Bd ಬಣ್ಮ ಕಸ 
ಆ) ಇ. ಸ ಜ್‌ - ~~ K ಮ ಕ TY ಲ 2 ತ್ರ ತ್ತೆ 
ಬಾರಾ 13 12- ಉ 79 | ಆ 6) (3 We ಸ ಳೆ cat 3 12 ) 
( ಇ 1) ೪. ೧) ತ A PY HB 16) ಲಿ ೧ lL Ky: ಸ ಲಃ ಕ 
» ಜಟ SRT [ 1 RWR ck BB ಟೆ ಕ Hp 
ಗ 1 ( (ಎ pe ( © 451 © ks 18” ls 7 (ಶೆ ಸ ಇ .. 
ಗ ಲ್ರ ಬ್ರ ಚ ಭ್ರ ೫ ಸಶಿ ಬ್ದ ಡ್‌ ಉಡು ಸ್ರ 5 Hwan FS i 
3 ಯ SC D4 Oy ಇ 3 u (3 © 
ಜ್‌ oT KS 2 ಕ ‘a 1) ಸ) 3 3 13 ಜೀ ಚ ಬ ಕ್ತಿ Ye. p- 3 B 0 
t ky 1 [) Hb K 1 ತೆ 0 Ff x 19 6)" () (3 1 ; ಲ. 6 
3 ಗ್ರ yop (೬ ಬ _[.: ೫ Vn (ಭ್ರ Ww 1 
ಣಿ d ಭ್ರ ಕಿ 4 al. fy | aa ಡಿ 18 (, ಸು f 
vl ಉಮ ಫಥ 0 (ಛೈ ತ BO ಇಳಿ KET 48 
|" ಕ ಕೆ ಇ k ಛಿ ೪ 6, ) 23 xo 1 6° ( ೫ 
BG 3 ಭ್‌ ಛೃ 1) ಸ್ಥಿ ಟೆ ಬೋ ಬ್‌ ಇ 3 [2 
(ಇ ಸ್ನ 1 GW 1 15 ೫ C3 WW wp WB 1» WW ಗ 1 1 
1] ಸ € A ತೆ ಒಕ ~~ Kk ny C 2 ¥ 
A ಬ ಜ್‌ ಇ ಬ ಜಪ BD 
dh NRE 1 


ಇ % 
GG HU on 
| ಎ" ಡೆ ಖು ಲಾ 13 1 ಟ್ಟ d 
Gk ಭ್ಸ 00124 Hu ॥ಭ 


ಬ ನ BP» 0 
0) ೪ Ye ೪ Kk { 
| ೮೪ ಸ ಷಿ ( 4 13 ಕ Te ರ್ಯ 
ಇ ಗಿ ಇಂಗಿ ಗ ಸಿ ತ |: 13 k 3 1 ಇ ka) J. mW ಛಿ 
[i ಪಿ ಇ 1 ¥€ ry [3 R (0 13- i 3 ಇಇ? (5 (2 
WT ತಿ ಚ ' “ co 32 
12 3 ಡೆ 


290 


ಸ 


ಸ | 591 


(ಕಿ 


ಶ್ರೀ ನೃಸಿಂಹ ಸಹಸ್ರನಾಮಾವಃ 


ದುಷ್ಟಗ್ರಹಾಶ್ಚ ಸಂತಿ ಯಕ್ಷರಾಕ್ಷಸಪನ್ಹಗಾ: / 
ಯೇ ಚ ಸಂಧ್ಯಾಗ್ರಹಾಃ ಸರ್ವೇ ಚಂಡಾಲಗ್ರಹಸಂಜ್ಞಿತಾ 118511 
ದುಷ್ಟಗ್ರಹಗಳು ನಾಶವಾಗುತ್ತವೆ ಮತ್ತು ಸ ಯಕ್ಷರು, ರಾಕ್ಷಸರು, ಪನ್ನಗಗಳು 


ಮತ್ತು ಯಾವ ಯಾವ ಸಂಧ್ಯಾಕಾಲದ ಗ್ರಹಗಳು, ಎಲ್ಲಾ ಚಂಡಾಲ 


ಗ್ರಹಗಳೆಂದು ಗುರುತಿಸಲ್ಪಡುವ ಗ್ರಹಗಳು, : 
ನಿಶಾಚರಗ್ರಹಾಶ್ಚೆವ ರೋಗಾಣಾಮಧಿದೇವತಾ: ! 
ಶೀಘ್ರಂ ನಶ್ಶಂತಿ ತೇ ಸರ್ವೇ ನೃಸಿಂಹಸ್ತರಣಾತ್‌ ಸದಾ 111861 


ರಾತ್ರಿಯಲ್ಲಿ ಓಡಾಡುವ ಗ್ರಹಗಳೂ ಸಹ, ಇದೇ ರೀತಿಯಲ್ಲಿ ರೋಗಗಳ 
ಅಧಿ ದೇವತೆಗಳೂ ಸಹ ಬಹಳ ಬೇಗ ಆ ಎಲ್ಲರೂ (ದುಷ್ಟಗ್ರಹಾದಿಗಳು), 
ನರಸಿಂಹನ ಸ್ಮರಣೆಯನ್ನು ಸದಾ ಮಾಡುವುದರಿಂದ ನಾಶಹೊಂದುತ್ತವೆ. 


ರಾಜ್ಯಕಾಮೋ ಲಭೇದ್ರಾಜ್ಯಂ ಧನಕಾಮೋ ಲಭೇದ್ದನಮ್‌ / 
de ಲಭೇದ್ವಿದ್ಧಾಂ ಬದ್ದೋ ಮುಚ್ಛೇತ ಬಂಧನಾತ್‌ 11187 ॥ 


ರಾಜ್ಯವನ್ನು ಆಶಿಸುವವನು ರಾಜ್ಯವನ್ನು ಪಡೆಯುತ್ತಾನೆ, ಧನವನ್ನು 


ಕಾಮಿಸುವವನು ಧನವನ್ನು ಪಡೆಯುತ್ತಾನೆ, ವಿದ್ಯೆಯನ್ನು ಆಶಿಸುವವನು 


ವಿದ್ಯೆಯನ್ನು ಪಡೆಯುತ್ತಾನೆ, ಸಂಸಾರದಲ್ಲಿ ಬಂಧಿತನಾದವನು ಬಂಧನದಿಂದ 
ಬಿಡುಗಡೆ ಹೊಂದುತ್ತಾನೆ. 


ವ್ಯಾಲವ್ಯಾಪ್ರಭಯಂ ನಾಸ್ತಿ ಚೋರವ್ಯಶ್ಚಿಕಜಂ ಭಯಮ್‌ ! 
ಅನುಕೂಲಾ ಭವೇದ್ಭಾರ್ಯಾ ಲೋಕೈೆಶ್ಚ ಪರಿಪೂಜ್ಯತೇ 1118811 


ವ್ಯಾಲ (ಹಾವು), ಹುಲಿಗಳಿಂದಲೂ, ಕಳ್ಳರಿಂದ ಮತ್ತು ಚೀಳಿನಿಂದ ಬರುವ 
ಭಯದಿಂದಲೂ ಬಿಡುಗಡೆ ಹೊಂದುತ್ತಾರೆ, ಪತ್ನಿಯೂ ಅನುಕೂಲಳಾಗುತ್ತಾಳೆ 


ಮತ್ತು ಎಲ್ಲಾ ಲೋಕಗಳಲ್ಲಿಯೂ ವಂದನೀಯನಾಗುತ್ತಾನೆ, ಪೂಜಿಸುತ್ತಾರೆ. 


ಸುಪುತ್ರಧನಧಾನ್ಯಾದೀನ್‌ ಪಶೂಂಶ್ಚ ವಿವಿಧಾನಪಿ ! 
ಏಶ್ಸರ್ವಮವಾಪ್ನೋತಿ ಮತ್ತಸಾದೇನ ನಿಶ್ಚಿತಮ್‌ /189// 


ಸುಪುತ್ರರು, ಧನ, ಧಾನ್ಯಾದಿಗಳು, ಪಶುಃ (ಹಸು)ಗಳು, ವಿವಿಧ ರೀತಿಯ 
ವಸ್ತುಗಳು - ಇವೆಲ್ಲವನ್ನು ನನ್ನ ಪ್ರಸಾದದಿಂದ ನಿಶ್ಚಯವಾಗಿಯೂ 


ಇಟಿ 


ಪಡೆಯು 


(0 
2೬ 


೧. 


ಕಾದಿ 


592 


ಈ ಟಿ ೧ರ € ದ್‌ 
ಗ್ರೆ [3 15 ಎ Te 3 {3 12 3 2” {2 
5 ಸು 5 » ಐ ಇ Js ೪ 1 B 
2. ap ಇ ಸ್ಸ 0 13 11ರ 1 © 
WG 9 ಪ್ರ ಥಿ ಇ AE g RP 
18 1 <_< Bk wu XK SBE ಸ ೧ನ 
೫; ಡೋ. co ಭೃ ತ ನ ee ದ ಇಇ ಯಿ 
{4 a ಆ ಜ್‌ 1 [§ ~~ ೧ ಮ ಬ xv HB 1 1 ಲಾ ಎ ವೀ 
3 | Bey A D 11) ೪4 3 Je. 1. ೧೧ ಸ {3 0 WK ್‌ ಲಿ ೬ 
(111 Ry ೫ 7 BIB BO 1 $= By 
ಈವ 3 40 ಇ pH BWP £45 6 
1 Ww WS 1 ಎ1. ಇ..( | Ly 2 ೧೦ ಪ 2 H Ww 1 
ಟಟ WEE ೪ ರ ಜ್‌ "್ಛಜೈೃದ್ರ ಸ್ರ 
4 ip ೯ ಬ a3 G W% ೮೦ ಹ ಹ 
A: M4} 
ELE ಸೈಢ್ಕೆ ॥ಟೂ 
D [3 ಆ pp» ಗ ತ್ತಿ ಗ್ಗ 3 Rf is 1ರ D ಲ ಇತ್ರ ಇದ್ದ ಬ್ದ ಡೆ Ho 53 
ಗ್ಗ] se | 49° 13 I) Bg mm jE ಕ ಈ 
(2 13 ಗ ಟ್ಟ 13 1 (3 1H 1 ಇ 1 ತ % p [6 15 WB J Ya 32 q 
) ೯ ` 1 Pr ೯ "೯ Y ಗು 6 ಬ್ರ 
KF ಮ ಬ? ಹ Rs Rg (| ಚ್‌  ಜ[್ಛ 
1 ಣ್ಣ 4 ಸ) ತೆ ಬ" & * Bue HY “Ge BR 
ಸ hy ತ್ರ (0 KW Bp S$ R154 wp 8 ೪] 
BY 1 F 1 ಸೆ 214.15: 3 ಹಿ ಭಇ ಚೂ SH ಲಾಗ 
ಐ" 0 ಆ ky x Ke (2 {9 ವಿ) ಕ ke ( ' 1) ಳು ಪ O f ಳೆ ಸ 1 ಶಿ ಇಲಿ { 15 
Ya |) 1 ನಿಸ KM ರ್ಣ ಇ (2 Ky ತ್ತ lie: | ie) K ದಿ 1) PY) ಗ್ರ ಕ (ಿ (5 | 4 ಆ (2) 
(ು ಟ್ರ್ವ/ (21 WM ಸ (5 0 | 1 ಕೆ © Bb BH 13 ಭೆ nm ಇ ಇ B ೧ ತ ಗ್ರ { 3 ys 
ಈ 4 Sw BT ತ ಗ್ಗ ಜಸ್ಟ ಗೆ ಗು RR BE Wy 6 
ಇಲ್ದ. ಐ FN: A) R 64 ಭೆ ಬ PY ¢ ke [5 a 1 Te 2) KH ( 
ನ 6) rea “ಇ NR ಗ್ರ ರು ಜಾ ಭಿ ೪ 12 6 ಗ್ರ 1 
ಗ್ರೆ ಜ್‌ ಇ c; Cg 48 (ಅ 
HG RG ತ 


ಜ್ರ ಅಲ ದ್ರ ಕಾರ ಇರದ ಇದ ಇ 
. ಲಳ ಮೃನಿ೦ಹ ಸಿಹಸ್ರಿನಾಯಾವಳಿಃ 5953 


ಪುಮಾನ್‌ ನ ಲಿಪ್ಯತೇ ಪಾಪ್ಠೆರ್ಭಕ್ತಿಂ ಮುಕ್ತಿಂ ಚ ವಿಂದತಿ / 

ನಾರೀ ಶುಭಮವಾಪ್ರೋತಿ ಸೌಭಾಗ್ಯಂ ಚ ಸುರೂಪತಾಮ್‌ //196// 
ಅಂತಹ ಮನುಷ್ಯನನ್ನು ಪಾಪಗಳು ಅಂಟುವುದಿಲ್ಲ. ಭಕ್ತಿ, ಮುಕ್ತಿಯನ್ನು 
ಹೊಂದುತ್ತಾನೆ. ನಾರಿಯು ಶುಭವನ್ನು ಹೊಂದುತ್ತಾಳೆ, ಸೌಭಾಗ್ಯವನ್ನು 
ಸುರೂಪವನ್ನೂ ಹೊಂದುತ್ತಾಳೆ. 


ತನ್ನ ಪತಿಯ ಪ್ರಿಯತೆಯನ್ನು ಪಡೆಯುತ್ತಾಳೆ ಮತು ವೈಧವ್ಯವನ್ನು 
ಪಡೆಯುವುದಿಲ್ಲ, ಆ ಪತ್ನಿಯು ಪತಿಯೊಡನೆ ಜನ್ಮದ ಕೊನೆಯಲ್ಲಿ 
ಸಂಯಕ್‌ಜ್ಞಾನ - ಆತ್ಮಜ್ಞಾನ - ಪರಮಾತ್ಮ ಜ್ಞಾನವನ್ನು ಹೊಂದುತಾಳೆ 

೯8 ಈ ಣಾ ೦ 


ಭೂಮಿ ಪ್ರದಕ್ಷಿಣೆಯಿಂದ ಮನುಷ್ಯನು ಯಾವ ಫಲವನ್ನು ಕಾಲಕ್ರಮದಲ್ಲಿ 
ಹೊಂದುವನೋ ಅದೇ ಫಲವನ್ನು ನರಸಿಂಹನ ಪ್ರದಕ್ಷಿಣೆಯಿಂದ ಹೊಂದುತ್ತಾನೆ. 


ಶ್ರೀ ಮಾರ್ಕಂಡೇಯ ಉವಾಚ ॥ 
| ಶ್ರೀ ಮಾರ್ಕಂಡೇಯ ಯಷಿಯು ಹೇಳಿದರು, 

ಇತ್ಯಾಕ್ವಾ ದೇವ್‌ ದೇವೇಶೋ ಲಕ್ಷ್ಮೀಮಾಲಿಂಗ್ಯ ಲೀಲಯಾ / 

ಪ್ರಹ್ಲಾದ ಸ್ಥಾಭಿಷೇಕಂ ತು ಬ್ರಹ್ಮಣೇ ಚೂಪದಿಷ್ಟವಾನ್‌ //199// 

ಈ ರೀತಿ ಹೇಳಿದ ನಂತರ ದೇವ ದೇವೇಶನಾದ ನರಸಿಂಹನು ಲೀಲೆಯಿಂದ 
ಶ್ರೀ ಮಹಾಲಕ್ಷ್ಮಿಯನ್ನು ಆಲಿಂಗಿಸಿಕೊಂಡು, ಪ್ರಹ್ಲಾದನ ಅಭೀಷೇಕದ 
ವಿಚಾರವನ್ನು ಬ್ರಹ್ಮನಿಗೆ ಉಪದೇಶ ಮಾಡಿದನು, 


ಲ್‌ 
ಶ್ರೀನೃಸಿಂಹಪ್ರಸಾದೇನ ಲೋಕಾನಾಂ ಚ ಹಿತಾಯ ವೈ ! 


ಸ್ವರೂಪಂ ದರ್ಶಯಾಮಾಸ ಪ್ರಕೃತಿಸ್ಕೋಠಭವತ್ತದಾ 1120011 





594 


3 
5) 


ನ್‌ | 


ಗಿ 
ಪ್ರ ಟಟ ಲಿ ಟೂಲ್‌ ek ho ಡ್‌್‌ ಜ್‌ ಇ. 


py 
ರಾ 


ಠ್‌ 


ಇಣ್‌ಂಗಿಪಗ 


ಹ ಎ ಲಾ ಮಾದ ಸಾತು 
CS ಯಯ ಘಿ 


೧೬ ಮಾ ೨, ಎಳೆತ ೧೨3೧೦ 
ಬಹ್ಮಾರಿಪಿ ದ.ತರಾಜ್ಞೀ 
ಆ ಈ ಆರಿ 2 


ಯೌ ಸ್ವಯಮ್‌ 1120111 


(2 4 
45 
ಟ್‌ 
೪ 
a 
(0ಿ 6 
ಗವ 
(ಸ 
W & 
(5 ಗೈ) 
ಸಿ 
FP 
Bb H 
va ೫ 
63 ಛೆ 
ಜ.1 
7 
Wo 
ris » 
ಗ್ರ 
ಆ. ್ಸಗ್ರೆ 
66 
ೆ ಗ 
3 6 
ಸ 9 
9 13 
(3) (23 
ಳು (ಲ 
1 


uy 


Bl 
ಆ 


ನೆ ೧೬ ೧ 


ಇಲ್‌ 
ಈೈ 
© 


ರ್ಗರಾಜಾ 


ಠ್‌ 
ಉನ 
23 


ಗ 


ರಾಜ್ನದಿಂದ 21 ಯುಗಗಳ ಕ 


ಬ 


12 [DY 


ಮ್‌ 120311 


a ಆತಾ ಆತೆ ಆಲ್‌ 
ನಮನುತಮ 


ನೋ ಆಗ ಇಂದ್ರನು 


-]3 


ಆ 
ಡೆದರು. 


9 1 


ಪರಾ 120411 


ಲತೆ) 


ನಿರ್ಮಿತಂ 


ೀವರಿಂದ ನಿರ್ಮಿತವಾಯಿತು. 


ಸ 
(ಈ) 


RY 
1 
O 
8 Ff 
ಜಿ  : 
ಈ 
೫ ಸ್ಳ 
ಟಿ 
(| 
4. 
© "ಬ್ಗ 
೫ 1" 
18 
Ir: 


ದಿ 


ಖಾ 112051 


ಥಿ 


ಬೇರೆಯವರಿಗೆ ಹೇಳಿದರು. 


ಾದಿಗಳಗೆ ಇದನ್ನು ಹೇಳಿಕೊಟ್ಟ 


$ 


ರರು, ಉರಗರು 


ಇ 
ಎವ 


ನ. ವಿದಾ 
bl ಭ್ರ ನ 


ಮುಕ್ತ 
CA 


ಸಹಸ್ರನಾಮ ಸ್ತೋತ್ರದ ಪಠನದಿಂದ ಪರಿಶುದ್ದ 
೨ 
ಮನಸ್ಸಿನವರಾದರು. ಸನತ್‌ಕುಮಾರರಿಂದ ಭರದ್ವಾಜ ಮಹಾಮುನಿಯೂ 
ದ್‌ ಲ್ಲೆ 
ಎ 


ಹೇಳಿದರು, 
ಜೈಮಿನಿಯಾಯ ಸ ಪ್ರಾಹ ಸೋಡಬ್ರವೀಚ್ಚವನಾಯ ಚ / 
ತಸ್ಮಾದವಾಪ ಶಾಂಡಿಲ್ಯೋ ಗರ್ಗಾಯ ಪ್ರಾಹ ವೈ ಮುನಿಃ 1120911 
ಅಗ್ನಿಪುತ್ರರು ಜೈಮಿನಿಯವರಿಗೆ ಹೇಳಿದರು. ಅವರು ಚ್ಯ್ಛವನರಿಗೂ, 
ಅವರಿಂದ ಶಾಂಡಿಲ್ಕರು ಪಡೆದರು. ಶಾಂಡಿಲ್ಯ ಖಷಿಗಳು ಗರ್ಗರಿಗೆ' ಹೇಳಿದರು. 


ಮೃತ್ಯುಂಜಯಾಯ ಸ ಪ್ರಾಹ ಜಾತೂಕರ್ಣಾಯ ಸಂಯಮೀಾ ! 
ವಿಷ್ಣುವ್ಧದ್ದಾಯ ಸ ಪ್ರಾಹ ಸೋಠಪಿ ಬೋಧಾಯನಾಯ ಚ 12101 


ಗರ್ಗರು ಮೃತ್ಯುಂಜಯರಿಗೆ ಹೇಳಿದರು, ಸಂಯುಮಿಗಳಾದ ಅವರು 
ಜಾತೂಕರ್ಣರಿಗೆ ಹೇಳಿದರು, ಅವರು ವಿಷ್ಣುವೃದ್ದರಿಗೆ ಹೇಳಿದರು, ಅವರೂ 
(ವಿಷ್ಣುವೃದ್ದರೂ) ಬೋಧಾಯನರಿಗೆ ಹೇಳಿದರು. 


ಕಮಾತ ವಿಷುವೇ ಪ್ರಾಹ ಸ ಪ್ರಾಹೋದಾ ಮಕುಕಯೇ ! 
ಯ ಜು ಸ್ರ ಹ ಧಿ bs 
ಮವಾಪ ಚ 121111 


ಧ್ರ 


( 


[a 


ಸಸಿಂಹತೇಜಸಸಾತು ಪಾಪ ಸಿ 
ಲ". ಒಂ ಹ್‌ ಹ 


೨0 


ಕ್ರಮವಾಗಿ ವಿಷ್ಣುವಿಗೇ ಮ! ಅವರು ಉದ್ದಾಮ ಬೂ 
ಅವರಿಂದ ನಸಿಂಹ ತೇಜರೂಪ ದರು ಮತ್ತು ಸಿದ್ದಿ ಯನ್ನು ಪಡೆದರು. 


6 


596 


ತ 


ರ್ಟ ಎ 


ರಾತಿಂ ಎಟಿ 


6 
೬ 


ro 


ಇ 
) » ಜಡ ್ಸ! 
ee 


ಇ 
ಛ್‌ 


ಮು 


ಡಿಲ್ಲಿ 


[ 


15) ) 


3. 


ಸ್‌ 
ee ನಗ 


pe 


ಸ್ಕ್ಯಾನ್‌ 
es Ce ಆಳ್‌ ಸ 


© 


ಡು ಸ್‌ ಇ. 


ಪಿ 


ಹ 


pin ಗ ಜಾ, 
ರಾಮಿ ಸ ರ ಗಿ ಯ ಭಣ): 


SOE 


ಕ) 


ದಿಂದ ಕಾಗ ಕಮ್ಮ ಜ್ನ ಜಾರಲು ಅಪಾ ಬಜ 
ಲ್‌ ಆಗ್‌ 


ಈ 

ಗಲಿ 
ಲೆ 
we 


| 


ಲ್‌ 
Ce 


ಜ್‌ 
ಮವಲ 


ಹ 


ಸಲ ಗಾಲ್‌, 


ಕ ರನ್ನು 
ಗೆ) ಅಮೃ 


ಕ ಷ್ಟ a: 4 1 K 
ST bd Cu \ ಬಹಯ ತ 


pS 


ಭಾ 


[3 


ey 
ಇ 


ಶಾಪ್ರ ತಮ್‌ 1121311 


ನಗೆ (ಶ್ರೀ ಪರಾಶರರಿಗೆ) 


ದ 


ಪ್ರೀ ಪರಾಶರ ಉವಾಚ !| 


ತಾಶ್ರಯಂ ದೇವಂ ವ್ಯಸಿಂಹಂ ಪರಮೇಶ್ವ ರಮ್‌ ! 


ಶ್ರೀ ಪರಾಶರರು ಹೇಳಿದರು - 


ಸರ್ಮ 
ಮು ಹಂ ಸಂದಶ 


ಾಮೊೌಸ ಮಾರ್ಕಂಡೌ್‌ಯೋ ಮಹಾಮುನಿಃ 112141! 


(ಸ 


೯ ಇ. 


fa 


[oo] 


ಇದ ದೇವನಾದ ಪರಮೇಶ್ನರನಾದ 


ಕೇಯ ಮಹಾಮುನಿಯು 


ಕಾವಿ 
ಓವ 


ಾರ್ಶಂ 


ತಾ 


ಫ್‌ 
ಗ್‌ 


ಗ 


ಗೆ) 


ಶರರಿ 


ಈ 


ಮಿದಂ ಸೊ 


ಕಲಿತಾರಕಮ್‌ 1121511 


ಹೆ 


ಆಟಾ 


ಣಾಂ ದುರ್ಜಯ 


ಇಲ್ಲ 
ಬೆ 


ಲ 
ಪ್ರಾಣಕ್ಕೆ ಸಮಾನವಾದುದು ಈ ನರಸಿಂಹ ಸಹಸ್ರನಾಮವು. 


ಗೋಪ್ಯವಾಗಿ (ಗುಟ್ಟಾಗಿಯೂ), ಶುಚಿಯಾಗಿಯೂ, ವ್ರತದ 


ಪ್ರಾಣತುಲ್ಯ 
ಣ್‌ ೨ ಳ್‌ ಸ್‌ 
ಸ್ರೆಪಸಿದ್ಧಿ ಪದಂ 


ಇದನ್ನು 
ಸಮಾನ ರೀತಿಯಲಿ 


೧೨ 


ದ್ದು. 


ಜಪವಾಗಿ ಮಾಡಬೇಕು. ಮನುಷ್ಠರಿಗೆ ಕ್ಷಿಪ್ರವಾಗಿ 


ಲಭಿಸಲು ಸುಲಭ ಸಾಧ್ಯವಲ್ಲ K 


ನ್ನು ಕೊಡತಕ್ಕ 
೦ಸಾರ ಸಾಗರ / ಭವಸಾಗರವನ್ನು 


ಸಿದ್ದಿಯ 


ಧಿ 


ಕಲಿಯಲ್ಲಿ ಸ 


0ತ್ರವೇ ಇದು. 


ಮ 


ತಾರಣ - ದಾಟಿಸುವ ನರಸಿಂಹನ ಮಹಾಸಹಸ್ರನಾಮ 


ಇರುವ ಕಾವಾ ಸರ ಇಷು ಕರದಿ ರ 507 
ಸಹಸ್ರನಾಮಾವಳಿ: 


ಪೆ 
ಯಸ್ಕ ಸತ್ನಾ ಚ ನಮೋಕ್ತಾ ತಪಃ ಪೂಜಾ ಕ್ರಿಯಾದಿಷು / 
ನೂನ್ಯಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ / 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀವಂ ಜನಾರ್ದನ / 
ಯತ್ಛೃತಂ ತು ಮಯಾ ಪೂಜಾ ಪರಿಪೂರ್ಣಂ ತದಸ್ತು ಮೇ ॥! 
ಅನಯಾ ಸಹಸ್ರನಾಮ ಪಠನೇನ ಕಥನೇನ ಶ್ರವಣೇನ ಮನನೇನ 
ಭಾವರಚನೇನ ಯೇ ಯೇ ಫಲಾನಿ ಸಂಭವಿಷ್ಯಂತಿ ತತ್ಸರ್ವಂ ತ್ರಶ್ರಾದಯೋಃ 
ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ // 


ಅನೇನ ಭಗವಾನ್‌ ಸರ್ವಾತ್ಮಕ: ಸುಪ್ರೀತೋ ಸುಪ್ರಸನ್ನೋ ವರದೋ ಭವಂತು 


ಪ್ರಾಯಶ್ಚಿತ್ತಾರ್ಥಂ, ನಾಮತ್ರಯ ಮಂತ್ರ ಜಪಂ ಕರಿಷ್ಯೇ / 
ಅಚ್ಛಾತಾಯ ನಮಃ | ಅನಂತಾಯ ನಮಃ | ಗೋವಿಂದಾಯ ನಮಃ / 


ಅಚುತಾಯ ನಮಃ /! ಅನಂತಾಯ ನಮಃ 1 ಗೋವಿಂದಾಯ ನಮಃ |! 
ಅಚ್ಛತಾಯ ನಮಃ / ಅನಂತಾಯ ನಮಃ ! ಗೋವಿಂದಾಯ ನಮಃ / 
ಅಚ್ಛತಾನಂತ ಗೋವಿಂದೇಭ್ಯೋ ನಮಃ 1 

ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ವ್ಯಾತ್ಮನಾ ವಾ 

ಪ್ರಕೃತೇ ಸ್ವಭಾವಾತ್‌ ಕರೋಮಿ ಯದ್ಧತ್‌ ಸಕಲಂ ಪರಸ್ಮೈ 
ಶ್ರೀಮನ್ನಾರಾಯಣಾಯೇತಿ ಸಮರ್ರಯಾಮಿ 


ಶ್ರೀಮಚ್ಛಂಕರಾಚಾರ್ಯ ವಿರಚಿತ 
ಶ್ರೀ ಲಕ್ಷ್ಮೀನೃಸಿಂಹ ಕರಾವಲಂಬನ ಸ್ತೋತ್ರಮ್‌ 
ಶ್ಲೋಕ, ಪ್ರತಿಪದಾರ್ಥ, ತಾತ್ತರ್ಯಗಳು 


ಶ್ರೀಮತ್ಪಯೋನಿಧಿನಿಕೇತನ ಚಕ್ರಪಾಣೇ 
ಭೋಗಿಂದ್ರಭೋಗಿಫಣಿರಂಜಿತಪುಣ್ಯಮೂರ್ತೇ 
ಯೋಗೀಶಶಾಶ್ಚತಶರಣ್ಯಭವಾಬ್ದಿಪೋತ 
ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಮ್‌ 1೧! 


ಶ್ರೀಮತ್‌ - ಸಂಪತ್ತುಳ್ಳ, ಪ್ರ ಪ್ರಖ್ಯಾತವಾದ, ಸುಂದರ, ಸುದೈವವುಳ್ಳ, ಪಯೋನಿಧಿ 
- ಸಮುದ್ರದಲ್ಲಿ, ನಿಕೇತನ - ಅರಮ ನೆ, ವಾಸಸ್ಥಾನ, ಚಕ್ರಪಾಣೇ - ಚಕ್ರವನ್ನು ಕೈಯಲ್ಲಿ 
ಹಿಡಿದುಕೊಂಡಿರುವ, ಭೋಗೀಂದ್ರ - ಸುಖಗಳಲ್ಲೆಲ್ಲಾ ಹೆಚ್ಚಾದ ಸುಖಗಳನ್ನು ಕೊಡತಕ್ಕ, 
ಭೋಗಿ - ರಾಜ, ನಾಗರಹಾವಿನ ಹಾಸಿಗೆ, (ಆದಿಶೇಷನ "ಹಾಸಿಗೆ). ಫಣಿರಂಜಿತ - : 
ಹೆಡೆಗಳಿಂದ ಕೂಡಿ ಚೆನ್ನಾಗಿ ಕಾಣುತ್ತಿರುವ, ಪುಣ್ಯಮೂರ್ತೆೇ - ಪವಿತ್ರ, ಮಂಗಳಕರ, 


ಸುಂದರ, ಮಧುರ, ಪ್ರಿಯಕರವಾದ ಆಕಾರವುಳ್ಳ; ಯೋಗೀಶ - ಸಂನ್ಯಾಸಿ, ಭಕ್ತಿಯನ್ನು 
ಎಡೆಬಿಡದೇ ಆಚರಿಸತಕ್ಕವರಿಗೆ ಒಡೆಯನಾದ; ಶಾಶ್ವತ - ಚಿರಕಾಲ ಬಾಳುವ, ಕಳೆದು 
oe ಇರುವ, ಶರಣ್ಯ - ರಕ್ಷಣ, ಸ ವವು ತಕ್ಕ ಸ್ಥಳವಾ ಸ್ವ ಭವಾಬ್ಧ 


ಅಥವಾ ಹ! ವನಾದ; ಲಕಿ ಕ್ಮೀನೃಸಿಂಹ - ಧನ, ಸೌಂದರ್ಯ ಯಶಸ್ಸು ತೇಜಸ 
ಕಾಂತಿಗಳಿಗೆ ದೇವತೆಯಾದ ಲಕ್ಷ್ಮಿಯಿಂದ ಕೂಡಿದ, ಮನುಷ್ಯ ದೇಹ ಮತ್ತು ಸಿಂಹದ 
ತಲೆಯಿಂದ ಕೂಡಿದ ನರಸಿಂಹ "ಸ್ವಾಮಿಯೇ, ಹೇ - ಎಲೈ, ಮಮ - ನನಗೆ, ದೇಹಿ - 
ಕೊಡು, ದಯಪಾಲಿಸು, ಕರಾವಲಂಬಂ - ಕೈಗಳಿಗೆ, ಆಧಾರವನ್ನು ಕೋಲನ್ನು ಆಶ್ರಯವನ್ನು 


ತಾತ್ಪರ್ಯ, | 

ಸಂಪತ್ತು, ಪ್ರಖ್ಯಾತಿ, ಸುದೈ ವಗಳಿಂದ ಕೂಡಿದ ಸಮುದ ್ರದಲ್ಲಿರುವ ಅರಮನೆ, 
ವಾಸಸ್ಥಾನದಲ್ಲಿ ಕೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡು ಇರತಕ್ಕ; ಸುಖಗಳಲ್ಲೆಲ್ಲ ಹೆಚ್ಚಾದ 
ಸುಖವನ್ನು ಕೊಡತಕ್ಕ ಹೆಡೆಗಳಿಂದ ಕೂಡಿದ ಆದಿಶೇಷನ ಹಾಸಿಗೆಯಲ್ಲಿ ಇರುವ ಪವಿತ್ರವಾದ 
ಮಂಗಳಕರ ಸುಂದರ ಮಧುರ ಪ್ರಿಯಕರವಾದ ಆಕಾರವುಳ್ಳ; ಭಕ್ತಿಯನ್ನು ಬಿಡದೇ 
ಆಚರಿಸತಕ್ಕವರಿಗೆ ಒಡೆಯನಾದ; ಕಳೆದು ಹೋಗದೆ ಇರುವ ಆಶ್ರಯವನ್ನು ಕೊಡತಕ್ಕ 
ಸ್ಥಾನವಾದ; ಕಣ್ಣಿಗೆ ಕಾಣುವ ಪ್ರಪಂಚವೆಂಬ ಸಮುದ್ರದಿಂದ ದಾಟಿಸಿ ಮತ್ತು ಪವಿತ್ರಗೊಳಿಸಕ್ಕೆ; 
ಧನ ಸೌಂದರ್ಯ "ಯಶಸ್ಸು ಕಾಂತಿಗಳಿಗೆ ದೇವತೆಯಾದ ಲಕ್ಷ್ಮಿಯಿಂದ ಕೂಡಿದ; ಮನುಷ್ಯನ 


0} 


ಹ ಸ್ವಾಮಿಯೇ! ಲಕ್ಷ್ಮೀ ನರಸಿಂಹ ಸ್ವಾಮಿಯೇ, 


ಆಸರೆಯನ್ನು ಕೊಡು. 


ಬ್ರಹ್ಮೇಂದ್ರರುದ್ರಮರುದರ್ಕಕಿರೀಟಕೋಟೀ 


ಸಂಘಟ್ಟಿತಾಂಪ್ರಿಕಮಲಾಮಲಕಾಂತಿಕಾಂತ | 


ಲಕ್ಷ್ಮೀಲಸತ್ಕುಚಸರೋರುಹರಾಜಹಂಸ 


ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಮ್‌ 11೨1 


೯ಕಿರೀಟಕೋಟೀ - ಬ್ರಹ್ಮ, ಇಂದ್ರ, ರುದ್ರ, ಮರುತ್ತು, 


4 


ಅಧಿ 


ಮುಕಾಯ ಅಥವಾ 


ನಿಕವಾದ, 


ಟಿ - ಅಧಿ 


ಅಬು 
ರ 


ಕಾಂತಿ - 
- ಪ್ರಕಾಶಿಸುವ, 


$) 


ಕಲಂಕವಿಲ್ಲದ 


ರಲ, ಹೊಳೆಯುವ, 


ಷಾಯ 
2 
೦ತಿರ 


2 


ಲಸತ 


ರೋವರದಲಿ. ಬಂದಿರು 


pl 


€-ಲಕ್ಷ್ಮಿ 


ಜಾರ ಇ 
ಬಿ; ಲಕ್ಷ್ಮ 


ಆ 


ಆಗು 


ಧ್ರ 
hs 


ww 


ಣ್ಣ 
ಣಿ) 


ವ, ರಾಜಹಂ 
ನೃಸಿಂಹ ಮಮದೇಹಿ ಕರಾವಲಂಬಂ. 


ವು 


ಮ 


ಒವಿ 
ಣಿ) 


pS. 

» 8 
೫8 
ಲ್ರ್ರ/ 
ನ 
po 

ಬ 
ಗ 
ಬ್‌ ಗ 
C (ದ 
Te 

1 
1 9) 
Kk, © 
a x 
Pe 
HH ೫ 

K ವ" 
ಚ 
» ೫ 

(ತೆ 
132 ಸತ 
೧ 
8 oF 
1 + 

Cc 

3 

1) 


ನಗಳೆಂಬ 


ಗ 
ರಾಜನಂತಿರುವ, ಲಕ್ಮೀ ನರಸಿಂಹ ಸ್ನಾಮಿಯೇ 


ಶೇಡಿ 
ತೇಜಸ್ಸುಳ್ಳ 


ಮಂತಿರುವ, ಲ 


ಉಬಿ (ಬೀ 
ಖಿ 


ತೇಜಸ್ಸುಗಳಿಗೆ 


ದ್ರ 


eb 


[a 


ಸೂರ್ಯ ಇವರುಗಳು ದೇವತೆಗಳಲಿ ಬಹು 
ಏಕಾದಶ ರುದ್ರರು, ದೇವತೆಗಳ ರಾಜನಾದ 


ಷಾತ 
ಜಲ್ಮಾ 


೧ 


೯8 


ತು 


೧೩ 
eer 


ಇರ್‌ ಈ 


ಜಾಗ 
{od H 


ಭ್ರ 


ಶಿ ಲ ಮರ್ಯಾದ್‌ 
pe TN } Caw 


ಹಾ 
ಕ್‌ 


KP ೧ 18 
22. © 
ಮ 

B | Dp 
೨ R'T 
Te Bu 
44112 
Bopp 
a 0 3 ಗಿ 
ದೃ ಸೆ 
ಎ₹ Te 
ಇ) ಆ 18 
13 6) 15 ೧ 
₹ Bop © 
ಇ B44 
le Ks tw 
(2 KA 
6 

BBE ಟಿ 
Baw 
೫3 6ಕ್ಕೆ ಥ್‌ ಬು 
3 ವೆ (2 
ಇಟ್ಟ ಬ 18 
1) ರ್ಣ 
pe 
1 ಸೆ |) 
1 ಸರಾ ಬ 
1) Yo (3 | 
4 (6 ಛಿ py 
1] fd 13 
() kK A 4 
0 He) | fa 


Wo NH 
(೨ 0 4: 0 
ಸ್‌ Ye 1» ( 


a 18 
Ho 
ಇಲ್ಲಿ 
WT 
1 ಚ! 
SS 
® B 
2 HH 
ಳು 
HH 
೫3 
i» ಗಿ 
ಗ್ರ ಬ 
ಸ 
3 a3 pe 
Bur kB 
ಎ 
wy) WR ap 
of) (೨ 
© To 
SR; 
ಇ EK 9 
1 1) Te 
Be ಕಿ) 
| ‘| j 
PE 
Fc (2 0 
l, D (ಪ 
4 
ಃ 13 
6)! ಛಿ 
yw 
ಗಟ್‌ ಗ 
pe: D <¢ 
d 13 ೧ 
1) ೪. 8) 
6 (2 6 
೫D 3 
ಆಜ ಓ 


9೨ 


ಸಂಸಾರ ಘೋರಗಹನೇ ಚರತೋ ಮುರಾರೇ 
ಮಾರೋಗ್ರಭೀಕರಮೃಗಪ್ರವರಾರ್ದಿತಸ್ಯ 
ಮಾತ್ಸರ್ಯದುಸ್ಪಹನಿದಾಘನಿಪೀಡಿತಸ್ಯ 

ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಮ್‌ 1೩1 


ಸಂಸಾರ - ಜಗತ್ತು, ಪ್ರಪಂಚ, ಐಹಿಕ ಜೀವನದಲ್ಲಿ, ಘೋರ - ಭಯಂಕರ, ಅತಿ 
ದುಷ್ಟವಾದ, ಗಹನೇ - ಅರಣ್ಯ, ಆಳವಾದ, ದುರ್ಗಮವಾದ; ಚರತೋ - ಅಡ್ಡಾಡು 
ಚಲಿಸುತ್ತಿರುವ, ಮುರಾರೇ - ಮುರನಿಗೆ ಶತೃವಾದ ಮುರಾರಿಯೇ! ಮಾರ - ಮನ್ಮಥ, 
ಉಗ್ರ - ಕೋಪವುಳ್ಳ, ಭೀಕರ - ಭಯವುಂಟುಮಾಡುವ, ಮೃಗ - ಪ್ರಾಣಿ, ಪ್ರವರಾರ್ದಿತಸ್ಥ 
- ಪೀಡಿಸಲ್ಪಟ್ಟ; ಮಾತ್ಸರ್ಯ - ಹೊಟ್ಟೆಕಿಚ್ಚು, ವೈರತ್ವ, ದುಸ್ಸಹ - ಸಹಿಸಲಸಾಧ್ಯವಾದ 


ತ 
ನಿಧಾಘನಿಪೀಡಿತಸ್ಯ - ಕಾಡುಮೃಗಗಳಿಂದ ಹಿಂಸಿಸಲ್ಪಟ್ಟ; ಲಕ್ಷ್ಮೀನೃಸಿಂಹ ಮಮ ದೇಹಿ 
ಕರಾವಲಂಬಂ. 


ಒಪ 


ಒಪ 


ಓಟ. 1 
$9 


ಮುರನೆಂಬುವನ ಶತೃವಾದ ಮುರಾರಿಯೇ! ಲಕ್ಷ್ಮೀ ನರಸಿಂಹ ಸ್ವಾಮಿಯೇ! 
ದಟ್ಟವಾದ ದಾರಿಗಳೇ ಕಾಣದಿರುವ ಭಯವನ್ನು ಹುಟ್ಟಿಸುವ ಈ ಪ್ರಪಂಚದಲ್ಲಿ ನಾನು 
ಓಡಾಡುತ್ತಿದ್ದೇನೆ. ಉಗ್ರ ಅಂದರೆ ಕೋಪವನ್ನು ಹೆದರಿಕೆಯನ್ನು ಹುಟ್ಟಿಸುವ ಪ್ರಾಣಗ 
ಹಾಗೆ ಈ ಮನ್ಮಥ ಅಂದರೆ ಆಸೆಯಿಂದ ಪೀಡಿಸಲ್ಪಡುತ್ತಿದ್ದೇನೆ. ಮನ್ಮಥನಿಂದ ಮತ 
ಹೊಟ್ಟೆ ಕಿಚ್ಚು ಎಂಬುದರಿಂದ ಸಹಿಸಲಾರದಷ್ಟು ತೊಂದರೆಯಾಗುತ್ತಿದೆ. ನನಗೆ, ಇಂತ 
ನನ್ನ ಕೈಗಳಿಗೆ ನೀನು ಆಸರೆಯನ್ನು ಕೊಡು! 


ಲೂ. ಉಗಿ 


al 4 


ತಾ 
ಈ ಪ್ರಪಂಚ, ಮನ್ಮಥ, ಮಾತ್ಸರ್ಯಗಳಲ್ಲಿ ಸಿಕ್ಕಿರುವ ನನಗೆ ಆಸರೆಯನ್ನು ಕೊಡು. 


ಸಂಸಾರಕೂಪಮತಿಘೋರಮಗಾಧಮೂಲಂ 
ಸಂಪ್ರಾಪ್ಯ ದುಃಖಶತಸರ್ಪಸಮಾಕುಲಸ್ಯ 

ದೀನಸ್ಯ ದೇವ ಕೃಪಣಾಪದಮಾಗತಸ್ಯ 

ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಮ್‌ 11೪॥| 


ಸಂಸಾರ - ಜಗತ್ತು / ಐಹಿಕ ಜೀವನವು, ಕೂಪಂ - ಭಾವಿಯು, ಅತಿ ಘೋರಂ 
- ಬಹಳ ಭಯವನ್ನುಂಟುಮಾಡತಕ್ಕದ್ದು » : ಅಗಾಧ ಮೂಲಂ - ಬಹಳ ಹಿಂದಿನದು / 
ತುಂಬ ಹಿಂದೆ ಶುರುವಾದ್ದು, ಮೇರೆಯಿಲ್ಲದ; ಸಂಪ್ರಾಪ್ಯ - ಪಡೆದು ಅಥವಾ ಹೊಂದಿ, 
ದುಃಖ - ದುಃಖ, ಸಂಕಟ, ಶತ - ನೂರಾರು / ಎಣಿಸಲಾದಷ್ಟು, ಸರ್ಪ - ಹಾವುಗಳು, 


{3} ಟಃ | UW ನಾ (yn ೪6% pa 2 ಕಾ 
HH fF ಇ" fy ಇ ೫ ೫ (೪ ಜಗಳ ಡೆ 
£3 4. ey ತೆ ¢ B ತೆ ಆ + CS CR 2 © 
WIE ARES ಗಜ ಲದ 
ಎ ಬ ಸು ಷ್ಜ (. ೨ 1 TY © Ere $3 C 13 ] ೧ 
A (೧ I a 3 te 7% 41 ಇ ೫ ಇಸ 0) ೧ ಇ ಕ್ಮ 
ಸ 1 1 ಗ ಗಳ ಟೆ 8 SUC 
¢) we ೬. | ಣಿ ೫ a ೫|6 
be SB ಜಟೆ ಇ Bc ಜಿ 
Ha UAE RSS H po wd 
HBR BE 3 ABBE GA 
» pT Mcp Bc | ಸ ಭ್ರ ಇಸ ದ್ದ 
ಸ 3 k3- {3 ಗ H KE 3 KC (ತ ಸ B Te f 4 6) 6 ವ (ಬ 
{) 1 Ww 3 Wag na P 4.2 “ ಲ ಟ್ಟ 
fu 12 We J 3 ಓತಿ (3 3 (3 Pe “ಡಿ * ಬ 1 5 D {3 ಳಾ WB 3 
%5 1) = 12 ಹ್‌ 9 1 ಇ ಶ್ರಿ bc 4) (ಪ್ರ 1 Ww WW 1 (ಚ 2 ಸೆ 
Hd BSD ಬ ಭಿ Ro DH 
a SS ES ಟ್ರ 0 Ke ಇ © Kk’ 4 ೪ 
“ದ ಸ J ಛಿ [ಗಟ್ಟಿಗೆ 6 B35 WG ಜ್ರ ಸ್‌ 
PN ರಿ ತೆ | ಇ” 9 ತ್‌ 0 ಸ್ಟೆ 1 ಟೇ | ಬ 1 AD a2 6) 
೬.೫ 1೪0 ಗಟ ಹೆಚ ಸ ಜಸ. BIS ಗರಿ ಟೆ ಟಸ್‌ ಛ್ರ 
(' Ta 1/2 18 HB ಣ್ಯ ಇ 4 (5 (3 11. © 1 ಕ ಹ್‌ ಜು ಟ್ರಾ ಛ್‌ 
"4 ay ್ಟಿ PB 2 ಭೀ ದಜ ಕ ಜಟ [ಟೂ 
13 ಓ.. u) ತ ಆ ಣ್ಯ 3 3 xf ಶೆ 6) ] <) 63 (a | ಶ್‌ UY te 1 yt mo (ಛೆ 
(11 12. aso BN ಕೆ ೧ Ie ೨ 15 22 k (5 2. H 4 ೧ 
1] ಕೆ ye ( ಕ 18 00) |] pu i i) D | 3 (3 K ಹ la 18 13) 312 lp: I 4) 
ಲು C 6 .. 0 ಲಿ ಭು ೧ ಆ ಇ] (3 © | (2 | ಗ ಹ J) 16 | 12 
u} (1 3 ಣ್‌ Kf << 18 4 ಎಷ್ಟು K ತ ” 1] Ve V2 ತ 312 ೫ ಆ (೧- ಚ ಕಾ 
ಆಜ ಕ್ನದ್ಛಿ HEE BS” Me SDE 
ವ ಟಿ ಯಂ 6 (6 Ha Har ಬೆಂದ; ಔಸಿ ಜಾಡಿ ಟಿ ಇಟ 30 ke 
: 1.1 1121 4 B 4 Ts 5 16 Kk 0 WW Ko ಬ ಕ ಜ್‌ Tn 
ಸ PU ಜಿ < ಗ [8 {3 dan RU WTO ಬ ಚ; 18 3 
Wg ಚಚ) NA (3 pa BH WE fj 
4) ಖಿ ಟೂ 1 ಗೈ ಇ) ದ್ದ - AN ವ ಸ ದ 
1 le (ಗ 1] 13 13 (3 1 | ತ್ತಿ 4 ಸ ೫ ಇಳ 0 (0 1 ಸಿ 
obra Hp HEY Fp MN 
13 12. 1) $) 1 ಡಿ ಚಟ್ಟು ಗ್ಯ ಣ್ಯ ಲಿ Ya ಇ. «D4 Np q3 
63 (2 (4 5 "A 1) 63 A » 18 (ಗ) 6)! 5) Ye » (20 1% 1B ಹ್‌ 
ಆ ಜಃ ಸ್‌ ಟ್ಟ ಸ, 2) 1465 . “TW li aC 
H 6 ಛಿ 2 13 Kc 3a 4 (3 439 IE ವಿ (2 {3 [si ತೆ p> ಜು 
ಸ ಜು 1 ಸ ಅ ಟೆ ಕ 0 © ಣಿ ಗ) 3 4 
0 OT ೨೯ ೫ 1 ಆಟ BD 1 1 ly 08 a ೫2 


ಗ 
ದ್ರ 


ಕಷ್ಟ ಸುಖ ದುಃಖಗಳೆಂಬ ಮೊಸಳೆಗಳಿಗೆ ಮಿತಿಯೇ ಇಲ್ಲ.. ಇವುಗಳು ಸದಾ 
ಆವರಿಸಿಕೊಂಡಿವೆ. ನನ್ನನ್ನು ತಿನ್ನುತ್ತಿವೆ. ಹಿಡಿದು ನುಂಗುತ್ತಿವೆ. ಇಂಥ ದುಃಖಗಳಲ್ಲಿ 

_ರುವ ನನಗೆ ಆಸೆ, Ws ಮೋಹ, ಮದ, ಮಾತ್ಸರ್ಯ, ಲೋಭಗಳೇ ಯಾವಾಗಲೂ 
ಪೀಡಿಸುತ್ತಿವೆ. ಇಂಥ ನನ್ನನ್ನು ನೀನು ಕಾಪಾಡು. 


ಸಂಸಾರವೃಕ್ಷಮಘಬೀಜಮನಂತಕರ್ಮ 

ಶಾಖಾಶತಂ ಕರಣಪತ್ರಮನಂಗಪುಷ್ಪಂ | 

ಆರುಹ್ಯ ದುಃಖ ಫಲಿತಂ ಪತತೋ ದಯಾಳೋ 
ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಮ್‌ 11೬|| 


ಸಂಸಾರ - ಜಗತ್ತು ಎಂಬುದೇ, ವೃಕ್ಷಂ - ಮರವು, ಅಘ - ಪಾಪ, ದುಃಖಗಳೇ, 
ಬೀಜಂ - ಬೀಜಗಳು; ಅನಂತ - ಕೊನೆ ಮೊದಲಿಲ್ಲದ, ಕರ್ಮ - ಕರ್ತವ್ಯಗಳು, 
ಕೆಲಸಗಳು, ಶಾಖಾ - ಕೊಂಬೆಗಳು, ಶತಂ - ನೂರಾರು, ಎಣಿಸಲಾರದಷ್ಟು; ಕರಣ 
- ಕಾರ್ಯ, ಉಪಕರಣ, ಸಾಧನಗಳೇ, ಪತ್ರಂ - ಎಲೆಗಳು, ಅನಂಗ - ಮನ್ಮಥ 
(ಶರೀರವಿಲ್ಲದವನು), ಪುಷ್ಪಂ - ಹೂವುಗಳು, ಆರುಹ್ಯ - ಹತ್ತಿ, ಏರಿ, ದುಃಖ 
ಫಲಿತಂ - ದುಃಖವೆಂಬ ಹಣ್ಣುಗಳಿಂದ ಕೂಡಿದ ಮರ, ಪತತಃ - ಬೀಳುತ್ತಿರುವ (ನನಗೆ), 
ದಯಾಳೋ - ದಯೆಯಿಂದ ಕೂಡಿದ, ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. 


ಹೇ ದಯಾಮಯನಾದ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ, ನಾನಿರುವುದು ಈ 
ಸಂಸಾರದಲ್ಲಿ. ಇದರಲ್ಲಿ ಸಿಕ್ಕಿಕೊಂಡಿದ್ದೇನೆ. , ಈಗ ಬೀಳುತ್ತಿದ್ದೀನಿ, ಈ ಸಂಸಾರವು 
ಒಂದು ಮರದ ಹಾಗೆ ಇದೆ. | 

ಈ ಪ್ರಪಂಚಕ್ಕೆ ತುದಿ ಮೊದಲಿಲ್ಲ. ಯಾವಾಗ ಶುರುವಾಯಿತು ಎಂದಿಗೆ ಮುಗಿಯುತ್ತೆ 
ಎಂಬುದು ತಿಳಿಯಲಸಾಧ್ಯ. ಈ ಪ್ರಪಂಚವೇ ಮರ, ಪಾಪಗಳು ದುಃಖಗಳು ಇದಕ್ಕೆ 
ಬೀಜ. ಈ ಬೀಜದಿಂದ ಮರ ಬೆಳೆಯುತ್ತಿದೆ. ಕರ್ತವ್ಯಗಳು, ಕೆಲಸಗಳು ಇವೇ 
ಕೊಂಬೆಗಳು. ಇವುಗಳು ಲೆಕ್ಕವಿಲ್ಲದಷ್ಟು. ಇದನ್ನು ಹ್‌ ಮಾಡುವ ಪ್ರಯತ್ನಗಳೇ 
ಎಲೆಗಳು. 

ಇದರಲ್ಲಿ ಬರುವ ಮನ್ಮಥ, ಅರಿಷಡ್ವರ್ಗ, ಕಾಮ, ಕ್ರೋಧ, ಲೋಭ, ಮದ, 
ಮೋಹ, ಮಾತ್ಸರ್ಯಗಳೇ ಹೂವುಗಳು: ಇವುಗಳಿಂದ ಬರತಕ್ಕ ದುಃಖವೇ ಹಣ್ಣುಗಳು, 
ಎಂದ ಮೇಲೆ ಫಲಗಳಿಗೆ ಕಡಿಮೆಯೇ ಇಲ್ಲ. ಇಂತಹ ಮರವನ್ನು ಹತ್ತಿ, ಫಲಗಳನ್ನು 
ಅನುಭವಿಸುತ್ತಾ ಬಿಳುತ್ತಿದ್ದೀನಿ. ಸ್ವಾಮಿಯೇ, ದಯಾಳುವೇ, ನನ್ನನ್ನು ಆಸರೆ ಕೊಟ್ಟು 
ಕಾಪಾಡು. 


1 


ky 


"ನ 
0 


Y 
ಕ್ಷ 


ಸ) 


ಭ್ರ 
W 


(y” 


1 


| 
pe: 
60) 


bE Ye 
ls 18 
ps ( 
| 
RO 
B 18 


Ww” 
10 yd 
3, 
17d 10)” 
[i 1) 
423 | 
(OD 
uf 1) 
3 
9 1 
ಯ್ವ ಸೊ 
3 
yd Ye 
Vc 
| | 
-8 (| 
13 
ಸ 
(2 
G3 UL 
1 ಖಯ 
ಕ © 
63 ಗ 
|] T 


10). 


ಲ 


1 


1 
Te 


(4 


ದಿವ ಕಾಕ್‌ 
Rue eee” 


lens 4 


ಇ 
ಟ್‌ 


ಠ್‌ 
ಅ ಕ p 
Vy ಗಿರುಭಿರಾಹಧವ 


Ve 
W 


{3 
1 
3೨ 
13 


1 


ey 


UB 
ಸ್ರ 


a} 


(3 
1 
"೯ 


11) 


I 


“}) 
af 


(3 


ಕಾ 
wl 


ಸಂಸಾರದಾವದಹನಾತ 


ಹ 


ಧು 
ರಸೀ ಶರಣಾಗತ 


ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಮ್‌ 1ಟ1೮॥ 


ವ 


ಜ್ವಾಲಾವಳೀಭಿರತಿದಗ್ಲತನೂರಹ 
ತ್ವತ್ಪಾದ 


ಹದ 
ಈ. 


ಸ 
3 


ಪದ 


of} 


kd 


Wy 0) 
n BB 13 
§ 8G 
150 p £ 
13.13 
6ರ) । ಗ್ರ 
ಪ ಷ್ಣ ಕೆ 
ET 
ಷ್ಟ 3 121 
HB D 
ತ 
[A KC | 2ರ 
ಲ (ಛೆ Te" 
1 1 
ಮ ಈ 
೬ 
eo) ಗ 
ಸ್‌ 
aq _ 
1 
ww ಇರ ಛಿ) 
೯1" ಸಣ್ಣಿ 13 
BB 
ಬ್ಬ ಖೆ 
WY 1 Te 
1B | 
ಹಸೆ B ೮.1 
ಬು ಸ್ಸ ೫2 
12 1. DB 
13 Te 
04 
RN 
pe 
1) ಡ್ನ Ig: 
ಟ್ಟ B Ww 
3 Te | 


ಗ 


at 


ಡ್ಡ 
Ye 


ಲ್ಲ 
ಹ 
3) 


ಪ 


ಹೇ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ, ಈ ಸಂಸಾರವೇ ನನಗೆ ದೊಡ್ಡ ಕಾಡಾಗಿದೆ. 
ಈ ಕಾಡಿನಲ್ಲಿ ಬೆಂಕಿಗಳು ಹತ್ತಿ ಉರಿಯುತ್ತಿವೆ. ನಾನು ಇಲ್ಲಿ ಸಿಕ್ಕಿ ಕೊಂಡು ಅತಿಯಾಗಿ 
ಸುಡಲ್ಪಡುತ್ತಿದ್ದೇನೆ. ಬೆಂಕಿಗಳ ಜ್ವಾಲೆಗಳು ಗುಂಪು ಗುಂಪಾಗಿ ಬರುತ್ತಿವೆ. ನನಗೆ ಬೇರೆ 
ಏನು ತೋರದೆ ನಿನ್ನ ಪಾದಗಳಲ್ಲಿ ಬಿದ್ದಿದ್ದೇನೆ. ಈ ನಿನ್ನ ಪಾದಗಳು ಕಮಲಗಳು, ಈ 
ಪಾದಗಳೇ ದೊಡ್ಡ ಎಣೆಯಿಲ್ಲದ ಸರೋವರಗಳು. ಇಂತಹ ದೊಡ್ಡ ಬೆಂಕಿಯನ್ನು 
ಆರಿಸಬಲ್ಲದೆಂದು ನನ್ನ ನಂಬಿಕೆ. ಅದರಿಂದ ನೀನು ನನ್ನನ್ನು ಕೈ ಹಿಡಿದು ಎತ್ತಿ ಇಂತಹ 
ಬೆಂಕಿಯಿಂದ ರಕ್ಷಿಸು. 


ಸಂಸಾರಜಾಲ ಪತಿತಸ್ಯ ಜಗನ್ನಿವಾಸ 
ಸರ್ವೇಂದ್ರಿಯಾರ್ಥ ಬದಿಶಾರ್ಥ ರುಷೋಪಮಸ್ಕ । 
ಪ್ರೋತ್ಸಂಡಿತ ಪ್ರಚುರತಾಲುಕ ಮಸ್ತಕಸ್ಯ 
ಲಕ್ಷ್ಮೀನೃಸಿಂಹ ಮಮ ದೇಹಿ ಕೃಪಾವಲಂಬಮ್‌ 11೯1 


ಸಂಸಾರ - ಈ ಜಗತ್ತು, ಐಹಿಕ ಜೀವನದ, ಜಾಲ - ಬಲೆಯಲ್ಲಿ (ಜೇಡ ಹುಳುವಿನ 
ಬಲೆಯೋಪಾದಿಯಲ್ಲಿ), ಪತಿತಸ್ಯ - ಬಿದ್ದಿರುವ, ಬಿದ್ದು ಸಿಕ್ಕಿ ಕೊಂಡಿರುವ, ಜಗನ್ನಿವಾಸ 
- ಪ್ರಪಂಚವನ್ನೇ ಮನೆ ಮಾಡಿಕೊಂಡಿರುವ ಪರಮಾತ್ಮನೇ, ಸರ್ವ - ಎಲ್ಲ, ಇಂದ್ರಿಯಾರ್ಥ 
- ಇಂದ್ರಿಯಗಳಿಗೋಸ್ಕರ, ಬದಿಶಾರ್ಥ - ಸೊರಗುವುದರ, ರುಖಹೋಪಮಸ್ಕ್ಯ - 
ಆಹಾರದೋಪಾದಿಯಂತಿರುವ, ಪ್ರೊತ್ಸಂಡಿತ - ಅತಿಯಾಗಿ ನಿರಾಸೆ ಹೊಂದಿದ ಅಥವಾ 
ಅತಿಯಾಗಿ ನಾಶಮಾಡಲ್ಪಟ್ಟ, ಪ್ರಚುರ - ಶರೀರದ ಗುಂಪು, ತಾಲುಕ - ಗಂಟಲು / 
ಕಿರು ನಾಲಿಗೆ, ಮಸ್ತಕಸ್ಯ - ತಲೆ, ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವದಂಬಂ. 
ಹೇ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ, ಜಗತ್ತನ್ನೇ ವಾಸಸ್ಥಾನವಾಗಿ ಮಾಡಿಕೊಂಡಿರುವ 
ಪರಮಾತ್ಮನೇ, ಈ ಸಂಸಾರವು ದೊಡ್ಡ ಜೇಡರ ಬಲೆಯಂತಿದೆ, ಹೇಗೆ ಹೋದರೂ 
ಬಿಡಿಸಿಕೊಂಡು. ಬರಲು ದಾರಿಯೇ ಸಿಕ್ಕುತ್ತಿಲ್ಲ. ಒಂದು ದುಃಖದಿಂದ ಪಾರಾದರೆ, 
ಇನ್ನೊಂದು ಸುಖದ ರೂಪದಿಂದ ಕಾಣಿಸಿಕೊಂಡು ದುಃಖವಾಗಿಯೇ ಪರಿಣಮಿಸುತ್ತೆ. 
ಈ ದುಃಖಗಳ ಸರಪಣಿಗೆ ಕೊನೆಯೇ ಇಲ್ಲ. 
ಈ ದುಃಖದಲ್ಲಿ ಬಿದ್ದು ಬಿದ್ದು ಎಲ್ಲ ಕೈ ಕಾಲು, ಶರೀರ, ಮನಸ್ಸು, ಬುದ್ದಿ ಎಲ್ಲವೂ 
ದುರ್ಬಲವಾಗುತ್ತಿವೆ. ಈಗ ನಿನ್ನನ್ನ ಬಿಟ್ಟರೆ ಬೇರೆ ಯಾರು ಕಾಪಾಡುತ್ತಾರೆ. ಹೇ 
ನರಸಿಂಹ ಸ್ವಾಮಿಯೇ, ದಯಮಾಡಿ ನನ್ನನ್ನ ಉದ್ದಾರಮಾಡು, ಈ ಶರೀರವು ತೀರ. 
ಕ್ಷೀಣವಾಗಿ, ಬುದ್ದಿ, ಮನಸ್ಸುಗಳು ವಿಕಲ್ಪವಾಗುವ ಮೊದಲೇ ನನ್ನನ್ನ ಕಾಪಾಡು. ಈ 
ಸಂಸಾರ ಮೋಹದಿಂದ ಪಾರುಮಾಡು. 


ಹ ೧೭೫೪ ೪.) ೧ ೨028 $ 01 
124831] 
ಲು ಸ್ಸ್‌ ಡೆ (2 © 4 D+ 

ದ oA ಬ ಇ ಇರಿ ಭಕನ % 1 ೫ 
06 WP 32 ) HWS ೪ © ೧ 
Cc ' Yt B 1 () 0 a ke ಲ್ಕ ದ್ಯ 
ಜಾ ಜಿ ಗ KR ಉಲ್ಲ ಗನಿ 1) 90 | 
Ke D | ೮) Ny) or) (3d ಕೆ 
ಯ ಗ ಸ BOSSE 
ಗ 4. 1 ರೆ. ಸಾ 32 ಸೌ ಇ ಇ TC DEW 
ಜ್‌ ಟಿ ಕೆಇ ಗಿ 48 ಬ ಶಹ ಸಜಿ 
WS 1೪ es ಲ 1 ೫ ಜ್ರ ಇ 3 §& HB 3 
2 ಎ ಸ್ಯ © (3 18 (3 60) (೧ | 3 () ry ( J ಣಿ 8 
(ಗ್ಯ ಇ ಸ್ತಿ ಹೈ 4 ಜೆ pT ಜಟ ಬಡಿಗ 4?! 
Wl ಶಿರ ಹಾಕ ಕ. ಸ್ಪಚ್ಛ ಸಭ ಳೆ! 
ಗ್ಗ 12 4 1 | 1 kt 18 TD 1) 1 ೪ 43 eC 2 
) 5) 11 2 } fe ಸ ಹ e} ಚ i} ತ 4 pi ೯) 
ಚ್‌ ಶಶಿ ಸ್ಲಿಸ್ಬ ಜಾಳು ತು ವು ಭಟ ೫ ಕಷ್ಟ 0% 
J 5 1 ಟಿ೪೪ [| . Koma BD 
pT ಬ ಭತ್ಚಾ ಡೌ ಲೃ ಭತ ಕ 3 1 618% 
ತ್‌ ಆ | ಚ್‌ ([ ತ ಸ್ತ A ಸ ಸೆ ೫ Oo 
p 18 A id Is) [) ಗ ನ ( (2 | le op” > 4 We 0೪0 
Bu 8p ೪ ( ಬಡೆಇಫ್ಮಿ Dg 
ಇ UH 3 6 ಲ ( i} | | (3 1 9 [| 1 je 
ಕ PYG ಅ ಬ ಳ್ಳ ಚ 9) 7 3 ೧4 ಹ್‌ ಸ 1 4, Na 
b [cl WY ಬ್ಬ ೯್ಗೌ ಕ 1) 1/3 i a BY ಗ a), 
ಯ Ny | ಸ್‌ ಸ C- ( ಟಃ [A i p ty ಬ 
ಜೆ ಕ ೪ ಬಾಶೆ ಭು ಉಿಫ್ಪಿತ್ತೆ SANGRE (| 
ಜಡ್‌ 1 ಚ್ಟ ಬಸರಿ ಇ1೧1 ಬ ೫%? 
pw PIC KY ಅತಿ ಸೆ 1 PP 4m ಇ ಸ್ಟ A 
1b (i)! BY Nk: | A py: 1b 1 3 18 | ಜಾ 2. ೧ 
i ‘HB ಈ 1 of): ೧ 3] 79 ಇ | (' 
ಬ ಇ ಟಾ ಕ ಗರು ಪೂರ ಇ 
ಡಿ ‘ yb ಬ್‌ is 13 ಲ ತೆ 18 ಕ 1 ಟೆ 18 | ಣ್ಯ ಪ 2೨ u) 
(2 ನ 11] ೪ ಛಿ a? ಓ) oD ಗೃ ೪1 B 
06 xy a |) 4 13 al ಲ್ಪ KAT nana WW (0 0 YA ಸೆ 
ಜ2 ೪ ಗ್ರ; 14: ೫) yA KR ಬ್‌ ಡು 
; \ 3 ¥ Tl ಈ, uy ಬ. "ಈ. Kk gC ಈಡ ಟು 8 a 
ಕೌ To [oy ಲ) Ww | 151 ಜ್‌ 3) | PA ( ( ಐ 
0 Hh hw 3B ಟಿ. 1616 a 


, ಹೃತ ವಿವೇಕ - 
ಕಳೆದುಕೊಂಡಿರುವ, 


ef 


- ಬಲಶಾಲಿಯಾದ, 


ಜು 


4 


[a 
ಬೆ 
ಹ 
Re 


ಕ ಮಹಾಧನಸ್ಥ 
ರಿಂದ್ರಿಯನಾಮಧೇಯ್ಯೆಃ | 


ಅ 
ನ) 


ನಾ 


pl 


ವ 


[3 
A 
a 


ೀ ಹತವಿವೆ: 


ಣಿ 


TT Che 


CN 


ಮ 


ಈ 


ತ 


ಲ 
ಕ 


ಕೆ 
ಪ್ರಾ ಎ 
ಇ 


ಷಿ 


ಕಿ 


ಸ್ಯ 
ಚೋರೆ: ಪ್ರ£ 


ಅಂದ 


ಶಿ 


ಮೋಹಾಂಧಕಾರಕುಹರೇ ವಿನಿಪಾತಿತಸ್ಯ 
ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಮ್‌ 11೧೧1! 


೫ 


ಇಂದ್ರಿಯನಾಮಧೇಯ್ಯಃ - ಇಂದ್ರಿಯಗಳೆಂಬ ಶರೀರದ ಭಾಗಗಳಿಂದ, ಮೋಹ - ಭ್ರಮ, 
ಮಾಯೆ ಎಂಬ, ಅಂಧಕಾರ - ಕತ್ತಲಲ್ಲಿ, ಅಜ್ಞಾನದಲ್ಲಿ, ಕುಹರೇ - ಗುಹೆಯಲ್ಲಿ, 
ವಿನಿಪಾತಿತಸ್ಯ - ಬಿದ್ದು ಹೋಗಿರುವ, ಮುಳುಗಿ ಹೋಗಿರುವ, ಲಕ್ಷ್ಮೀ ನೃಸಿಂಹ ಮಮ 
ದೇಹಿ ತರಾವಲಂಬಂ. 


pi 


ಲಕ್ಷ್ಮೀ ನರಸಿಂಹನೇ, ಪರಮಾತ್ಮನೇ, ನನ್ನಲ್ಲಿ ಏನೇನೋ ಧನ ಸಂಪತ್ತು ಇದ್ದವು. 
ಇವು ; ರ ಇದ್ದವು. ಶರೀರದಲ್ಲಿರುವ ಅಂಗಾಂಗಗಳು, ಇಂದ್ರಿಯಗಳು, ಕೆಲಸ 
ಮಾಡತಕ್ಕವುಗಳು ಮತ್ತು ಜ್ಞಾನ ಕೊಡತಕ್ಕವುಗಳು ಎಲ್ಲಾ ಇದ್ದವು. 

ಒಂದು ಕಾಲದಲ್ಲಿ ಇವು ನನಗೆ ಇದು ಸರಿ, ಇದು ತಪ್ಪು, ಇದನ್ನು ಮಾಡಬೇಕು 
ದನ್ನು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬರಲು ಸಹಾಯವಾಗುತ್ತಿದ್ದವು. ಈ 
ಪ್ರಪಂಚಕ್ಕೆ ಬಂದ ಮೇಲೆ ನಾನು, ನನ್ನದು, ನನಗೆ ಬೇಕು, ಎನ್ನುವ ಭಾವನೆ ಸಿಕ್ಕಿದ 
ಹಾಗೆ ಹೆಚ್ಚಾಯಿತು. ಬರುಬರುತ್ತ ಈ ವಿವೇಚನಾಶಕ್ತಿಯೇ ಕಳೆದುಹೋಯಿತು. ನನ್ನ 
ಮುಖ್ಯವಾದ ಸಂಪತ್ತು ಹೋಯಿತು. ಈ ಇಂದ್ರಿಯಗಳೆಂಬ ಕಳ್ಳರು ಬಂದು ಪ್ರಪಂಚದಲ್ಲಿ 
ಸೇರಿ ಹೋಗಿ ನನ್ನ ಸಂಪತ್ತನ್ನು ತೆಗೆದು ಕೊಂಡು ಹೋದರು. ಈಗ ನಾನು ವಿವೇಕವಿಲ್ಲದೆ 
ಕುರುಡನಾಗಿದ್ದೇನೆ. ಈ ಮೋಹ, ಮಾಯೆ ಎಂಬ ಕತ್ತಲಲ್ಲಿ ಸಿಕ್ಕಿ ಕೊಂಡಿರುತ್ತೇನೆ. 
ನಿನ್ನ ಬಿಟ್ಟರೆ ನನಗೆ ಯಾರು ಇದ್ದಾರೆ. ಇದೊಂದು ವಿವೇಕವಾದರೂ ಉಳಿಯುತ್ತಿಲ್ಲ. 
ಲಕ್ಷ್ಮೀನರಸಿಂಹ ನನ್ನ ಕೂಗನ್ನು ನ ನನ್ನನ್ನು ಉದ್ದರಿಸುತ್ತೀಯೋ ಇಲ್ಲವೋ ಏನೋ 
ಯಾರಿಗೆ ಗೊತ್ತು. ಪರಮೇಶ್ವರ, ನನ್ನನ್ನ ಕಾಪಾಡು. ಈ ಸಂಸಾರ ಗೊಂದಲದಿಂದ 
ಭವ ಬಂಧನದಿಂದ ಪಾರು Ws ನನ್ನ ಕೈ ಬಿಡಬೇಡ, ಹೇ ನರಸಿಂಹ ಸ್ವಾಮಿ, ಕೈ 
ಬಿಡಬೇಡ. ಯಾವ ರೀತಿ ನಿನ್ನ ಬೇಡಲಿ, ಎಷ್ಟು ಕಾಲ ಬೇಡಲಿ, ಹೇಗೆ ಬೇಡಲಿ, 


ಇದನ್ನು ನೀನೇ ದಯಪಾಲಿಸು..... 


8 El ೪ 


ಗೆ 


ಸ್ವ 


ಲಕ್ಷ್ಮೀಪತೇ ಕಮಲನಾಭ ಸುರೇಶವಿಷ್ಣೋ 

ವೈಕುಂಠ ಕೃಷ್ಣ ಮಧುಸೂದನ ಪುಷ್ಕರಾಕ್ಷ | 
ಬ್ರಹ್ಮಣ್ಯ ಕೇಶವ ಜನಾರ್ದನ ವಾಸುದೇವ 

ದೇವೇಶ ದೇಹಿ ಕೃಪಣಸ್ಯ ಕರಾವಲಂಬಮ್‌ 11೧.೨1! 


ಲಕ್ಷ್ಮೀಪತೇ - ಲಕ್ಷ್ಮೀ ದೇವಿಯ ಪತಿಯಾದ ಮಹಾವಿಷ್ಣುವೇ, ಕಮಲನಾಭ - 
ಹೊಕ್ಕಳಲ್ಲಿ ಕಮಲವುಳ್ಳ ಶ್ರೀ ಮಹಾವಿಷ್ಣುವೇ, ಸುರೇಶ - ದೇವತೆಗಳಿಗೆಲ್ಲ ಒಡೆಯನಾದ . 
ವಿಷ್ಣುವೇ, ವಿಷ್ಣು - ಪರಮಾತ್ಮನೇ, ವೈಕುಂಠ - ವೈಕುಂಠದಲ್ಲಿರುವ ಶ್ರೀ ಮನ್ನಾರಾಯಣನೇ, 
ಕೃಷ್ಣ - ಹೇ ಕೃಷ್ಣ ಪರಮಾತ್ಮನೇ, ಮಧುಸೂಧನ - ಮಧುವನ್ನು ಕೊಂದ ಪರಮೇಶ್ವರನೇ, 
ಪುಷ್ಕರಾಕ್ಷ - ಕಮಲದಂತಹ ಕಣ್ಣುಳ್ಳವನೇ, ಬ್ರಹ್ಮಣ್ಯ - ಬ್ರಹ್ಮನ ಪಿತನಾದ ಮಹಾವಿಷ್ಣುವೇ, 


ಕ ಜಾ pe 


Sewn! eg tories ಉಲ. 


ವೂ ಇಡು 
ಕ ಪ 
ವಡಾ ಭಾ ತಾಳ ಸ್ಟಾ 
ತ 


» sm tenes ಸ್ಯ. 


we 
wp 


ಗ 


- 
ಇ ನಿ We ೪" ಹ 
ಒಂದ ಎಎ ಒ. (0೧ ಬ ಬ ie 


ದ್ದು 

ಲ್‌ 
me 
ಭು ಭೀ ಬಂ he 


ಫವಿ ಬ 
ಸಾ. ಸ್ಸ 
ವ 


ರ್‌ (ೌ 
ಭಟ 
ಆರ್‌ 
ಸ್ಸ 


ಎ 


“ಲ 


ಲ್ಲ 
Su Seer ಗ್ದ ip 
ಅ 


eS ಇಂಗ” 


ಕ್ಯಾ ಕಾ ಧ್ನ ಅರಿ ಕ್ಟ 


ದಾ 


{ } 


ದಯಾಳ 


ಆ 


Fao) 
- ವಸುದೇವನ ಮಗನಾದ ವಾಸುದೇವನ 


ರಮೇಶ್ವರ 


ad 


ಕೇಶವ - ವಿಷುವೇ ಇಂದ್ರಿ 
ve 


೧೦ 


ಕ ಹತ್ತೆ ?ೌ' 4 1p 4 fy ಸೈ pat 1 01 UW 
HERS Br UY ಭೆ ಟೆ ಕೃತಿ ಕೆಇ 
BH Jy 01. (| DOW OW ಉತ ಡೆ ಸಚ 
ಣೆ ಬಟಯ್‌ೆ 1 $y Hf ಫಗ © 5 
ಟಿ ಚ ಜಟ್ಟ OB ಭಜ. HPO VEG 
I ೯ ಡೆ; (03 «3 1 I (4 f° BD. 
Saxo ಭ್ಯ 1 WN 
pr HG es XS 
(2 wl te (2 y: WS ಟಿ 6್ಥೈ ತಿ | ey! (1 2 B 
id ಇ ಸ್ನ ‘y) 4 iy” yd W u)” oy" ( 1 ಗ fe 

ವಾ ದಲಿ. yy 1 | ಸ ತ್ತಿ ಯ 

[ಟ್ರಿ | w 1% Ie ೪ ಭ bh 18 «5 
()! | | ಸ | Yd |) (ಣಿ py |) {» ಘ 
"ಉಟ ಬತ್ತೆ A ph Bod 
(ನಿ 43 W 1] 14 } Ye 3 4 Ka Ww pW P (0 p 

) ( 4] 4, ml ಣ್ಯ ೯. y 
|) ಜು ಆ ಕ 1 fy H 6 | 9 {) ಸ 
ಸಬ ಬಡ BRB HE BHD 
5° ಟ್ರ ಇ ಇ ತ ಡಡ [§ (3 ದ (ಸ 10 1 2 ಣೆ 

6 0 ಸ € 4 Py 6 ಎ 
A 3 ೧ [8 1] 10 1 ೫ ॥ IE 
FM BAB OO BHD 

” 1 4 Te ಸ 1 (| B © 1) f ೫ 15 W 
apn pS pa BHA 
ಡಾ ಎ ಯು ಎ ಟು ( ॥ po CC 
1 1 ೧೭12 Mp ಎ4 11452 1 11 

8 ದ ಜಟ ಸನ {> 16 ಆಜ 
1 Smad 5 J BOS 
6) ne Ge 8 ( 1G ಲ (0 ye () ಗ Te 
2D ಛು 1.1% 6° © DP ೪ ಲ We ವ 

ಹ ಗಾ A ಉಚ 6 3 

ke! ಸ 03 1 "to ೪ 
SN ಕ1।ಚ್ಚ್ಟಿ Wa BBO 
Hip 0್ಸಿಛೆ 1 Bo PH | Pg 
3 ಇ 15 ls, ja ಜ್‌ ಗ್ಗ ಕ) 1] | 1 B 

; Kk B ©) 09 1 ಳೆ ( 13 ಇ ಇ ಚ ಕು ೫ ೫ ಕ್‌ 
ಬಬ ಗಿ ಗ್ರ ಕೆಟ್ಟ ಅ ಡಿ ಟ ೪. ೫೫ಸಿ ಕ್ಷಿ 
tS ES AER 

ಇ“ ಐ 
ಕಶ ಕ Tp 
{) 
gE § 9% 3 [| | 


€ಡು, 
ರಾಜನೇ ಬಾ, ದಿನ್ನ ಕೈ 


ನಾನು ಅದನ್ನ ಆಸರೆ 


ಸಂಸಾರಸಾಗರನಿಮಜ್ಜನಮುಹ್ಯಮಾನಂ 

ದೀನಂ ವಿಲೋಕಯ ವಿಭೋ ಕರುಣಾನಿಧೇ ಮಾಂ 
ಶ್ರಹ್ಣಾದಖೇದಪರಿಹಾರ ಕೃತಾವತಾರ 

ಲಕಿ ನೃಸಿಂಹ ಮಮ ದೇಹಿ ಕರಾವಲಂಬಮ್‌ ಟ11೧೩|! 


ಹೆ ಇಳಿ ಜೆವಿ 
ಸಾರ - ಈ ಪ್ರಪಂಚವೆಂಬ, ಸಾಗರ - ಸಮುದ್ರದಲ್ಲಿ, ನಿಮಜ್ಜನ - ಮುಳುಗ 
ದ್‌ ಜ್‌ ತ್‌ 
ಕಾ K ಕು ಸ್ನ 
ಎಜಚಚರ ತಮಿಶುವ 


ಹಾಕುವುದು, ಸ್ನಾನ ಮಾಡುವುದು ಇದರಲ್ಲಿ, ಮುಹ್ಯಮಾನಂ - 
ಅಡ್ಡದಾರಿ ಹಿಡಿದಿರುವ, ದೀನಂ - ದುಃಖದಲ್ಲಿರುವ / ಹೀನ 
ಬಸರು ನೋಡು, ವಿಭೋ - ಸರ್ವ ವ್ಯಾಪಿಯಾದ, ಪರಮಾತ್ನ್ಮನೆ ಕ್ಯಾನಿದೆ: 
- ಕರುಣೆ, ದಯೆಯನ್ನು ಕೊಡತಕ್ಕವನೇ (ದಯಾಸ ಸಮುದ್ರನೇ), ಮಾಂ - ನ್ಟ 


| 


ಆ ಗಳ್‌ ಡ್‌ ಕ್‌ 
ಪ್ರಹ್ಲಾದ - ಪ್ರಹ್ಲಾದನ, ಖೇದ - ದುಃಖಗಳನ್ನು, ಪರಿಹಾರ - ಹೋಗಲಾಡಿಸಲು, ಕೃತ 
ಕ ಲ ದ ಲು ದಿ ಸಾ ಲ ತ್ತ 

ಮಾಡಲ್ಪಟ್ಟ, ಅವತಾರ - ಅವತಾರವಾದ, ಲಕ್ಷ್ಮೀನರಸಿಂಹ - ಲಕ್ಷೀ ನರಸಿಂಹ, 


ಮಮ - ನನಗೆ, ದೇಹಿ - ಕೊಡು, ಕರಾವಲಂಬಂ - ಕೈ, ಆಸರೆಯನ 


ಸರ್ವವ್ಯಾಪಿಯಾದ ಪರಮಾತ್ಮನೇ, ಈ ಸಂಸಾರ ಪ್ರಪಂಚವೆಂಬ ದೊಡ್ಡ ಸಮುದ್ರ 
ನಾನು ಬಿದ್ದಿದ್ದೇನೆ. ಕಷ್ಟು ಸುಖಗಳಲ್ಲಿ ಮುಳುಗಿ ಹೋಗಿದ್ದೇನೆ. ಹೀಗೆ ಇರುವ 
ಯಾವ ರೀತಿ ನಾನು ಇದನ್ನು ಹೋಗಲಾಡಿಸಿಕೊಳ್ಳ ಬೇಕೋ ತೆ 


4 
fo 
y 

C 


ಫೈ ತ ಜಜ 
ಸ್ಥಿತಿಯಲ್ಲಿರುತ್ತೇನೆ, ವಿವೇಕವೇ ಹೋಗಿ ದೀನ ಸ್ಥಿತಿಗೆ ಬಂದಿರುತ್ತೀನಿ. ಇಂತಹ ನನ್ನನ್ನು 
ಒಂದು ಸಾರಿಯಾದರೂ ನೋಡು, ನೀನು ಯಾವ ರೀತಿ ನೋಡಿದರೂ ಸರಿಯೇ, 
ಒಟ್ಟಿನಲ್ಲಿ ನೋಡು. ನೀನು ದಯೆಯ ಸಮುದ್ರ, ಅಷ್ಟು ದೊಡ್ಡ ಸಮುದ್ರದಲ್ಲಿ ಒಂದು 
ತೊಟ್ಟು ನೀರು (ದಯೆ, ಕರುಣೆ) ನನ್ನ ಮೇಲೆ ಅಥವಾ ನನ್ನ ಕಡೆಗಾದರೂ ಬಂದರೆ 
ನಾನು ಎಷ್ಟೋ ಪುಣ್ಯವಂತ. ಪ್ರಹ್ಲಾದನ ದುಃಖಗಳನ್ನು ಹೋಗಲಾಡಿಸಲು ನೀನು 
ದೊಡ್ಡ ಅವತಾರ ಮಾಡಿದೆ. ನನಗಾಗಿ ನೀನು ಅವತರಿಸಬೇಕಾಗಿಲ್ಲ, ಯಾವ ರೀತಿ 
ನೀನು ನನ್ನ ಉದ್ದರಿಸಿದರೂ ಸರಿಯೇ, ನನಗೆ ಒಂದು ಸಾರಿಯಾದರೂ ಈ ಪ್ರಪಂಚದಿಂದ 
ಬಡುಗಡೆ ಮಾಡು. ಈ ಪಾಪಗಳು ಹೊರಟುಹೋಗಲಿ, ಹೇ ದಯಾನಿಧೇ, 
ಕರುಣಾಸಾಗರನೇ, ಕಾಪಾಡು. ಎಲ್ಲಿರುವೆ, ಏಕೆ ತಡಮಾಡುತ್ತಿ ಮೆ, ಬೇಗ ಬಾ! 


ಬದ್ವಾ ಗಲೇ ಯಮಭಟಾ ಬಹುತರ್ಜಯಂತಃ 
ಕರ್ಷಂತಿ ಯತ್ರ ಭವಪಾಶಶತೈರ್ಯುತಂ ಮಾಂ | 
ಏಕಾಕಿನಂ ಪರವಶಂ ಚಕಿತಂ ದಯಾಳೋ 
ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಮ್‌ 11೧೪! 


೪ ga H ಜು (0 1ೌ 1 ಟಿ ಇ ( ೧೧ ಟಟ 0 
EES ೪1 ಕ್ಕಿ 1೪ | BSS 
4) (3 W ಬ್ಲ ೯ ಎಕ € “4 
BY pS SS mh GSD 
ಇ & ಟಿ 3 ಕೃ » ೧ 13 10 UB ಸ q ಇ ಇ 24 
ಸು 0) ೯ ಳ್‌ C cf Up PE ಸ ; ಈ. 3 pos ಜ್‌ 1) 1 ವು ಿ 1 
AB ty SpA (ಚ ೫ 1 ಬೆಟ್ಟ 6 
(0 ಗ್ಗ ಜ್‌: ಹ ಟರ [(್ಟ = QE SRR 
ಭ್‌ { | ಕೆ ಹ 84 yp ತೆ ಸಾ ಲೌ ೯ ಗೃ) ದ 
HKG 3 ( ಲ ಛಿ ಓಟ 
ಟೆ 1 12. © NLD pd p ಟ್ರಿ aD 4% 8 
| ಕ ಹ ಕ "ಸ [ 1 [a ದ {i ಡಿ p 13, pat 1 ಫೆ 1 ಕ 4) | (5. kf ಗ ` 3 
ww 6 aR 0 |. Ff 'C } ಟ್ರಿ 0 4 60 {3 16 ಬೆ 1. ಸಿ ಓಟ್‌ ಡ್‌ ಇದ 
ನ b 1 0 3 OI ಓಜ ಚಟ ಭ್ಯ ಸ ಎಟ ಕ್‌ 
hab ho KA Bk ೧ ಉ ೫ ಐಬಿ DH 
yh pe vO ಸಖ ಬಡ 0 pt ಹಾಗೆ ಗ ಇಯು ABE 
1] Hj, 0 1b £) me ಟಂ ey ಸ H 6 4 fH ” 3 Ly 
AT -BHS ಸುಡ ಬ ಛಿ  ೈ ಓಗಿ 72 ಬಿ » HAVE 
¢ ] 1 1) (6) 0 © p< 4. ¢ ಲ Cy ೪) 3 ಲ್ಲ ಕ ಡಿ (ಇ 13 ಕ 2 ೧ 
BSS 4D hse ಭಿ ಗ್ಚಿ ಜೃ ಕ್ರ ಸಳ ಚ 0% 
ಟ್‌ 402 () (0 W ಟ್ಟು ಸ pS vm Y a8 D BD 32 1} ಾ ನ್‌ © ತೆ ಆ ap To” 
PATS gH AHEBY OLA RE US 
ಜು! at [ು ಸ 4 1 ಟೆ ಃ nf ೨ ಗ (ಬ 1 ( fg | {4 fe)" 3 3 
ಆತಿ }¢ | |) UW [; (1) 1 (3 ಹ eC nH ಇ 1) ef) 
(3 ey 3 FY ಕೆ Dp ಸ) (2 ಗೀ; ೪), 1) Y 3) () ಛಿ ಸ್ನ] ps 18 4 
2 ೪3 ‘KY 6) - * ಓಘ) ೪೫ 1) 13 ಲಿ 1 11 12) ಊಟಿ ಛಂ ¢) 
ಎ (ಟು ೫0) ೪ ಇಟ O08 1 ಆ 1೪ | 21 00613 ೫ WW ೫]. Og 1 ಬ? 
i 4) 4 ಘ್‌ WW + 0 ಸತ್ತಿ - ಆ 1 0. (ಶಿ ಛೆ 4 "ಗ (2 ಸ್ವ (111೫... ಚತ ಸ್ಟೆ 
ಆ) (ಆ ಜ್ರ ಇರು vee IN (| ಚೆ ಹ ೮ ಚ ಟ್ರ ಲಭ ಕೆಜಿ 
ಬೆಟ್ಟ 1 ಗೆಟ್ಟಟ್ಟಿ ne Us BRR ಉಸೆ oH 
AHR SSH HH ui ೧. ತ್ರ ಟ್ರ ಫಿ BVH OD 
1 ॥ (ನ, 1 ಟಿ (ೇ 1) ಆ ಜಂ ಗೀ ಲ ಟ ್‌ೌೊ 1 ಲ ಎಂಡ 3 ಜೆ (ಸ ಈ ಚ ಲ 
ya [| 0 [BW 3 ಹ ಗಸ್ತಿ ಟೆ pk) 
ಇ ಉಳ mp 558 [ಕೈ ಓಟ ಧಿ  ಬಓ೭ರ್ಬ HED 4 ೫ BD DD NY ಪ್ಪ 
ye (ಬ ಚೂ bp} (ಗೆ DH, 1) 13 | 1] Wy [ ) £ 301 
wf RE ತ (3 Rr 1) 0 1 7 “Bn 
ಎ dy le ಟಿ 1 ( ME NE aT 
pW HE Gam ; RRB 
ಬಜ ಭು ಬಸ್ಗೆ ಐ Bugg h REST 
ee ಗಾ 0 * ಜು ಗಿ ಇ ಲೈಟ ಲಗಿ I BF ಪ 
(1 D bk ಣೆ ನಿ). ಆ (ಛ್ಗ ಗೆ (| ಗ ಲ್ಪ ©» ಸ (0 19” 2 
ಜ್‌ 66) ಕೆ ಗ ತ. |] ೧ ಡಿ - (A | [> 3 45) i 12 ಹ |” 3) | ef ¥, ತೆ 
ಗೆ ಲ 4 01]. i ಜ್ತ 45 4 6 Te C ಈ 3ರ 14 0) | ¥ SS 
{A Oy 4 0 » 10S OOO 1% ಲ್ಯ 14 ಇ po 
ಇ. Bis Ha HRS 11 ಕ್‌ 
(ಎ Iw %ಊ 16. YW 3೧ ಗ 1] 3 353 72 a, 6) 1 “ೆ 


ಫ್ರಾ! 


ಹೋಗಲಾಡಿಸುತ್ತೀನಿ ಎಂದು ಕಮಲದ ಗುರುತನ್ನು ತೋರಿಸುತ್ತಿದ್ದೀಯೆ, ಇದಕ್ಕಿಂತ , 
ಹೆಚ್ಚು ತಯಾರಾಗಬೇಕಾದ್ದೇನಿದೆ. ನನ್ನ ಕಷ್ಟಗಳು ಏನು ಮಹಾ! ಪ್ರಪಂಚದ ಜೀವ 

ಕೋಟಿಗಳಿಗೇ ನೀ ಉದ್ದಾ ರ ಮಾಡಲು ನಿಂತಿರುವ ನಿನಗೆ ನಾನು, ನನ್ನ ಪ್ರಾರ್ಥನೆ ಏನು 
ಮಹಾ! ನನ್ನ ಕೂಗು ಕೋಟ್ಯಾಂತರ ಕೂಗುಗಳಲ್ಲಿ ನಿನಗೆ ಹೇಗೆ ಮುಟ್ಟಬೇಕು. ನಾನು 
ಯಾವ ರೀತಿ ನಿನ್ನನ್ನು ಕರೆಯಬೇಕು, ಅದು ನಿನಗೇ ಗೊತ್ತು. ನೀನೇ ನನಗೆ ದಾರಿ 
ತೋರಿಸುತ್ತಿದ್ದೀಯ, ಇದರಲ್ಲಿ ನನಗೆ ಸಂಶಯವಿಲ್ಲ! ಹೇ ಲಕ್ಷ್ಮೀನರಸಿಂಹ, ನನ್ನನ್ನು 
ಉದ್ದರಿಸು! | | 


ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ 

ವ್ಯಾಸಾದಿ ಭಾಗವತ ಪುಂಗವ ಹೃನ್ನಿವಾಸ | 
ಭಕ್ತಾನುರಕ್ತ ಪರಿಪಾಲನಪಾರಿಜಾತ 

ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಮ್‌ 11೧೬|| 


ಪ್ರಹ್ಲಾದ - ಹಿರಣ್ಯ ಕಶಿಪುವಿನ ಮಗ ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, 
ವ್ಯಾಸಾದಿ - ವ್ಯಾಸರೇ ಮೊದಲಾದ, ಭಾಗವತ - ಪರಮಾತ್ಮನ ಭಕ್ತರುಗಳು, ಪುಂಗವ - 
ಶ್ರೇಷ್ಠ, ಹೃನ್ನಿವಾಸ - ಹೃದಯದಲ್ಲಿರುವವನೇ, ಭಕ್ತಾನುರಕ್ತ - ಭಕ್ತರಲ್ಲಿ ಸೇರಿ ಹೋಗಿರುವ, 
ಪರಿಪಾಲನ - ಕಾಪಾಡುವುದರಲ್ಲಿ, ಪಾರಿಜಾತ - ಪಾರಿಜಾತದಂತಿರುವವವನೇ, 
ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಂ. 


ಹೇ ಲಕ್ಷ್ಮೀನರಸಿಂಹ ಸ್ವಾಮಿಯೇ, ನೀನು ಭಕ್ತರ ಸುಖ ದುಃಖಗಳಲ್ಲಿ ಸೇರಿ 
ಹೋಗಿದ್ದೀಯ, ಭಕ್ತರ ಇಷ್ಟಗಳನ್ನು ಕೊಡತಕ್ಕ ಕಲ್ಪವೃಕ್ಷವಾಗಿರುವೆ. ಪ್ರಹ್ಲಾದ, ನಾರದ, 
ಪರಾಶರ, ಪುಂಡರೀಕ, ವ್ಯಾಸರೇ ಮೊದಲಾದ ಭಕ್ತರ ಸರಣಿಗೆ ಎಣೆಯೇ ಇಲ್ಲ. ಅಂತಹವರ 
ಹೃದಯದಲ್ಲಿ ವಾಸಮಾಡುತ್ತಿದ್ದೀಯೆ, ನನಗೆ ಆಸರೆಯನ್ನು ಕೊಡು. 


ಲಕ್ಷ್ಮೀನೃಸಿಂಹ ಚರಣಾಬ್ದ ಮಧುವ್ರತೇನ 

ಸ್ತೋತ್ರಂ ಕೃತಂ ಶುಭಕರಂ ಭುವಿ ಶಂಕರೇಣ 

ಯೇ ತತ್ಪಶಂತಿ ಮನುಜಾ ಹರಿಭಕ್ತಿಯುಕ್ತಾಃ 

ತೇ ಯಾಂತಿ ತತ್ತದಸರೋಜಮಖಂಡರೂಪಮ್‌ OL 


ಲಕ್ಷ್ಮೀನೃಸಿಂಹ - ಲಕ್ಷ್ಮಿನರಸಿಂಹ ಸ್ವಾಮಿಯೇ, ಚರಣಾಬ್ಬ - ಪಾದ ಸರೋವರದಲ್ಲಿ, 
ಮಧುವ್ರತೇನ - ಸಿಹಿಯಾದ ಸ್ಮರಣೆಯಿಂದ, ಒಂದು ವಿಧದ ವ್ರತ, ಸ್ತೋತ್ರಂ - ಸ್ತೋತ್ರವು, 
ಹೊಗಳಿಕೆಯ ಶ್ಲೋಕ ಸಮೂಹವು, ಕೃತಂ - ಮಾಡಲ್ಪಟ್ಟಿತು, ಶುಭಕರಂ - ಒಳ್ಳೆಯದನ್ನೇ 


ಹ 
ಆಕಿ 


ಸ 


ಕಿ 
[os 


ಗೆ 


ಳಾ 
ಇಫ್‌ 


ಯು 


ಗನ ಇಲ್ಲಾರ ಸ್‌ 


ಇತ್‌ 


ಹಃ 


ಆ 


ದ್‌್‌ 


ದನ್‌ 


ಗಳ 


4. ಣ್ತ a) 8) 6೨1 

ಟಿ ox BY bs 

ಸ Sm oN ದ 

ಡಿ 22 ವೌ ಟಿ "1 ಹ 

ಲ್ಕ (೩% 13 [) AS 

ತ uj 49 {Aw I 

( ni, ಜ್‌) 

೬ ೬1.111. ಬ 

ರ್ಯ ಹ 1 01. 

ಈ) Rp ಎ (ಬ ೯೫8 ಅ 

ತೆ ಬಟುಟ 45 ಇ 13 

ಕ Hw Py D Nl ಚ 

1 uJ 4 Ww (0 (2 5 fp 

ಟ್ರ Bae ಗ್ರ ಕ್ಸ 
ಸ ಗ್ದ ಿ To ಜು? Ww 

ಚ BRB Gk pg 

ನ ಚ » Up | { ಶ € 

(3 1) 6) ಲ ಇನಿ 16 (ಲ Te ಚ 0 W [5 

“ಸ A { C 0) 1 1 le’ KY ಜಿ: 

BB gL 0 1 5k 

1.೨.1 1.೫.8. ಜ್‌ SEN 

ತ ಗಸ ಸ್ಟ1ಳ PY B ೪ & 

| Te 1p B 12 1)” 1 3 | ೧ HB, | 13 
ಹ e} € € ot 

«3 130) (9 | ೯ 1 | ಣಿ 6. ಸ್‌ Ye | ಸ 
ಆ ಇದೆ of fs Ww ದಾ ತ ಯು ಕ, 

ಕ (OD ಸ್ವೇ OO ew ಇಕಿ TK NE: Ve 

| wt ಗ್ಗೆ ವಃ ವ್‌ (1 ( 8 400) ಡೇ 4 

MC ೪ : (1 ತೆ } q ೨37 ಟಿ ಗಿ 

() ಸೆ ಛು |S ಸ 0/4 112 2 2 

(ಸ 1 6)" Ke Ic ಇ ಮಿ 13 ಈ “3 

ಜ್ನ 3 ಛ್‌ 63 4 13 ೯ 

4) - ) 1 HB 4) ) 

BER HRD 38 Dp 

ಚ್‌ ಬ ತ WwW s3 9 ನ - 1. Pp 0 

BH DEL ಬ ಚ್ರ “ D ® ಟ್ರ ಗ್ಗೆ 

ನ HBP Bp w 

ಸ © ೫ (ಗಿ ೫ ೧ 13 ೨ UL ಟ್ರ 

WH x (2 (| » ಬ ಲ BD © sa TY 1 

ರ್ರ” ಳೆ 3 po ಡಿ C 

Wn 3 Wl fs TR 1೭೯ 

no POW Iw 

ಜ್‌ ಟ್ರ ದೌ 


ತಪ್ತಕಾಂಚನಸಂಕಾಶಂ ಪೀತನಿರ್ಮಲವಾಸಸಮ್‌ । 
ಇಂದ್ರಾದಿ ಸುರಮೌಳಿಸ್ಥಸ್ಸುರನ್ಮಾಣಿಕೃದೀಪ್ರಿಭಿಃ 

ವಿರಾಜಿತ ಪದದ್ವಂದ್ವಂ ಶಂಖಚಕ್ರಾದಿಹೇತಿಭಿಃ | 
ಗುರುತ್ಮತಾ ಚ ವಿನಯತಾ ಸ್ತೂಯಮಾನಂ ಮುದಾನ್ವಿತಮ್‌ 


ಸ್ವಹೃತ್ಯಮಲಸಂವಾಸಂ ಕೃತ್ವಾ ತು ಕವಚಂ ಪಠೇತ್‌ | 
ನೃಸಿಂಹೋ ಮೇ ಶಿರಃಪಾತು ಲೋಕರಕ್ಷಾರ್ಥಸಂಭವಃ 


ಸರ್ವಗೋಜಪಿ ಸ್ತಂಭವಾಸಃ ಫಾಲಂ ಮೇ ರಕ್ಷತು ಧ್ವನಿಮ್‌ ! 
ನೃಸಿಂಹೋ ಮೇ ದೃಶೌ ಪಾತು ಸೋಮಸೂರ್ಯಾಗ್ನಿಲೋಚನಃ 
ಸ್ಮತಂ ಮೇ ಪಾತು ನೃಹರಿಃ ಮುನಿವರ್ಯ ಸ್ತುತಿಪ್ರಿಯಃ । 
ನಾಸಾಂ ಮೇ ಸಿಂಹನಾದಸ್ತು ಮುಖಂ ಲಕ್ಷ್ಮಿಮುಖಪ್ರಿಯಃ 
ಸರ್ವವಿದ್ಯಾಧಿಪಃ ಪಾತು ನೃಸಿಂಹೋ ರಸನಾಂ ಮಮ. | 
ವಕ್ತಂ ಪಾಂತ್ವಿಂದುವದನ ಸದಾ ಪ್ರಹ್ಲಾದ ವಂದಿತಃ 

ನೃಸಿಂಹಃ ಪಾತು ಮೇ ಕಂಠಂ ಸ್ಕಂಧೌ ಭೂಭರಣಾಂತಕೃತ್‌ | 
ದಿವ್ಯಾಸ್ತ್ರಶೋಭಿತಭುಜೋ ನೃಸಿಂಹಃ ಪಾತು ಮೇ ಭುಜೌ 
ಕರೌ ಮೇ ದೇವವರದೋ ನೃಸಿಂಹಃ ಪಾತು ಸರ್ವತಃ | 
ಹೃದಯಂ ಯೋಗಿಸಾಧ್ಯಶ್ಚ ನಿವಾಸಂ ಪಾತು ಮೇ ಹರಿಃ 
ಮಧ್ಯಂ ಪಾತು ಹಿರಣ್ಯಾಕ್ಷವಕ್ಷಃ ಕುಕ್ಸಿವಿದಾರಣಃ 

ನಾಭಿಂ ಮೇ ಪಾತು ನೃಹರಿಃ ಸ್ವನಾಭಬ್ರಹ್ಮಸಂಸ್ತುತಃ 


ಬ್ರಹ್ಮಾಂಡಕೋಟಿಯಃ ಕಟ್ಯಾಂ ಯಸ್ಯಾಸೌ ಪಾತು ಮೇ ಕಟಿಮ್‌ | 
ಗುಹ್ಯಂ ಮೇ ಪಾತು ಗುಹ್ಕಾನಾಂ ಮಂತ್ರಾಣಾಂ ಗುಹ್ಯರೂಪದ್ಯಕ್‌ 


ಊರೂ ಮನೋಭವಃ ಪಾತು ಜಾನುನೀ ನರರೂಪದೃತ್‌ | | 
ಜಂಘೇ ಪಾತು ಧರಾಭಾರಹರ್ತಾ ಯೋತಸೌ ನೃಕೇಸರೀ 
ಸುರರಾಜ್ಯಪ್ರದಃ ಪಾತು ಪಾದೌ ಮೇ ನೃಹರೀಶ್ವರಃ | 
ಸಹಸ್ರಶೀರ್ಷಾ ಪುರುಷಃ ಪಾತು ಮೇ ಸರ್ವಶಸ್ತನುಮ್‌ 


11೫ 


[lel 


lle! 


|1೮|| 


(|| 


1೧೦! 


OI! 


Web 


(1೧೩! 


11೧೪ 


11೧೫! 


1೧೬! 


al = ಈ 
9 ಮ ತ 
3 ಟ್ರ & O C ೫ 
ಸರ್‌ ಇ ತ all ಆ] ಷಾ 
ಫಾ ಹಾ | Fo = ಹ 
ಟಿ ia 2 kl ಈ ‘J FT ಚಾ 
1) ಸ ಹ ನ = ಈ [2 ೪ 
W od ಪ ೦2 ವ್‌ — 6) 
ರ್‌ 4B ಖು ಇ W | ಹ್‌ 
EN TR ೫ ಸ್ಸ ತ್ಸ ನ್ನ 
1. ಲ್ಲಿ KR ಬ ಟ್ಟ b ಶ್ರ) Hy ಶೆ ತ 
ಣಿ { ¥: ಕೆ ಸ - x ಕ್ಟ ಗ [4 ೧೧ 
ಕ್ಕಿ ಸ W ಕ್ಷ! Wy KN ಗೆ ಕ WW yy ಇ \ 1) ಳಿ i$) 60) ¢ 
1. ves Sg A: 
(NR ತ Ke 31 2 1 (1 op HW 4 . 0 If a 
2 || ಜಾ 18 ಗ್ರ ಯ ಸು ಪ ತೈ ಜಿ ಗಟ್ಟಿ 3 fp ತ h - ಚಿ 
| v) us (: 1) {3 Ky ಟಿ ಆ) 1 | I ] (ಗಿ W l, 7} (4 0) ೯ 1 
hy 1] | RL 34D (4 | Nd ೫ 10 PE WY 
ps 11 |] |} | [1 iA [> | ೫ (ಛೊ ಬ 0 ಕಿ ೧ 5 ಚ 10 ಟ್ರ ಐ) }) 
(| (5 (ಗ Wt (| | 3 ¥ 0 € 1 11) ವ 4) ೫ p ಸ: be ಗ 1)3 ಬ (2 
1. ತಾ ke 9) Lb ಭ್ರ ೫ ಬ (೭ ಇತ ಜ| 1 ( Oh ಗ 0 (3 10 1] 
ಗ) 1] 03 pc 1 14 43 dO 4 » 4 (1 ಬಜ 1 ಛೆ ( {3 ಗಸಿ 
ಹ Es EM | Te ಕಟ WY fo pb ಭೆ ಚ ತೆ ೪ ಭಟ ಟೆ ॥ Bt 
gg Gl ಬ ಸ ಗ್ಗೆ ಗ್ದ ಕ pee »& | & Ws pW ತ 
ಸ (ಗ pe id Ky ೫80? ಇ ಗ್ಗ 11 (3 Hus ೫ ಕು ಡೆ oO (7 . - ಗ "| 
1) [3 ಲ (ಬ 3 *Y " ಎಣ? ‘w A ke ವಿ TW ಕಿ ೩ 13° | ಚ ety"! ] ೧ (1: 4 ಸಿ 24 
(4 8 N F eh BY 4 ee ಸೈ ಟಟ SE (೦? 1] ಬ 48 ಹ ತ್ತೆ] 4} oe 3 01 [3 
ಖಿ ಭೌ ತ !1ಗ್ದೆ 145 "| ಜ.1 » Cc ಆ ಥಿಘ a 
I | te [ [ ಗೆ HB | ಕ \] (3 3 ಪ €) Fo ೪ ಕ ಡಿ ¢ 1) ತಿ ಛ್‌ je () 
iy ಬಗ್ಗ ಸ ಸು hk ೫ fp ಕ್ಸ ಟ್ರ ಗ್ಗ JH 1 WU WM 
[ ತೆ ಇತಿ ಟಿ uu ೆ [4 ಇ» PY p ಣೆ ( [3 ಲ ( 8 T f 
8 ಗ 1! Hp 0 HH hs io ಜದ wl W 
pF 1... 1 ೧೫ ಕ ಭಿ ಭಳ್ಛ್ಮ ಜ.1 ಭೆ ಚಚ Bg (ಛಿ J {2 
ಡು ಭೋ ಭ್ರ?" ಟು ಇ! 4 ಜಂ" ಚ ೪ KO ಟ೯ (wm MK Jo 
4 Bh bh ಹ ಟ್ಛ ೫ 0 By (| i ಜು K BHD. jf 
ಟು ಇಟ SR ol ಓಜ ಲೆ ೧೫ ಪ ಬ್ಲ ಜು ಜ್ಯ EE 
ಎ 2 ಬಜಾರ ಜಟ್ಟ NN ಕಿ 1 ರಿ ಶತಿ ಕ ಬ ಯೌ 
2b 0೯ sh) ೫೫ ಭೃ 1. ೫೪ ಶಿ ಥೆ aw 4 Ww ಜಾ 1 ತ 
ಕ 3” | ks WW 3 pS ಸ 18 ೬ pe. (> ಈ: | 3 © ತ ೯ 6 ಣಿ ಎ 
43 ಪೂಟ ಜಹಿ 4 ie ಸ ಯ್ಯ ಸ್ಸ್‌ 22 oD 
c- 112 q% 6 1 ಕ 1 ಸ 12 ನ್‌ 
HES 6 [ 
ಇ 6) 6) 


೧೭ 


GL 
೧2.೬ 
oN 
2 
ವ) 
(8 
6) 
a2 
೨ 
(9 
ತ್ರಿ 
(ಗಿ 
4 
ಗ 
Clo 
dL 
O 
i 
b 
"% 


ರೂಪ್ಯನ್ತಂ ತಾಪಯನ್ತಂ ದಿವಿಭುವಿ ದಿತಿಜಂ ಕ್ಷೇಪಯವ್ತಂ ಕ್ರಿಪನ್ತಂ | 
ರೋಷಯನ್ತಂ ದಿಶಿ ದಿಶಿ ಸಂಹರನ್ತಂ ಭರವ್ತಂ | | 
ವೀಕ್ಷನ್ರಂ ಪೂರ್ಣಯನ್ತಂ ಕರನಿಕರಶತೈರ್ದಿವ್ಯಸಿಂಹಂ ನಮಾಮಿ 11೩೦! 


ಇತಿ ಬ್ರಹ್ಮಾಂಡ ಪುರಾಣೇ ಪ್ರಹ್ಹಾದೊಕಿಕ್ತಂ 
ಶ್ರೀ ನೃಸಿಂಹ ಕವಚಂ ಸಂಪೂರ್ಣಂ 


ಯಣ ವಿಮೋಚನ 
ಶ್ರೀ ಲಕ್ಷ್ಮೀನೃಸಿಂಹ ಸ್ತೋತ್ರ 


ದೇವತಾಕಾರ್ಯಸಿದ್ಧರ್ಥಂ ಸಭಾಸ್ತಮೃಸಮುದ್ಧವಮ್‌ । 

ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಉಯಣಮುಕ್ತಯೇ ॥ ೧ 
ಲಕ್ಷ್ಮಾಲಿಂಗಿತವಾಮಾಜ್ಗಂ ಭಕ್ತಾನಾಂ ವರದಾಯಕಮ್‌ |. 

ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಯಣಮುಕ್ತಯೇ || ಧ್ರ 
ಅಸ್ತ್ರಮಾಲಾಧರಂ ಶಜ್ಪಚಕ್ರಾಬ್ದಾಯುಧಧಾರಿಣಮ್‌ | | 
ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಖುಣಮುಕ್ತಯೇ | ೩ 


ಎ ಬಂ ಇರ ಎತ್ತ 
ಆ 1 11.) 
w-wh WYN 
AN ಗ ಗಿ ೪ ಗ್ಸಿ 
ನ | ಳ್ಳ | ಗ ಡೆ W 1 NE: 4 is (3 
h ಗೆ 1 WB © TL ke! 3 B® 1 1 ಸ್ಸ] 
ಟು ಇಟ ಜಟ DD ಇ ಇಟ್ಟಿ I 
“ENGAGE 0 ಕ್ಷ ಸಕ್ಸ ಭ್ರ ok 
ಚ | (> ಜು ಕ 1 (3 ve Py) 
|] 1] 1] 4 1೨ «3 £3 (ಗ 6] "y () 
ತ್ನ {. 5) ಇ «} () ಣಿ ಸಃ e} ಆ *} 
IPE mH SAR ST 
23 1 jk 1 ೪ 1 [> 14 4) 14 } } 1 ಸೆ 
(೫) Io "(| Ve 1) Td (ತ್ತ Yo | 1 ನ್‌ ಆ 
]] Ke, 354 6) 13 ೧ ೨ 0 £3 0 5 (ರ್ನ 
ಇ ಬ್ದ ಬಿಟ್ಟ ಎಟ್ಬ ಸ್ರ ಬ ಭ್ರ ೪8ಲ್ಚ 
1 BR CR 
Wh ಭಗ ok gh ಗಳ್ಗ 
6 TU i) 141 oT an 0೮1% UY 
K () ೨ 13 ಲ ಟೆ ಲ BW ೧ 13 0 
ಬ ೪ 1ಕ್ಚ * ಕ on™ 
eS ಬ ಬ oS Bo 
ಎ © (> ೧೯. % oc 18 ೧೭ WC 1] (೧ 
[io 725 ಛೆ ಗ್‌ ಇ 29 ls ಇಸ್ಕಿ ಇಳಿ ‘13 3 pe 4 
1 ಆ | ೪4 [8 ಆ ಕ್ರ ಆ) ಡ್ಯ 
WD se DM IM KS ಕ ೪% ಜು 01೪ 


4 


ದರೆ ಸಕಲ ವಿದವಾದ 


pe 


ಎ 


ಸ್ಯ ಕ 
ಕ್ರ 


Wel 


ಸ್ನ ವಾಲೆ 
ಹ್‌” he ಗಟ ಇತ 


4 


RN ದ್‌ 


ಗಿ 


ಇಲಾ ಸ್ಸ, 
ಕ್ಸ ಡೂ 
ed 


ಹೆ 


ಗಿ 
ಗಸ್‌ Seu” lve’ 


೧೯ 
ಶ್ರೀ ನರಸಿಂಹ ಹಂಸ ಗಾಯತ್ರಿ ಮಂತ್ರ 


ಸಹಸ್ರನಾಮಾವಳಿಯ ಅನೇಕ ನಾಮಗಳ ವ್ಯಾಖ್ಯಾನಗಳಲ್ಲಿ ಬಂದಿರುವಂತೆ ಈ 
ದೇಹದಲ್ಲಿ ವಾಸಮಾಡಿ ಜಗತ್ತಿನೊಡನೆ ಸಂಪರ್ಕವಿಟ್ಟುಕೊಂಡು ಪರಮಾತ್ಮನ ಇಚ್ಛೆಯಂತೆ 
ಮತ್ತು ತಮ್ಮ ತಮ್ಮ ಕರ್ಮದಂತೆ ಕಾಲಚಕ್ರದಲ್ಲಿ ಮುಂದುವರಿಯುತ್ತಿರುವ ತೇಜಸ್ಸು, 
ಆತ್ಮ ಎಂಬ ವೇದಾಂತ ಭಾವದಲ್ಲಿ ಕರೆಯಲ್ಪಡುತ್ತಿದೆ. ಈ ತೇಜಸ್ಸು ಎಂಬ ಶಕ್ತಿಯೇ 
ಆತ್ಮ. : ಇದು ಪರಮಾತ್ಮನಲ್ಲಿ ಸೇರಿದರೆ ಮೂಲವನ್ನು ಸೇರಿದಂತಾಗುತ್ತದೆ. 

ಜಗತ್ತಿನಲ್ಲಿದ್ದೂ ಅದಕ್ಕೆ ಅಂಟಿಕೊಳ್ಳದೆ ಪರಮಾತ್ಮನನ್ನು ಸೇರಬೇಕಾದರೆ ಹಂತ 
ಹಂತದಲ್ಲಿ ಜೀವನ ಉದಾತ್ತ ಭಾವದಲ್ಲಿ ಮುಂದುವರಿಯಬೇಕು. ಇದಕ್ಕೆ ಪರಮಾತ್ಮನೊಡನೆ 
ಅನವರತ ಅವಿಚ್ಛಿನ್ನ ಸಂಪರ್ಕ ಇರಲೇಬೇಕು. ಇದಕ್ಕೆ ಅವನ ಬಗ್ಗೆ ಯಾವಾಗಲೂ 
ಚಿಂತನೆ ನಡೆಯಬೇಕು. ಇದಕ್ಕೆ ನಮ್ಮನ್ನು ನಡೆಸುವವನು ಬೇರೊಬ್ಬನಿದ್ದಾನೆಂದು ತಿಳಿವಳಿಕೆ 
ಬರಬೇಕು. ಈ ನಿಟ್ಟಿನಲ್ಲಿ ಕ್ರಮ ಕ್ರಮವಾಗಿ ಚಿಂತನೆ, ಪೂಜೆ, ಧ್ಯಾನ, ಜಪ, ಅಂತರ್ಮುಖ 
ಚಿಂತನೆ ನಡೆಸಬೇಕು. ಇದಕ್ಕಾಗಿ ಯಾವ ದೇವರ ರೂಪವನ್ನೇ ಆಗಲಿ ಮನ ಮೆಚ್ಚಿದ 
ರೂಪ, ರಕ್ತಗತವಾಗಿ ಬಂದ ರೂಪ, ಮೂಲ ಹಿಂದಿನವರು ನಡೆಸಿಕೊಂಡ ಬಂದ ಕುಲ 
ದೈವ, ಯಾವುದಾದರೂ ಸರಿ - ಆ ರೂಪದ ಚಿಂತನೆಯಲ್ಲಿ ಸುಲಭವಾಗಿ ಮುಳುಗಬಹುದು. 


ಇದಕ್ಕೆ ಪ್ರತಿ ದೇವ / ದೇವತೆಗೂ ಒಂದು ಮಂತ್ರವಿರುತ್ತದೆ. ಅದರ ಧ್ಯಾನ, 
ಜಪ, ಚಿಂತನೆ ಆಳವಾಗಿ ನಡೆದರೆ ಪರಮಾತ್ಮನು ನಮ್ಮಲ್ಲಿ ಆವಿರ್ಭವಿಸುತ್ತಾನೆ ಅಥವಾ 
ಮಾಯೆಯ ಮತ್ತು ಅಜ್ಞಾನದ ತೆರೆ ಮರೆಯಾಗುತ್ತದೆ. 

ಇದಕ್ಕಾಗಿ ಬಹಳ ಸುಲಭವಾದ ಮಂತ್ರವೆಂದರೆ ಆಯಾ ದೇವತೆಗೆ ಸಂಬಂಧ 
ಪಟ್ಟ ಗಾಯತ್ರಿ ಮಂತ್ರ. 


ಶ್ರೀ ನರಸಿಂಹ ದೇವರಿಗೆ ಸಂಬಂಧಪಟ್ಟ ಗಾಯತ್ರಿ ಮಂತ್ರ ಹೀಗಿದೆ. 


""ವಜ್ರನಖಾಯ ವಿದ್ಮಹೇ ತೀಕ್ಷದಂಷ್ರಾಯ ಧೀಮಹಿ ! 
ತನ್ನೋ ನಾರಸಿಂಹ: ಪ್ರಚೋದಯಾತ್‌ //'' 


ಈ ಮಂತ್ರವನ್ನು ಸಂಸ್ಕೃತದಲ್ಲಿ ಹೀಗೆಯೂ ತಿಳಿಯಬಹುದು ಏನೆಂದರೆ - 


ಜ್ರನಖಂ ಜಾನೀಮ / ತದರ್ಥಂ ತೀಕ್ಷ ದಂಷ್ರಂ ಧ್ಯಾಯೇಮ ! 
ತಸ್ಮಿನ್‌ ಧ್ಯಾನೇ ನಾರಸಿಂಹಃ ಅಸ್ಮಾನ್‌ ಪ್ರೇರಯತು !! 


ಈಗ ಈ ಮಂತ್ರದ ಅರ್ಥವನ್ನು ತಿಳಿಯುವುದು ಸುಲಭ, ಏನೆಂದರೆ - 


ಜು. 3 ಡಾ ಗರ ತ ED ಸ REED AEDS 
Wy pS ಈ 91೫ Ba FmHA ಗಳಿ ಇತ್ತಿ 
ಚ್ಟ ಸನ YY) 1೧ KR 1) ‘BW 0 1 4) ಡೆ (2 Ye ಸ ರ್ಟ ಜಾ ಸೆ ಲೆ at ಬೇ 03 (0% 
$9 63 i ತ್ವ 34 13! (3 ಡಿ B {> ಆ € ಸ "ತ 3 (*) 13 C D B 4 ಳ್ಳ) ಕ C 6 
೪ > wo, pp ೧ Sy SR AS 0ರ le 
Wf BDU UH ಭನ ಟೆ ಓಟ್ಟ ಸಿಟಿ 
(ಕ ೦ ಟೆ 11. sd 1.1] HE BAD ಸೆ ಟೆ 
ಜಗ್‌ |] Bw ಲೈಟ | ೫ ಆ ಖಿ C y ಆಗು ಭ್ರ He pe: ಹ 46 131 Te ap 
[3 18 1 [| 10. (1) 11 11 ೫ 11] Gog ಗ್ರ ಸಯ at 1 ( ಚ 1H 1b 
ರ 2) ( ಶ ಗ ತ | 1) 3 Hy ಣೃ 1 ಕ Ie ಹ | ಗಡಿ ಭು 7 ನ lc ಲ | 2) 1) NR: 
ಟ್ಟ Ce (| | A 14 Up ಷ್ಟ ಸ - 3 ಲ್‌. (ಉಂ್ಲ' ೯ ತ 
ಸ ೪) (! ay 6 uC ಇ ¥ 1 pe 1 (2 ಸ Ww 1) ಸ್ರ 1" 18 ಗ್ಗ 1] k D 12 1 Ms 
» pl ಳು fk ಲೆ ಕ ( ಸ 2 ಕೆ _- Pa ೧. ತ 4 pr | ಲು 
ಗ MESES HH ಕತ ಷ್ಟ ಇಟ ೧ 1011 
4 ೯ ಣಿ Fy ಸ ಕ "3 ಇ [2 ತ ೯ 1 ಟು . 3 u 
B,D ಗಟಟ ಭು ಬ 0 | 6.1೫1 A DBD pPADMTONEK 
13 - ಶಿ, LAG 18 90 ಣು 1? ಡಿ Wo IL 
SV ೪ » WBHAT u 13- Te 4 ( ನಿ B&H 0k ಸ] ತ್ತೆ 
“4 Lg ST ಛೆ! © CR 
ಚ w GT 13 | 4" 3 ¢ ಚ Rp i} Je 10 18 u) +) WwW 1 1) { 6 301 
ci ಡೆ ಉಗ SHDN ತ | B&F (ಟು ಬಬ್ಬರ್‌ 0ನೈೆಟ್ಚ ಸ p= 
ಬು Ie | a x, ಲ ರ | ಉಟ (ಬ. WK ಸ 
a [ಗೆ q)1 6) ಈ ಜೇ ಜೂ |! | ಟಿ 1 1 KS ಗ kk H 1 ಬ ಗಭ "| (| 
ಸ ನ } F Re < ಕ ಹ k ಬ | ಕ ನೆ ೧ ಡಿ q ¢ ¢ pi “} 
) 1 HDS DA D Ha ಏಗ್ಗಿ i [2 VD Bw EGS 
ಇ | ಇಸ ಬಿ ಬಿಚ್ಚ ಕ್ಯ ೪ 4 PO: (ಗ 0( 
4) 4 | 4 1 4 1 13 rE ಇ ಶು ಚ ಬಗ Hp, BW 
$9 ೬. ಚ ED ಜಿ ತ್ಸ 4 ಅಿತ್ಚಿ ಇಲಿ ಟ್ಲಿ ನಿ ಜೆ ಪ 
ಇ 1 1] ೨ ೧)" 7) CT 19 IE: 4 BY; ಚ ಛಿ ಇಸ (2 ಲಬ (11. 
| VS Gs ಚಟ್‌ ಚ ಚ್ಯಾ Hkh 
» fk » ಸ ಸ್ಸ ಜ್‌ ಛತ್ರ ಉ ೪ ಡೈಕ್ಛ ಈ TE ಬಟ ಚೆ an BD 
ISS SU SALES ಕೈ GGUS YG 
133 ಪಾನು ಲೈ ಇ K ಡೆ | 1 ಜಿ ಚ i [g ತ ಇ) ಹು ಕ ಗ ಡ್ಡ p) 4 ವಿ ೯ 
FBS ಭಳ ಕೆ ಗ ESE EGS Sha gk 
LS BBD J ೧೫ ಇ [| 1 “ADP 1 7236 Hn ಜಟ 
ನಬ ಟಿ ಟ್ಟಿ 5 ಡಿ ಸಕ್ಷ ಗೆಂಡ 5 1 i ಟಿ ಗಿಜಿ ಶಚಿ ಪ್ರ (" ಗ ಬು ಭು ಜೀ 
ಲಿ ಸ Ile % “3 ಣೆ ದಾ ಸ ವೆ ₹ | (8 ps ky ಡೆ 3; C: ಕೌಲ ಳ್ಳ ಹ | 
WEE DSU PBS ಇಲ DE ME ಕೆಳಗ ಇಟಗಿ AyD 
BaD WP myn kk cy g Bq ಗು ಗೂ ಜಡ ಓ ಬ ಫಟ ಜಡ ರಸ್‌, 
6) | 4] ನ | 5 ಬಿ 1) 112 1 By ವಿ |) ( ಕ py) ಸ್ನ ೫ © ಭೆ ೫ Ww ಕ್ಲ !) 7 D 
B ಐ“ ದ BRE 3 ony ಇ? ಸಕ್ಕ “01 {3 ಇಗ 0 A 
ನ ¥ pe: ಇ 1 ಸ (2 ಎ 12 6; ಇ ಸ" (a 3 18 {3 ಲ ೧) dH 8 ಸ್ಟೆ 
ಲಿ ಜ್‌ ು 6 0) 1) 1 a1} ೪. ಾ Te B 3 HD 13 ef WW J aC 1 } ಬ “ಇ 
ತ್ಮಿ (3. 1 ಗಿ 0 1D ೧) i BY qa © 6 (ಎ0 2 0 ೧ O° k DD 13 Te 4 
ಣೈ 3-1; IRB ಜಟ hE aD k ೯: BPS DIRNKDT 


ಸಿ 


ನ ದಾಯ ಜಂ 
| ಸ ನ ಬೇ ) 


ಕಾ 
ಅ 


ಕಫ 


ರಿಂ 
ಸ್‌ 


py 


ಜಾ ಗಾಗ 


ಬಲ್ಲ ES 


1 


ನ 
ಹಿ 


ಕ 


ಮತ್ತು ಸಮಂಜಸ. ಎಂದರೆ ವಜ್ರನಖಗಳನ್ನು ತಿಳಿದ ಮೇಲೆ ವಜ್ರನಖನನ್ನು ಮೊದಲು 
ತಿಳಿಯೊಣ. (ನರರೂಪದ ಶರೀರದ ಭಾಗ) - ""ವಜ್ರನಖಾಯ ವಿದ್ಮಹೇ” 


ತೀಕ್ಷದಂಪ್ಟ - ಚೂಪಾದ ಕೋರೆದಾಡೆಗಳು ಊ ಉಳ್ಳವನು. ಇದು ಸಿಂಹದ 
ಶರೀರದ ತಲೆಯ ಭಾಗ - ಅಥವಾ ನರಸಿಂಹನ ಸಿಂಹದ ತಲೆಯ ಬಾಗವನು 
ನಿರ್ದೇಶಿಸುತ್ತದೆ. ಸಿಂಹದ ಭಾಗವಾದ ಚೂಪಾದ ಕೋರೆದಾಡೆಗಳಿಂದ ನರಸಿಂಹನು 
ಸಿಂಹ ಸದೃಶವಾದ ಸ್ವಭಾವಕ್ಕೆ ತಕ್ಕಂತೆ ಕರುಳುಗಳನ್ನು ತನ್ನ ಕೊರಳಿಗೆ ಮಾಲೆಯಾಗಿ 
ಹಾಕಿಕೊಂಡನು. ರಕ್ಷಪಾನ ಮಾಡಿದನು. ದೈತ್ಯನ ಶರೀರದ ಮಾಂಸಗಳನ್ನು ತೆಗೆದು 
ಸೇವಿಸಿದನು, ಎಂದ ಮೇಲೆ ಸಿಂಹದ ಬಾಯಿಯಲ್ಲಿದ್ದ ಹರಿತವಾದ ಕೋರೆದಾಡೆಗಳು 
ಕೆಲಸಕ್ಕೆ ಬಂದವು ಮತ್ತು ದೈತ್ಯ ಶರೀರದ ಭಾಗಗಳೂ ಸಹ ಈ ರೀತಿ ವಿನಿಯೋಗವಾದವು 
ಎಂದು ಬಾವಿಸಬಹುದು. ಕಣ ಕಣದಲ್ಲಿಯೂ ಪರಮಾತ್ಮನೇ ಇರುವುದರಿಂದ ಆ 
ಕಣಕ್ಕೆ ತಕ್ಕಂತೆ ತನ್ನ ರೂಪವನ್ನು ಮಾರ್ಪಡಿಸಕೊಂಡನು ನ ಸಹ ಭಾವಿಸಬಹುದು. 
ಎಂದ ಮೇಲೆ ಈಗ ನಾವು ಇಂತಹ ತೀಕ್ಷ ಕ್ಹದಂಷ್ಟನನ್ನು ಕುರಿತು ಯೋಚಿಸಬೇಕು. ಇಂತಹ 
ಕೆಲಸವನ್ನು ಮಾಡಿದ ಸಿಂಹದ ಮುಖವನ್ನು ಸೌಮ್ಯ : ಭಾವದಿಂದ ನಾವು ಮನನ ಮಾಡಬೇಕು, 
ಧ್ಯಾನಿಸಬೇಕು. ಎಂದರೆ ಆ ನರಸಿಂಹನ ತೀಕ್ಷ 'ದಂಷ್ಟವನ್ನೇ ಧ್ಯಾನ ಮಾಡಬೇಕು, ಧ್ಲಾನ 
ಮಾಡೋಣ - "ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ''. 


೧ 
ಲಾ 


ಲ; 


ನಂತರ - "ತನ್ನೋ ನಾರಸಿಂಹ: ಪ್ರಚೋದಯಾತ್‌” - 


ತತ್‌ - ಎಂದರೆ ಅಂತಹ ಆ Wi ನಾರಸಿಂಹಃ - ನರಸಿಂಹನು, ನಃ 
ನಮ್ಮನ್ನು, ಪ್ರಚೋದಯಾತ್‌ - ಪ್ರೇರೇಪಿಸಲಿ, ಅಥವಾ ತಿಳಿಯಲು ಮತ್ತು ಧ್ಹಾನಿಸಲು 
ಅವನಲ್ಲಿ ಮನಸ್ಸನ್ನು ನಿಲ್ಲಿಸಲು ಬೆನ್ನೆಲುಬಾಗಿ ನಿಲ್ಲಲಿ. (ಅಂತಹ ಧ್ಯಾನದಲ್ಲಿ ನರಸಿಂಹನು 
ನಮ್ಮ ಹುರಿದುಂಬಿಸಲಿ, ಪ್ರೇರೇಪಿಸಲಿ ಎಂದೂ ತ್ವ ಮಾಡಬಹುದು). ರನ 
ದೇಹವನ್ನು ನಿರ್ದೇಶಿಸುವ ಹ ಸಿಂಹದ ದೇಹವನ್ನು ನಿರ್ದೇಶಿಸುವ ತೀಕ್ಷದಂಇ 
ನಮ್ಮ ಮನಸ್ಸಿನಲ್ಲಿ ನಿಲ್ಲುವಂತೆ ಆ ಶ್ರೀ ನರಸಿಂಹ ಸ್ವಾಮಿಯು ನಮ್ಮ ನುನ ಚಿ 


ಅಹಂಕಾರ ಚಿತ್ತಗಳನ್ನು ಹುರಿದುಂಬಿಸಲಿ ಮತ್ತು ಪ್ರೋತ್ಸಾಹಿಸಲಿ ಎಂಬುದೇ ಈ ಗಾಯತ್ರಿ 
ಮಂತ್ರದ ಅಂತರಾರ್ಥ. - 


(೫. | 


ಈ ಅಂತರಾರ್ಥವನ್ನು ಮನನ ಮಾಡುತ್ತಾ ಈ ಗಾಯತ್ರಿ ಮಂತ್ರ ಜಪವನ್ನು 

| ದರೆ ನರಸಿಂಹನು ಒಲಿದು ಅವನ ಇಚ್ಛೆಯಂತೆ ಫಲ ನೀಡುವುದರಲ್ಲಿ ಸಂದೇಹವಿಲ್ಲ. 
ಸಿಯೇ ನಡೆಸುತ್ತಾನೆ. ಆ ಕರುಣಾಳುವಾದ ಲಕ್ಷ್ಮೀನರಸಿಂಹನು ಭಕ್ತ ಬಾಂಧವ, 
ಭಕ್ತಪರಿಪಾಲಕ, ದಯಾಮಯ. ಅಂತಹ ಪ್ರಬಲ "ದುಷ್ಟ ಕೃತ್ಯಗಳನ್ನು ನಡಸಿ ಶ್ರೀ 
ಹರಿಯ ಪರಮ ಭಕ್ತನನ್ನು ವಿಚಿತ್ರ ವಿಚಿತ್ರ ರೀತಿಯಲ್ಲಿ ಹಿಂಸಿಸಿದಂತಹ ಹಿರಣ್ಯ ಿಕಶಿಪುವನ್ನೇ 
ತಾನೇ ಸ್ಪರ್ಶಮಾಡಿ ಮುಕ್ತಿ ಕೊಟ್ಟಿರುವಾಗ, ಯಾವ ರೀತಿಯಲ್ಲಿಯೂ ಯಾವ ಗುಣ, 


ಟಿ 


ತೆ 


1) 


ತೆ |, 


ಲ| 
(4, 


18 


(eh 


ಳ್‌ 


Oy ಅಯ be Tr rs ಇಲ್‌ ಇ 


ದ್‌ ರಾ ಸತರ ೧ ಇರ 


po 
he 


[ 
ಇ 


ಇತು 
ane  ಛ್ದ 


ಎಟ Pe ಟ್‌ 


une 
ಇಗ 


[pel Pe 


ಹ 
eres ಊಟ್‌” 


| 
(4 
1 


1) 
1) 


Kk 
1) 
೨ 


If 
68) 
( 


ib 
1 
2) 


“W 
63 


[| 


ಕಾರಾ 


ನಿ 


ಗಾ 
endl 


ಇ 
ಊಂ 


ಇಟ್ಟಿ 
If 
(0. 
ik 
R ಲ 
1 
ಲ್ಸ ke 


(3 


9 ಇಲ 
1 1 
ಟ್ರ ಟ್ರ 
ಗ. 2 
a + 
hee pL ಇರು. 
ತ್ತ 
Hh gh 
PE WE 
ಆ ಬ್ರ ಬ ಐ ಭಟ 
8B © 1 


4M 4 WM 
೫ ಯ § ಟಿ 
C ( ತ 

GN pT 
(2 ಲ್ಯ 2 ಲ್ಯ 
ನ (ಬಿಸಿ ತ (ಎ0 
Wy ಸ 
10 30 BD 1) 


ಪ 
ಜಾ 


Fam 
ದ್‌ 


ದ್ಮ 
ಗ್ಲೋ ಗರುಡ ಪ್ರಚೋದಯಾ 


ತ 
ತತ್ತು 
ತನೆ 


೧೦. 


೧೧. 


೨೩ 
ವೇದಾತ್ಮಾನಾಯ ವಿದ್ಮಹೇ ಹಿರಣ್ಣಗರ್ಭಾಯ ಧೀಮಹಿ ! 
ತನ್ನೋ ಬ್ರಹ್ಮ ಪ್ರಚೋದಯಾತ್‌ // 
ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ! 
ತನ್ನೋ ವಿಷ್ಣುಃ ಪ್ರಚೋದಯಾತ್‌ // 
ವಜ್ರನಖಾಯ ವಿದ್ಮಹೇ ತೀಕ್ಷದಂಷ್ರಾಯ ಧೀಮಹಿ / 

01 
ತನ್ನೋ ನಾರಸಿಂಹ: ಪ್ರಚೋದಯಾತ್‌ |! 
ಭಾಸ್ಕರಾಯ ವಿದ್ಮಹೇ ಮಹದ್ಭ್ಯುತಿಕರಾಯ ಧೀಮಹಿ ! 
ಶನ್ನೋ ಆದಿತ್ಯಃ ಪ್ರಚೋದಯಾತ್‌ /! 
ವೈಶ್ವಾನರಾಯ ವಿದ್ಮಹೇ ಲಾಲೀಲಾಯ ಧೀಮಹಿ / 
ತನ್ನೋ ಅಗ್ನಿಃ ಪ್ರಚೋದಯಾತ್‌ 
ಕಾತ್ಯಾಯನಾಯ ವಿದ್ಮಹೇ ಕನ್ಯಕುಮಾರಿ ಧೀಮಹೀ ! 
ತನ್ನೋ ದುರ್ಗಿ: ಪ್ರಚೋದಯಾತ್‌ !/ 


ನಿವೇದನೆ ಮತ್ತು 
ಪುನಃ ಸಮರ್ಪಣ 


6)! 


[fd 
Ards 
Ye 
1 
y Pp xm 
1 ಪ ಭಟ್‌ 
೬ 11 ೪... 


4.) D 6 ಸ (೧ 6 3 Mis () 


” 1 » ©“ 20 
EE 
1 pe 2 ld ಕ್ಹ? ( (6 
ಟಿ 1. ಸ] ಚ ಕತ. ಬಂ 

| ಕ ¥ ಓ.] 

ಸಾ 4 [0 ( [2 ww 
ಆ ಗ (0 ಥು 
13 ಚ } 18 ₹8) 1೨ | 


3 ಳಿ ಜು | > Ye 
an 5 ೫ |) 
ರ ಡೂ 
ತ 1) 13 (3 he 1 
> us ಈ [9 
ky 4) {3 12 

fy 
"೧ 
( 


